ತಗ ಸತು ಬಫೆ 


ಎದಿ 


ಜಾಡಿ 


ಪುತ್ತೂರು ಅಪ೦ತರಾಣ ಗೌಡ 


ರಾಜಪರಂಪರೆಯ 
ಕೊಡಗು ಮತ್ತು ದ.ಕ. 
ಗೌಡರು 


ಲೇಖಕರು: ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


RAAJAPARAMPAREYA KODAGU MATTU 
DA. KA. GOWDARU 

Author: Puttur Anantharaja Gowda 

Mob. 9448348440 / 8073913336 


Price: Rs. 250.00/- 2017. 


Published by: Vishwa Vokkaligara Maha Vedike (R) 
© reserved : Author 
ಮುಖಪುಟ ವಿನ್ಯಾಸ : ಯಚ್‌. ಯಸ್‌. ಮೋನಪ್ಪ. 


ಮುದ್ರಣ: 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 2 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


| ಹ್‌ 
|, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ 
| Sri Adichunchanagiri Mahasamsthana Math 


ಶ್ರೀ ಆದಿಚುಂಚನಗಿರಿ ಕ್ಷೇತ್ರ - 571811, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಲ್ಲೆ 
Sel Adicurchanagtri 8514-1023 571813, Nagemanyata 851111, Mardy Dist 


ಕ್ಟ? 


ದಿನಾಂಕ 5.12.2017 


ಸಂದೇಶ 


“ರಾಜ ಪರಂಪರೆಯ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡರು' ವಿಷಯವನ್ನು 
ಕುರಿತು ಲೇಖಕರಾದ ಶ್ರೀಯುತ ಪುತ್ತೂರು ಅನರಿತರಾಜಗೌಡರು ಸಂಶೋಧನಾತ್ಮಕ 
ಕೃತಿಯೊಂದನ್ನು ಪ್ರಕಾಶಿಸುತ್ತಿರುವ ವಿಷಯ ತಿಳಿದು ನಮಗೆ ಬಹಳ ಸಂತಸ ವಾಯಿತು. 
ಇತಿಹಾಸ ಪೂರ್ವದಲ್ಲಿ ಇಡೀ ಜನ ಸಮುದಾಯದ ಎಲ್ಲ ವರ್ಗಗಳೂ ಕೃಷಿಯಲ್ಲಿ 
ನಿರತರಾಗಿದ್ದರೂ ಕಾಲಕ್ರಮದಲ್ಲಿ ಒಂದೊಂದು ವೃತ್ತಿಗೆ ಸಂಬಂಧಿಸಿದ ವೃತ್ತಿನಿರತರೂ 
ಒಂದೊಂದು ಗುಂಪಾಗಿ ವರ್ಗೀಕರಣಗೊಂಡು ಆ ಗುಂಪುಗಳೇ ಜಾತಿಗಳಾಗಿ 
ರೂಪುಗೊಂಡವು. ಕ್ರಮೇಣ ಕೃಷಿಯನ್ನು ಪ್ರಮುಖ ವೃತ್ತಿಯಾಗಿರಿಸಿಕೊಂಡ ಒಂದು 
ಸಮುದಾಯ ತಮ್ಮನ್ನು ಒಕ್ಕಲಿಗರು ೫ ಗುರುತಿಸಿಕೊಂಡುದರಿಂದ ಒಕ್ಕಲಿಗರು ಎಂಬ 
ಜಾತಿ ಉಡವಾಜ ೫ ವಿನು ತ್ತಾರೆ ಇತಿಹಾಸಕಾರರು. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲ) 3 ಷುತ್ತೂದು ಅನಂಡರಾಜ ಗೌಡ. 


ರಾಜಪರಂಪರೆಯ ಈೊಡಗು ಮತ್ತು ದಕ. ಗೌಡರು 

ಬಾ ವೃತ್ತಿಯನ್ನಾಗಿಸಿಕೊಂಡ ಒಕ್ಕಲಿಗ ಸಮಾಜವು ಬೇರೆ ಬೇರೆ ಪ್ರಾಂತಗಳಲ್ಲಿ 
ಅಲ್ಲಿನ ಭಾಷೆ, ಸಂಸ್ಕೃತಿ ಚಾಕು ವಿಚಾರ, ಸಂಪ್ರದಾಯಗಳ ಪ್ರಭಾವದಿಂದ ಬೇರೆ 
ಬೇರೆ ಹೆಸರುಗಳಿಂದ ಕರೆದುಕೊಂಡಿರುವುದು ಕಂಡುಬರುತ್ತದೆ. ಗ೦ಗಟಿಕಾರರು, 
ನಾಮಧಾರಿಗಳು, ಕುಂಚಿಟಿಗರು, ಮರಸರು, ಚೋಳರು, ಬಂಟರು, ಹಳ್ಳಿಕಾರರು, ರೆಡ್ಡಿಗಳು, 
ಜಾಟರು.....ಹೀಗೆ ಒಕ್ಕಲಿಗರಲ್ಲಿಯೇ ನೂರಕ್ಕೂ ಹೆಚ್ಚು ಪಂಗಡಗಳಿವೆ. ಕೃಷಿಯನ್ನೇ 
ವೃತ್ತಿಯನ್ನಾಗಿಸಿಕೊ೦ಡಿದ್ದರೂ ಸಹ ಒಕ್ಕಲಿಗರು ಗ್ರಾಮದ ಮುಖಂಡತ್ಸವನ್ನು ವಹಿಸಿ 
ಗೌಡರೆಂದು ಖ್ಯಾತರಾದುದು, ಕ್ರಮೇಣ ಆಡಳಿತ ಕ್ರೇತ್ರದಲ್ಲೂ ಮುಂಚೂಣಿಗೆ ಬಂದು 
ರಾಜ್ಯ, ಸಾಮ್ರಾಜ್ಯ ಸ್ಥಾಪನೆಯನ್ನೂ ಮಾಡುವ ಹಂತಕ್ಕೆ ಬೆಳೆದಿದ್ದು ಈಗ ಇತಿಹಾಸ. 
ಗೌಡರೆಂದು ಖ್ಯಾತರಾಗಿದ್ದ ಒಕ್ಕಲಿಗರು ಕರ್ನಾಟಕದಾದ್ಯಂತ ಹಲವು ಪಂಗಡ, ಉಪ 
ಪಂಗಡಗಳಾಗಿ ನೆಲೆಸಿರುವುದನ್ನು ಇಂದಿಗೂ ಕಾಣುತ್ತಿದ್ದೇವೆ. ಅಂತೆಯೇ ಮಲೆನಾಡು 
ಹಾಗೂ ಬಯಲು ಸೀಮೆಯಿಂದ ವಲಸೆ ಹೋಗಿ ಕೊಡಗು ಹಾಗೂ ದಕ್ಷಿಣ ಕನ್ನಡ 
ಜಿಲ್ಲೆಗಳಲ್ಲಿ ನೆಲೆಯಾಗಿರುವ ಗೌಡ ಜನಾಂಗ ಇಂದಿಗೂ ನಾಡಿನಾದ್ಯಂತ ಇರುವ ಒಕ್ಕಲಿಗ 
ಸಮುದಾಯಗಳೊಂದಿಗೆ ಎಲ್ಲ ಬಗೆಯ ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿರುವುದರ 
ಜೊತೆಗೆ ಸಾಮಾಜಿಕವಾಗಿ ವಿಶೇಷ ಸ್ಥಾನಮಾನ ಹೊಂದಿರುವುದನ್ನು ಗಮನಿಸಬಹುದು. 
ಆ ನಿಟ್ಟಿನಲ್ಲಿ ಮೂಲ ಬೇರುಗಳನ್ನು ನೆನೆಯುವ, ಇತಿಹಾಸವನ್ನು ದಾಖಲಿಸುವ ಅಗತ್ಯ 
ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತವಾಗಿದೆ. 


ಪ್ರಸ್ತುತ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡರನ್ನು ಕುರಿತು ಅತ್ಯಂತ 


ಸಮರ್ಥವಾದ ಸಂಶೋಧನಾ ಕೃತಿಯೊಂದನ್ನು ಸಂಪಾದಿಸಿರುವುದರ ಹಿಂದೆ ಶ್ರೀಯುತ 
ಪುತ್ತೂರು ಅನಂತರಾಜಗೌಡರ ಕಾರ್ಯಶದ್ದೆ ಅತ್ಯಂತ ಶ್ಲಾಘನೀಯ. ಕೊಡಗು ಮತ್ತು 
ದಕ್ಷಿಣ ಕನ್ನಡದಲ್ಲಿ ನೆಲೆಸಿರುವ ಗೌಡರ ಚಾರಿತ್ರಿಕ ವಿವರಗಳ ನೆಲೆಯನ್ನು, ಅವರ ಆಚಾರ, 
ವಿಚಾರ, ಭಾಷೆ, ಸಂಸ್ಕೃತಿ ಸಂಪ್ರದಾಯಗಳು ಹಾಗೂ ಅವರ ಗುರು ಪರಂಪರೆ ಮುಂತಾದ 
ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿರುವ ಈ ಕೃತಿಯಲ್ಲಿ, ಬೇರೆ ಬೇರೆ ಲೇಖಕರ ಲೇಖನಗಳ 
ಹಾಗೂ ಶಾಸನಗಳ ಮಾಹಿತಿ ಸಹಿತ ವಿವರಗಳನ್ನು ಪ್ರತಿಯೊಬ್ಬರ ಹೃನ್ಮನದಲ್ಲಿ ನೆಲೆ 
ನಿಲ್ಲುವಂತೆ ವಿಸ್ತಾರವಾಗಿ ನಿರೂಪಿಸಿ, ಅದನ್ನು ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವಂತೆ 
ದಾಖಲಿಸಿರುವುದು ಪ್ರಶಂಸನಾರ್ಹವಾಗಿದೆ. ಜನತೆ ಈ ಕೃತಿಯನ್ನು ಆದರ ಪೂರ್ವಕವಾಗಿ 
ಸ್ವೀಕರಿಸಲೆಂದು ಆಶಿಸುತ್ತಾ, ಕೃತಿಯು ಮುಂದಿನ ತಲೆಮಾರಿನ ಜನತೆ ಕೊಡಗು ಮತ್ತು ದಕ್ಷಿಣ 
ಕನ್ನಡ ಜಿಲ್ಲೆಯ ಗೌಡರನ್ನು ಕುರಿತ ಇತಿಹಾಸವನ್ನು ಅನ್ವೇಷಿಸಲು ಸಹಕಾರಿಯಾಗಲೆಂದು 
ತುಂಬು ಹೃದಯದಿಂದ ಹಾರೈಸುತ್ತೇವೆ. 


ಇಂತು ದ 


0 ಹರ್‌ 


eee 


ಪೀಠಾಧ್ಯಕ್ಷರು 
ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 4 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ವ್ರ 
ಫದ ೧.೧.೨೦೧೮ 


ಡಾ. ದೊಡ್ಡರಂಗೇಗೌಡ 
ಹಿಲಿಯ ಸಾಹಿತಿಗಜು, 
ದೌ. ಸಂಪಾದಕರು ವಿ.ಒ ಸಂ. ಪತ್ರಿಕೆ 


ಅಗಣಿತ ಐತಹಾಪಿಕ ಸಂಗತಿಗಳ ಅಸಾಧಾರಣ ಅನಾವರಣ ಶೃತಿ 
ರಾಜ ಪರಂಪರೆಯ ಈೊಡಗು ಮತ್ತು ದಕ ಗೌಡರು 


“ಚರಿತ್ರೆಯನ್ನು ಅರಿಯದವರು ಎಂದೆಂದೂ ಚರಿತ್ರೆಯನ್ನು ಸೃಷ್ಟಿಸಲಾರರು” 
ಎಂಬುದು ಪೂರ್ವೀಕರ ಮಾತು. ಬಲ್ಲವರ ಅನುಭವದ ಸಾರ! ಗೌಡ-ಸಮುದಾಯದ 
ಆ ಮೂಲಾಗ್ರ ಅಧ್ಯಯನ ಅಷ್ಟು ಸುಲಬಭದ ಕಾರ್ಯವಲ್ಲ; ಅದಕ್ಕೆ ವಿಹಂಗಮ ದೃಷ್ಟಿ 
ಬೇಕಾಗುತ್ತದೆ: ತಳ ಸ್ಪರ್ಶಿಸಿ ಶೋಧ ನಡೆಸಬೇಕಾಗುತ್ತದೆ. ಊಹಾತ್ಮಕವಾಗಿಯೂ ಕೆಲವು 
ಪುನರ್‌ ರಚನೆಗಳನ್ನು ಕಂಡುಕೊಳ್ಳ ಬೇಕಾಗುತ್ತದೆ; ಇದು ಅನಿವಾರ್ಯ. ಅನ್ವೇಷಣೆಗೆ 
ತುದಿ-ಮೊದಲು ಎಂಬುದಿರುವುದಿಲ್ಲ. ಅದು ಅನಂತ; ಅಪಾರ; ಅಸೀಮ; ಅಸಾಧಾರಣ 
ಕೆಲಸವೇ ಸರಿ. ಗೌಡ-ಜನಾಂಗದ ಬಗ್ಗೆ ಕುತೂಹಲರಾದ ಪುತ್ತೂರಿನ ಸಂಶೋಧಕರಾದ 
ಶ್ರೀ ಅನಂತರಾಜ ಗೌಡರು ಇಂಥ ಒಂದು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. 


ಇಲ್ಲಿ ರಾಜ ಪರಂಪರೆಯ ಬುಡ ಹುಡುಕಿದ್ದಾರೆ. ಸುತ್ತಣ ಚಾರಿತ್ರಿಕವಾದ ಎಲ್ಲ 
ಸನ್ನಿವೇಶಗಳನ್ನು ತಡಕಿದ್ದಾರೆ. ಗೌಡ-ಸಮುದಾಯಕ್ಕೆ ಒಂದು ಪುರಾತನವಾದ ನೆಲೆ ಇದೆ; 
ಸೆಲೆ ಇದೆ; ಬೆಲೆ ಇದೆ. ಈ ಎಲ್ಲದರ ನಡುವೆ ಸಂಶೋಧಕರಿಗೆ ನಿಜ ಹುಡುಕಿ ತೆಗೆದು ಸತ್ಯದ 
ಮಾಣಿಕ್ಯವನ್ನು ಹೊರ ತೆಗೆಡಯುವ ಉತ್ಸಾಹವೂ ಇದೆ. ಚರಿತ್ರೆ ಅರಿಯುತ್ತಾ ಹೋದಲ್ಲಿ 
ಸಂಸ್ಕೃತಿಯ ತಗೆ ಬೀಳಲೇ ಬೇಕಾದ ಅವಶ್ಯಕತೆ ಬರುತ್ತದೆ. ಸಾಮಾಜಿಕವಾಗಿ ಅನೇಕಾನೇಕ 
ಅಂಾಮಗಳು ಕಾಣಿಸಿಕೊಳ್ಳುತ್ತವೆ. ಧಾರ್ಮಿಕವಾದ ವಿಧಿ- -ವಿಧಾನಗಳು ಬದಿ ಬದಿಯಲ್ಲೇ 
ಒಂದರೊಳಗೊಂದು ತಳುಕು ಹಾಕಿ ಕೊಂಡಿರುತ್ತವೆ. ಆ ಎಲ್ಲ ಗೋಜಲು- ಗೊಂದಲಗಳನ್ನು 
ಬಿಡಿಸಿ ಎಲ್ಲೆಯನ್ನು ಗುರುತಿಸಿ ಸತ್ಯದ ತಳಪಾಯದ ಮೇಲೆ ಇತಿಹಾಸದ ಸಂಗತಿಗಳ 
ಸೌಧವನ್ನು ಕಟ್ಟಬೇಕಾಗುತ್ತದೆ. ಅನಂತರಾಜ ಗೌಡರು ಆ ದಿಸೆಯಲ್ಲಿ ಅಭಿಮುಖವಾಗಿ 
ಬಹುದೊಡ್ಡ ಶೋಧಕಾರ್ಯ ಮಾಡಿದ್ದರೆ. ಸುತ್ತ ಮುತ್ತಲು ಬಳ್ಳಿ ಕಳ್ಳಿಗಳನ್ನು ತೆಗೆದು 
ಬೇರು ಹುಡುಕುವ ಅನಂತರಾಜ ಗೌಡರ ಪರಿಶ್ರಮ ಆಶಾದಾಯಕವಾಗಿದೆ. ಇಲ್ಲಿ ಒಂದು 
ಹೊಸ ಲೋಕದ ಅನಾವರಣವೂ ಆಗಿದೆ ಎಂದು ನನ್ನ ಭಾವನೆ. 


ಈ ಬೇರು ಬಗೆದು ಆಳದಾಳ ನೋಡುವ ಕಾರ್ಯ ಅನಂತರಾಜ ಗೌಡರಿಗೆ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 5 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಈೊಡಗು ಮತ್ತು ದಕ. ಗೌಡರು 

ಸಾಧ್ಯವಾಗಿದೆ; ಅದರಲ್ಲಿ ಅವರು ಸಂತೋಷವನ್ನು ಕಂಡುಕೊಂಡ ಹಾಗೆ ಕಾಣುತ್ತದೆ. 
ಇವರ ಕ್ಷೇತ್ರ ಕಾರ್ಯದ ಕುತೂಹಲದ ತೆಕ್ಕೆಗೆ - ಸಕಲೇಶಪುರ, ಕೊಡಗು ಪ್ರದೇಶ, 
ಬೆಳಂಗಡಿ, ಫಿರ್ಕಾ, ಪುತ್ತೂರು ಸರಹದ್ದು, ಸೂಳ್ಯದ ಆಜು-ಬಾಜು ಎಲ್ಲವೂ ಸೇರಿವೆ. 
ನಮ್ಮ ಅನ೦ತರಾಜ ಗೌಡರು ಶ್ರಮ ಜೀವಿಗಳು. ಸುಧೀರ್ಫವಾದ ಸುವಿಶಾಲವಾದ ಕ್ಷೇತ್ರ 
ಕಾರ್ಯವನ್ನು ಅವರು ನಡೆಸಿರುವುದಕ್ಕೆ ಇಲ್ಲಿ ಅನೇಕ ಪುರಾವೆಗಳಿವೆ. ಮಾಹಿತಿಗಳು 
ರುಜುವಾತು ನೀಡಿ ನಿಜಕ್ಕೂ ಮಾತನಾಡುತ್ತವೆ. 


ಈ ಕ್ರತಿಗೆ ಅನಂತ ಆಯಾಮಗಳಿವೆ; ವಿಚಾರದ ಪಾತಳಿಗಳೂ ಕಾಣತ್ತವೆ; ನಿರೂಪಣೆಯ 
ನೈಜ ಸಂಗತಿಗಳ ಜೊತೆ ಜೊತೆಗೇನೆ ಅದ್ಭುತ ಕಲ್ಪನೆಗಳೂ ಗರಿಗೆದರಿವೆ. ಇಂಜೀನಿಯರಿಂಗ್‌ 
ವೃತ್ತಿ ಮಾಡಿದರು, ಪ್ರಕೃತಿ, ಸಾಹಿತ್ಯ, ಇತಿಹಾಸದ ಪುನರ್‌ ನಿರ್ಮಾಣವೇ ಆಗಿರುವುದು 
ಸೋಜಿಗ. ನನಗಂತೂ ಈ ಕೃತಿಯ ಅವತರಣಿಕೆಯೇ ಒಂದು ವಿಸ್ಮಯ ಪ್ರಪಂಚ! 


ಇಲ್ಲಿ ಕೊಡಗಿನ ಕುಟುಂಬಗಳಿವೆ; ದಕ್ಷಿಣ ಕನ್ನಡದ ಸ೦ಸಾರಗಳೂ ಇವೆ; ಹದಿನೆಂಟು 
ಗೋತ್ರಗಳ ವಿಘುಲವಾದ ಸಂಗತಿಗಳ ಸಮರ್ಥ ಮಾಹಿತಿ ಕಣಜವೇ ಹಾಸು ಹೊಕ್ಕಿದೆ! 
ತುಳುಮೂಲ ಗೌಡ ಜನಾಂಗದ ಚಾರಿತ್ರಿಕ ವಿವರಗಳೊಂದಿಗೆ ಬೆಸೆದುಕೊಂಡ ಗಂಗರು, 
ಹೊಯ್ದಳರು, ವಿಜಯನಗರದ ಅರಸರು, ಅನೇಕ ಕಥಾನಕಗಳಿವೆ; ಕೆಳದಿ ಅರಸರು, 
ಅಳುಪರ, ಹಾಲೇರಿ ಅವರು, ವಿಜಯನಗರದ ಅರಸರ ಸಮಾಜೋ ಧಾರ್ಮಿಕ ಚಾರಿತ್ರಿಕ 
ಅಗಣಿತ ಸಂಗತಿಗಳು ಗಂಥದ ಮೂಲ ಆಶಯಕ್ಕೆ (ಶೋಧಕ್ಕೆ) ಶಿರಭಾಗಿದೆ; ಹೆಜ್ಜೆ 
ಹೆಜ್ಜೆಗೂ, ಪುಟ ಪುಟಕ್ಕೂ ಕುತೂಹಲ ಮೂಡಿಸುತ್ತವೆ. 


ಗೌಡ ಜನಾಂಗದ ತಾಯ್ದುಡಿ, ಕಟ್ಟೆಮನೆ ಇತಿಹಾಸ, ಅರೆ ಭಾಷಿಕ ಗೌಡರ ಬಾಳುವೆ 
ಪರಿ, ಗತಿಸಿ ಹೋದ ಹತ್ತು ಶತಮಾನಗಳ ಕಾಲ ಘಟ್ಟ ಈ ಎಲ್ಲವೂ ಎರಕಗೊಂಡಿದೆ ಇಲ್ಲಿ 
| ಅಸಂಖ್ಯ ಮಾಹಿತಿಗಳ ಆಗರ ಈ ಕೃತಿ ಬಲ್ನಾಡು ಕಟ್ಟಿಮನೆ, ಕೂಜುಗೋಡು ಕಟ್ಟೆಮನೆ- 
ನನಗಂತೂ ಐತಿಹ್ಯಗಳ ಕಣಜ ಹ ಚಾರಿತ್ರಿಕ ತಪನಿಧಿ ಇದು; ಸಾಂಸ್ಕೃತಿಕ ಭಂಡಾರ! 


ಕೇವಲ ಜ್ಞಾನ ದಾಹಿಯಾಗಿ ಅನ್ವೇಷಣೆಗಳಿ೦ದ ಅನ೦ತರಾಜ ಗೌಡರು ಚರಿತ್ರ ಕಾರರನ್ನೂ 
ಹಿಮ್ನೆಟ್ಟಿಸುವಷ್ಟು “ಹರ್ಕುಲಿಯನ್‌ "ಡಾಸ್‌" ನಲ್ಲಿ ಯಶಸ್ಸು ಪಡೆದಿದ್ದಾರೆ. ಲೇಖಕರ ಆಸಕ್ತಿ, 
ಶ್ರದ್ಧೆ “ತಾಳ್ಮೆ ಎಲ್ಲವನ್ನು ಸಾವಧಾನವಾಗಿ" ತೂಗಿ ನೋಡಿ ಬರೆಯುವ ನಿಖರ ಬರಹದ 
ರೀತಿ- ಈ ಗುಣವಿಶೇಷಗಳಿಂದ “ಬೇರುಗಳ” ಆ ಮೂಲಾಗವಾದ ಸಮಗ್ರದರ್ಶನವೇ 
ಇಲ್ಲಿ ಕನ್ನಡಿಗರಿಗೆ ಬಾಗಿನವಾಗಿ ದೊರಕಿದೆ. ಇಂಥ ಅದ್ಭುತವಾದ ಚಾರಿತ್ರಿಕ, ಸಾಂಸ್ಕೃತಿಕ 
“ಬಾಗಿನ” ನೀಡಿದ ಹೊಸ ಇತಿಹಾಸಕಾರ, ಸಂಶೋಧಕ ಶ್ರೀ ಅನಂತರಾಜ ಗೌಡಗೆ 
ಏಳು ಕೋಟಿ ಕನ್ನಡಿಗರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. 


Nig 
ಎದ, 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 6 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ah 
& ಕಗೆನೆಡತೇ ೪೩ ಅಲೆತ ಕಾಣಾ ರಾರ 
1 wna ೪೫೪ ng Rad 
ಹಿ ಮ 
STATISTICS ೩ ATION 
ಜಾ 1 OF INDIA, NEW ೦೯೬೫1 


ದೇತ 


ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಸಮುದಾಯದ ಪರಂಪರೆಯನ್ನು ಬಿಂಬಿಸುವ 
“ರಾಜಪರಂಪರೆಯ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡರು” ಎಂಬ ಸಂಶೋಧನಾ ಕೃತಿಯೊಂದನ್ನು 
ಲೇಖಕರಾದ ಶ್ರೀಯುತ ಪುತ್ತೂರು ಅನಂತರಾಜಗೌಡರು ಹೊರತರುತ್ತಿರುವುದು ಅಭಿನಂದನೀಯ. 


ಇತಿಹಾಸ ಪೂರ್ವದಲ್ಲಿ ಇಡೀ ಜನ ಸಮುದಾಯದ ಎಲ್ಲ ವರ್ಗಗಳೂ ಕೃಷಿಯಲ್ಲಿ ನಿರತರಾಗಿದ್ದರೂ 
ಕಾಲಕ್ರಮದಲ್ಲಿ ಒಂದೊಂದು ವೃತ್ತಿಗೆ ಸಂಬಂಧಿಸಿದ ವೃತ್ತಿನಿರರರೂ ಒಂದೊಂದು ಗುಂಪಾಗಿ 
ವರ್ಗೀಕರಣಗೊಂಡು ಆ ಗುಂಪುಗಳೇ ಜಾತಿಗಳಾಗಿ ರೂಪುಗೊಂಡವು. ಕ್ರಮೇಣ ಕೃಷಿಯನ್ನು ಪ್ರಧಾನ 
ವೃತ್ತಿಯಾಗಿರಿಸಿಕೊಂಡ ಕೃಷಿಕ ಸಮುದಾಯದ ನಮ್ಮನ್ನು ಒಕ್ಕಲಿಗರು ಎಂದು ಗುರುತಿಸಿಕೊಂಡುದರಿಂದ 
ಒಕ್ಕಲಿಗರು ಎಂಬ ಜಾತಿ ಉದಯವಾಯಿತು ಎನ್ನುತ್ತಾರೆ ಇತಿಹಾಸಕಾರರು. 


ಇತ್ತೀಚಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದಿಂದ ಕೃಷಿಗಲ್ಲದೆ, ಶಿಕ್ಷಣ, ಆರೋಗ್ಯ, ರಾಜಕೀಯ ಮತ್ತು 
ಕೈಗಾರಿಕಾ ಕ್ಷೇತ್ರಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ತಮ್ಮದೇ ಆದ ವಿಸ್ತಾರಕತೆಯನ್ನು ಹೊಂದಿದವರು 
ಆಗಿದ್ದಾರೆ. ಈ ಸಮುದಾಯವು ಬೆಂಗಳೂರು ನಿರ್ಮಾತೃ ಕೆಂಪೆಗೌಡರವರು, ಸಾಹಿತ್ಯ ಕ್ಷೇತ್ರದಲ್ಲಿ 
ಕುವೆಂಪುರಂತಹ ವಿಶ್ವಮಾನವರನ್ನು, ಶ್ರೀ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯನ್ನು ಹಾಗೂ ರಾಜಕೀಯ 
ಕ್ಷೇತ್ರ ಹತ್ತು ಹಲವು ದಿಗ್ಗಜರನ್ನು ಹೊಂದಿ ನಾಡು ಮತ್ತು ರಾಷ್ಟ್ರಕ್ಕೆ ಹೆಸರನ್ನು ತಂದ ಖ್ಯಾತಿಯು ಈ 
ಸಮುದಾಯಕ್ಕಿದೆ. 


ಪ್ರಸ್ತುತ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡರನ್ನು ಕುರಿತು ಅತ್ಯಂತ ಸಮರ್ಥವಾದ 
ಸಂಶೋಧನಾ ಕೃತಿಯೊಂದನ್ನು ಸಂಪಾದಿಸಿರುವುದರ ಹಿಂದೆ ಶ್ರೀಯುತ ಪುತ್ತೂರು ಅನಂತರಾಜಗೌಡರ 
ಕಾರ್ಯಶ್ರದ್ಧ ಅತ್ಯಂತ ಶ್ಲಾಘನೀಯವಾದದ್ದು. ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ನೆಲೆಸಿರುವ ಗೌಡರ ಚಾರಿತ್ರಿಕ 
ವಿವರಗಳ ನೆಲೆಯನ್ನು ಅವರ ಆಚಾರ, ವಿಚಾರ, ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳು ಹಾಗೂ ಅವರ ಗುರು 
ಪರಂಪರೆ ಮುಂತಾದ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿರುವ ಈ ಕೃತಿಯಲ್ಲಿ, ಬೇರೆ ಬೇರೆ ಲೇಖಕರ ಲೇಖನಗಳ 
ಹಾಗೂ ಶಾಸನಗಳ ಮಾಹಿತಿ ಸಹಿತ ವಿವರಗಳನ್ನು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ವಿಸ್ತಾರವಾಗಿ 
ನಿರೂಪಿಸಿ, ಅದನ್ನು ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ದಾಖಲಿಸಿರುವುದು ಪ್ರಶಂಸನಾರ್ಹವಾಗಿದೆ. ಈ 
ಕೃತಿಯು ಮುಂದಿನ ತಲೆಮಾರಿನ ಜನತೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡರನ್ನು ಕುರಿತ 
ಇತಿಹಾಸವನ್ನು ಅನ್ವೇಷಿಸಲು ಸಹಕಾರಿಯಾಗಲೆಂದು ತುಂಬು ಹೃದಯದಿಂದ ಹಾರೈಸುತ್ತೇನೆ. 


(ಡಿವಿ An 


101, Sardar Patel 80297, Parkament Street, Mow Deis - 110001. Yet: 011-23367245, 2340739, 230884, Fax: 011-23340138 
ist ೧೦೦, Podum Bock, VV. Tower, Dr. Ambedkar 0096, Bengaturs - $60 001. 16: 080-27856697 Fax: 080-27856858 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 7 ಷುತ್ತೂದು ಅನಂಡರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ತಿಂ 
ಡಾ. ದೊಡ್ಡರಂಗೇಗೌಡ 


* ರೈತನಿಂದು ಪಾದತಂತ್ರ್ಯ »* 


ನಮ್ಮಯ ಹೆಮ್ಮೆಯ ನಾಡಸಿರಿ ಭೂಮಿ ಪುತ್ರ 
ಆಗಿಹನೇಕಿಂದು ರಾಷ್ಟ್ರಾದ್ಯಂತ ಬಹಳ ಅತಂತ್ರ! 

ಬೆವರು ಸುರಿಸಿ ಭೂಮಿಯಲ್ಲಿ ಬೆಳೆವನು ರೈತ- 

ಬೆಳೆಗೆ ನಿಖರ ಬಲೆಯೇ ಬರದೆ ಮೂರು ಹೊತ್ತು ಧಾವಂತ. 


ಎಲ್ಲೆಡೆ ದಳ್ಳಾಳಿಗಳು ಶೋಷಣೆ ಮಾಡಿರಲು 

ಹತಾಶೆ ಕಂಡ ನಲ್ಮೆ ರೈತ ಹಾಕಿಕೊಳ್ಳಬೇಕೆ ಉರಲು9 
ದುರ್ಬಲ ಮನಸಸ್ಥಿತಿ ಮೂಲ ಕಾರಣವಾಗಿ- 
ಸಾಲದ ಶೂಲವೂ ಕಂಗೆಡಿಸಿ ದುಃಖಗತಿ! 


ಜೊತೆ ಎತ್ತು ಸಾಕದಂಥ ದಾರಿದ್ಯ ದುಸ್ಥಿತಿ 
ನೈರಾತ್ಯದಗ್ನಿಕುಂಡ ಕಾಣಿಸಿದೆ ಅಧೋಗತಿ! 


ಹಣವನು ಗಳಸಲು ದುಡಿದುಡಿದು ಹಣ್ಣಾಗಿ 

ಆಸೆ ಕನಸು ವಿಷಾದದಲ್ಲಿ ಕ್ಷಣ ಕ್ಷಣ ಮಣ್ಣಾಗಿ- 

ಸಾಲದ ಸಂಕೋಲೆಯಲ್ಲಿ ಬಂಧಿತ ಕೊರಗಿ ಕೊರಗಿ! 

ಸಂತಾಪ ನೀಡುವ ಸರ್ಕಾರ ಯಾರಿಗಾಗಿ? ಯಾತಕ್ಕಾಗಿ? 

ಜಗಕ್ಕೆ ಅನ್ನ ಕೊಡುವ ರೈತಗೆ ಬೇಡುವ ಗತಿ ಬಂತೇ? 

ಎವ ಆದಾಯ ತರದೆ, ಗುಡ್ಡಕ್ಕೆ ಕಲ್ಲು ಹೊತ್ತಂತೆ| : ಇವರ್‌ 


ವಿಶ್ವ ಒತ್ತಅಗರ ಮಹಾ ವೇದಿಕ (ಲ) 8 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ವೈ.ಡಿ.ರವಿಶಂಕರ್‌ ಜ.ಇ 
ರಾಷ್ಟ್ರಾಧ್ಯಕ್ಷರು, ವಿಶ್ವ ಒಕ್ಪಅಗರ ಮಹಾ ವೇದಿಕೆ (ರಿ) 
ಪ್ರಕಾಶಕರು, ವಿಶ್ವ ಒಕ್ವಅಗರ ಸಂಕ್ರಮಣ (ರಿ) 


ಒಪ್ಪಲ ಬೇರುಗಳ ಹುಡುಶಾಬದಲ್ಲ...” 
“ರಾಜಪರಂಪರಯ ಕೊಡಗು ಮತ್ತು ದ.ಕ.ಗೌಡರು” 


ಈ ಕೃತಿಯ ರಚನಕಾರರಾದ ಶ್ರೀ ಪುತ್ತೂರು ಅನಂತರಾಜ ಗೌಡರು ನನ್ನನ್ನು 
ಭೇಟಿಯಾದ ಸಂದರ್ಭವೆಂದರೆ, ಸುಮಾರು ೨ ವರ್ಷಗಳ ಹಿಂದೆ ರಾಜೇಶ್‌ ಮತ್ತು 
ಅನಂತರಾಜ ಗೌಡರು ಕರೆಮಾಡಿ ಭೇಟಿಯಾಗಬೇಕೆಂದು ಹೇಳಿದರು. ವಿಷಯವೇನೆಂದು 
ಕೇಳಲು ನಾವು ಮಡಿಕೆರಿ ಭಾಗದ ವಾಸಿಗಳಾದ್ದು ಒಕ್ಕಲಿಗರ ಸಂಘಟನೆಯಲ್ಲಿ ನಮ್ಮನ್ನು 
ತೊಡಗಿಸಿ ಕೊಂಡಿದ್ದೇವೆ. ತಮ್ಮ ವೇದಿಕೆ ಮತ್ತು ತಮ್ಮ ಸಂಘಟನೆಗಳ ಬಗ್ಗೆ ನವಗೆ ಸಾಕಷ್ಟು 
ವಿಷಯ ತಿಳಿಯಿತು, ಮಡಿಕೇರಿ ಭಾಗದ ಒಕ್ಕಲಿಗರ ಸಂಘಟನೆಯ ವಿಚಾರವಾಗಿ ನಿಮ್ಮನ್ನು 
ಕೂಡಲೆ ಭೇಟಿಯಾಗಬೇಕೆಂದು, ಹೇಳಿದರು. ಇವರ ಸಂಘಟನೆ ಮತ್ತು ಸಮುದಾಯದ 
ಬಗೆಗಿನ ಅಭಿಮಾನಕ್ಕೆ ನಾನು ಸಂತೋಷನಿಂದ ಮರುದಿನವೆ ಜೆ.ಪಿ.ನಗರದ ಎಸ್‌.ಎಲ್‌.ವಿ 
ಹೋಟೆಲ್‌ನಲ್ಲಿ ಭೇಟಿಮಾಡಿ ಚರ್ಚಿಸಿದೇವು. 


ಅವರೊಂದಿಗಿನ ಚರ್ಚೆಯಲ್ಲಿ ಸಾಕಷ್ಟು ಕುತುಹಲಕಾರಿ ವಿಷಯಗಳು ತಿಳಿದುಬಂದಿತು. 
ಮಡಿಕೇರಿ ಜಿಲ್ಲೆಯಲ್ಲಿ ಶೇ. ೩೫% ರಷ್ಟು ಹೆಚ್ಚು ಒಕ್ಕಲಿಗರ ಸಮೂದಾಯವಿದ್ದೂ. 
ಸಂಘಟನೆಯಲ್ಲಿ ತುಂಬ ಹಿಂದುಳಿದಿದ್ದೇವೆ, ನವು ಮತ್ತು ಕೊಡವರು ತೊಡುವ ಉಡುಗೆ 
ತೊಡುಗೆಯು ಒಂದೇ ರೀತಿಯಾಗಿದ್ದು, ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸವಿರುತ್ತದೆ. ಕೊಡವರು 
ಒಕ್ಕಲಿಗರ ಮೇಲೆ ತಮ್ಮ ಹಿಡಿತವನ್ನು ಸ್ಥಾಪಿಸಲು" "ಪ್ರಯತ್ನ ಪಡುತ್ತಿದ್ದು, ಆಗಾಗ 
ಕಿರುಕುಳವನ್ನೂ ಕೊಡುತಿರುತ್ತಾರೆ. ಅದರಲ್ಲೂ ಮುಖ್ಯವಾಗಿ ನಾಜಪು ಕೊಡೆಗಿನಲ್ಲಿ ಕೇವಲ 
ಕೂರ್ಗಿಸ್‌ (ಕೊಡವರು) ಮಾತ್ರವಿದ್ದು, ಅವರಿಗೆ ಪ್ರತ್ಯೇಕ ರಾಜ್ಯ ಬೇಕೆಂದು ಪತ್ರಿಕೆಗಳಲ್ಲಿ 
ಹೇಳಿಕೆಗಳ ಮೂಲಕ ಒತ್ತಾಯಿಸುತ್ತಿದ್ದಾರೆಂತಲೂ ತಿಳಿಸಿದರು. 


ಪುತ್ತೂರು ಅನ೦ತರಾಜ ಗೌಡರು ಇಂಗ್ಲೀಷ್‌ನಲ್ಲಿ ಬರೆದಿರುವ ಪುಸ್ತಕ ಖಟಿ ಕಣಾಡಿ- 
ಣುಣ ಎಜಿ ಅಣಾಡಿ ಖಂಠಣ ಎಂಬ ಪುಸ್ತಕವನ್ನು ನೀಡಿ ಇದರಲ್ಲಿ ಸಾಕಷ್ಟು ಮಡಿಕೆರಿಯ 
ಒಕ್ಕಲಿಗರ ಇತಿಹಾಸದ ಬಗ್ಗೆ ವಿಷಯಗಳಿರುವುದೆಂದು ತಿಳಿಸಿದರು. ಆಗ ನಾನು ಇಂಗ್ಲಿಷ್‌ 
ಭಾಷೆಯು ಎಲ್ಲರಿಗೂ ಗೊತ್ತಿರುವುದಿಲ್ಲ ಈ ಕೃತಿಯು ಎಲ್ಲರಿಗೂ ತಲುಪುವುದು ಅಸಾಧ್ಯ 
ಆದ್ದರಿ೦ದ ಇದನ್ನು ಕನ್ನಡಕ್ಕೆ ಭಾಷಾಂತರಿಸಿ ಕೊಡಿ ಅದನ್ನು ವೇದಿಕೆಯ ಮುಖಾಂತರ 
ಪ್ರಕಟಣೆ ಮಾಡುವ ಜವಬ್ಬಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ ಎ೦ದು ತಿಳಿಸಿದೆ. ಈ 
ಸುಸಂದರ್ಭ ಈಗ ಒದಗಿ ಬಂದಿದೆ. ಕೃತಿಯು ವೇದಿಕೆಯ ಜಯನಗರ ಶಾಖೆಯ ಅದ- 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 9 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕರು ಮತ್ತು “ವಿಶ್ವ ಒಕ್ಕಲಿಗರ ಸಂಕ್ರಮಣ” ಕನ್ನಡ ಮಾಸ ಪತ್ರಿಕೆಯ ಸಂಪಾದಕರಾದ 
ಆರ್‌. ಅಶ್ವತ್ಯನಾರಾಯಣಗೌಡರ ಸಂಪಾದಕತ್ವದಲ್ಲಿ ಸುಂದರವಾಗಿ ಮೂಡಿದ್ದು, ಜನವರಿ 
೨೨ ರಂದು ಶ್ರೀಗಳ ದಿವ್ಯಸಾನಿಧ್ಯದಲ್ಲಿ ಲೋಕಾರ್ಪಣೆಗೊಳ್ಳಲು ಸಿದ್ಧವಾಗುತ್ತಿದೆ. 


ಹತ್ತು ಕುಟುಂಬ ಹದಿನೆಂಟು ಗೊತ್ರದ ಗೌಡರು ನಾವೇಂದು ಯಾವಾಗಲು 
ಅನಂತರಾಜ ಗೌಡರು ಹೇಳುತ್ತಿದ್ದು, ಕುತುಹಲದಿಂದ ಇದರ ಅರ್ಥವೇನೆಂದು ಕೇಳಿದಾಗ, 
ಕೊಡಗಿನ ಒಕ್ಕಲಿಗರ ಸಂತತಿಯು ಹತ್ತು ಕುಟುಂಬದಿಂದ ಪ್ರಾರಂಭವದದ್ದು ಮತ್ತು ೧೮ 
ಗೋತ್ರಗಳಿಂದ ಕೂಡಿದ್ದು, ಸಾಮಾನ್ಯವಾಗಿ ಮಧುವೆ ಮಾಡುವ ಸಂದರ್ಭದಲ್ಲಿ ಈ 
ಗೋತ್ರಗಳನ್ನು ನೋಡಿಕೊಂಡು ಮದುವೆ ಮಾಡುತ್ತೇವೆ ಎಂದು ತಿಳಿಸಿದರು. 


ನನಗೆ ಬಹು ಮುಖ್ಯವಾಗಿ ಅರೆಭಾಷೆ ಗೌಡರು ಮತ್ತು ತುಳು ಗೌಡರ ಬಗ್ಗೆ ಅವರ 
ಹೆಸರು ಮತ್ತು ಅವರ ಮನೆತನದ ಹೆಸರುಗಳು, ಸೆ ಸ್ನ ೇಹಿತರಾದಂತ ಕುದ್ದಾಜೆ ರಾಜೇಶ್‌ರವರು. 
ಕೆದಂಬಾಡಿ `ರಾಜೇಶ್‌ರವರು, ದೇವಂಗೋಡಿ “ಹರೀಶ್‌ ತೇನನ "ರಾಜೇಶ್‌, ಆನಂದ 
ಕರಂದ್ಲಾಜೆಯವರು ಹೀಗೆ ಮನೆತನದ ಹೆಸರಿನೊಂದಿಗೆ ತಮ್ಮ ಹೆಸರನ್ನು ಸೇರಿಸಿ 
ಕರೆಯುವುದು ವಿಶೇಷವಾಗಿ ಕಾಣುತ್ತದೆ. ಬಯಲು ಸೀಮೆಯ ಗೌಡರು ಮನೆತನದ 
ಹೆಸರಿನೊಂದಿಗೆ ತಮ್ಮನ್ನು ಹೆಸರಿಸುವುದು ತುಂಬಾ ವಿರಳ. 


ಅನ೦ತರಾಜ ಗೌಡರು ಈ ಕೃತಿಯಲ್ಲಿ ಪಶ್ಚಿಮದ ಗಂಗ ವಂಶಸ್ಥರಿಂದ ಮುಂದುವರಿದು 
ಹೊಯ್ಸಳ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಕೆಳದಿಯ ಹಿಕ್ಕೆರಿ ನಾಯಕರು 
ಮತ್ತು ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡರವರೆಗೂ ಎಲ್ಲವನ್ನು ಶೇಖರಿಸಿ ರಚಿಸಿ 
ಸಮೂದಾಯಕ್ಕೆ ಒಂದು ಒಳ್ಳೆಯ ದಾಖಲೆಯನ್ನೇ ನೀಡಿದ್ದಾರೆ. ನಮ್ಮ ಅರೆಭಾಷೆ ಗೌಡ 
ಪುತ್ತೂರಿನ ಅನ೦ತರಾಜ ಗೌಡರ ಈ ಪುಸ್ತಕದಿಂದ ಕರ್ನಾಟಕದ ವಿವಿದ ಭಾಗದಲ್ಲಿ 
ನೆಲೆಸಿರುವ ಒಕ್ಕಲಿಗರ ಸಮೂದಾಯವನ್ನು ಒಗ್ಗೂಡಿಸಲು ನೆರವಾಗುತ್ತದೆ. ವಿಜಯಪುರ 
ಜಿಲ್ಲೆಯಲ್ಲಿ ಸುಮಾರು ೫ ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗರಿರುವರು. ಉತ್ತರ ಕರ್ನಾಟಕ ಹಾಗೂ 
ಮಹಾರಾಷ್ಟ್ರದಲ್ಲೂ ಸುಮಾರು ೨೦ ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಸಮೂದಾಯದವರಿದ್ದು 
ಅವರನೆಲ್ಲಾ ಒಗ್ಗೂಡಿಸುವ ಕಾಲ ಬಂದಿದೆ. 


ಈ ಕೃತಿಯು “ವಿಶ್ವ ಒಕ್ಕಲಿಗರ ಸಂಕ್ರಮಣ” ಕನ್ನಡ ಮಾಸ ಪತ್ರಿಕೆಯ ವಿಶ್ವ 
ಒಕ್ಕಲಿಗರ ಮಹಾ ವೇದಿಕೆ ಪ್ರಕಾಶನದ ಮೂಲಕ ಶ್ರೀ ಅಧಿಚುಂಚನಗಿರಿ ಪೀಠಾದ- 
ರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಾಹಾ ಸ್ವಾಮಿಗಳ ಅಮೃತ ಹಸ್ತದಿಂದ 
ಲೋಕಾರ್ಪಣೆಯಾಗುತ್ತಿರುವುದು ಹೆಮ್ಮೆಯ ಸಂಗತಿ. ಸಂಘಟನೆಯೊಂದಿಗೆ ಈ 
ರೀತಿಯ ಒಕ್ಕಲ ಇತಿಹಾಸದ ಅನಾವರಣ ಮಾಡುವ ಸೌಭಾಗ್ಯ, ಅವಕಾಶಗಳನ್ನು 
ವೇದಿಕೆಗೆ ನೀಡಲೆಂದು ಶ್ರೀ ಕಾಲಭೈರವೇಶ್ವರನನ್ನು ಯಾಚಿಸುತ್ತಾ ಈ ರಾಜಪರಂಪರೆಯ 
ಕೊಡಗು ಮತ್ತು ದ.ಕ.ಗೌಡರು ಕೃತಿಯ ರಚನಕಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು 
ಅರ್ಪಿಸುತ್ತೇನೆ. 


ಸೇರ ಸೀಸ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 10 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಸಾವು ಒಕ್ಟಅಗರು... ನಾವೇ ಒಕೂ್ಟಅಗರು 


ನೇಗಿಲ ಹಿಡಿದ ಒಕ್ಕಲ ಮಕ್ಕಳು ನಾವು 

ಉಳುವ ಭೂಮಿಗೆ ಮಕ್ಕಳಾದವರು ನಾವು 
ದವಸ-ಧಾನ್ಯಗಳ ರಾಶಿ ಬೆಳೆದವರು ನಾವು 

ಪ್ರಾಣಿ ಪಕ್ಷಿಗಳಿಗೆ ಕಾಳು ಕೊಟ್ಟವರು ನಾವು 

ಸಕಲ ಜೀವಜಂತುಗಳ ಪ್ರಾಣ ಸ್ನೇಹಿತರು ನಾವು 
ಭತ್ತವ ಬೆಳೆದು ಅನ್ನವ ಕೊಟ್ಟ ಅನ್ನಧಾತರು ನಾವು 
ನೆತ್ತರ ಬಸಿದು ನಾಡನು ಕಟ್ಟದ ಒಡೆಯರು ನಾವು 
ಜಾತ್ಯಾತೀತತೆ ತತ್ವವ ಸಾರಿದ ಗೌಡರ ಸಂತತಿ ನಾವು 
ಹೃನ್ಮನದಲಿ ಮನುಷ್ಯತ್ವದ ಜೀಜವ ಬಿತ್ತವರು ನಾವು 
ಸಮಾಜದ ದುರ್ಗುಣಗಳ ಕಳೆಯ ಕಿತ್ತವರು ನಾವು 


ಆರ್‌.ಆಷ್ಟತನಾರಾಯಣದೌಡ ವಿಶ್ವಮಾನವ ತತ್ವವ ಸಾರಿದ ಕವಿಗಳು ನಾವು 
ಪ.ಸಂಪಾದಕರು ವಿ.ಒ.ಸಂಕ್ರಮಣ ಪ್ರೀತಿ ಪ್ರೇಮ ವಾತ್ಸಲ್ಯ ಕೊಟ್ಟ ಗೌಡರು ನಾವು 
ಅಧ್ಯಕ್ಷರು ಏ.ವಿ.ಎಂ.ವಿ ಜಯನಗರ ಶಾಖಿ ದೇಶವ ಕಾಯ್ದ ಯೋಧರ ಸಂತತಿ ನಾವು 


ಭೂಮಿತಾಯ ಹೆಮ್ಮೆಯ ಪುತ್ರರು ನಾವು 
ನಾವು ಒಕ್ಕಲಿಗರು... ನಾವೇ ಒಕ್ಕಲಿಗರು 


ನಮ್ಯ ಒಪ್ಪಲ ಬೇರುಗಳು 


ಶತಶತಮಾನಗಳ ಹಿಂದೆ ಮನುಕುಲಕ್ಕೆ ಭೂಮಿಯೇ ಸರ್ವಸ್ವ ವ್ಯವಸಾಯವೇ 
ಧರ್ಮವಾಗಿತ್ತು. ಕಾಲಾನ೦ತರದಲ್ಲಿ ಮನುಷ್ಯ ತನ್ನ ಅನುಕೂಲ ಮತ್ತು ಅವಷ್ಯಕತೆಗಳಿಗೆ 
ಅನುಗುಣವಾಗಿ ವಿವಿಧ ವೃತ್ತಿಗಳ ಮೇಲೆ ಅವಲಂಬಿತನಾಗಿ ಆ ವೃತ್ತಿಯೇ ಜನಾಂಗವಾಗಿ 
ಪ್ರತಿಬಿಂಭಿಸತೊಡಗಿತು. ಈ ನಿಟ್ಟಿನಲ್ಲಿ ವ್ಯವಸಾಯವನ್ನೇ ಮೂಲ ಕಸುಬನ್ನಾಗಿಸಿಕೊಂಡ 
ಸಮುದಾಯವು “ಒಕ್ಕಲಿಗ” ಎಂದು ಪುರಸ್ಕರಿಸಲ್ಪಟ್ಟದ್ದು ನಾಗರೀಕತೆ ಬೆಳೆದಂತೆಲ್ಲಾ 
ಸಮಾಜದಲ್ಲಿ ತಾನು ನೇಗಿಲಯೋಗಿಯಾಗಿ, ಅನ್ನದಾತನಾಗಿ, ಕರ್ಮಯೋಗಿಯಾಗಿ 
ಉತ್ಕೃಷ್ಟ ಮಟ್ಟದ ಮನುಕುಲದ ಒಂದು ಅಂಗವಾಗಿ ಉಳಿದುಕೊಂಡಿದ್ದಾನೆ. ಕಾಲ 
ಉರುಳಿದಂತೆ 'ಭಾರತ ಮಾತೆಯ ಈ ಒಕ್ಕಲ ಮಕ್ಕಳು ರಾಜ್ಯ, ಪ್ರಾಂತ್ರ ಮತ್ತು ತಮ್ಮ 


ಬಲಲ 


ಭಾಷೆಗಳಿಗನುಗುಣವಾಗಿ ನಾನಾ ಸೆಸಡಗಳಂಡ ವಿಶ್ವವ್ಯಾಪಿಯಾಗಿದ್ದಾರೆ. 


ಕ್ರಿಶ ೪ನೇ ಶತಮಾನದಿಂದ ೨೦ನೇ ಶತಮಾನದ ವರೆಗೂ ನಮ್ಮ ದೇಶವನ್ನಾಳಿದ 
ಬಹುತೇಕ ರಾಜಮನೆತನಗಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವು ಎಂದು ಇತಿಹಾಸವು 
ಸಾರಿ ಹೇಳುತ್ತದೆ. ಇತಿಹಾಸಕಾರರ ಪ್ರಕಾರ ಪ್ರಾಚೀನ ಕಾಲದ ಗಂಗರು, ಚಾಲುಕ್ಯರು, 

ರಾಷ್ಟ್ರಕೂಟರು ಮತ್ತು ಹೊಯ್ಸಳರೆಲ್ಲರೂ ಒಕ್ಕಲುತನ ಮಾಡುವ ಒಕ್ಕಲಿಗರೇ 
ಆಗಿದ್ದರೆಂಬುದು ತಿಳಿಯುತ್ತದೆ. ಈಗಾಗಲೇ ನಮಗೆಲ್ಲಾ ತಿಳಿದಿರುವಂತೆ ಊರಗೌಡ, 
ಪಟೇಲ, ಗ್ರಾಮಗಳ ಮುಖಂಡ ಮತ್ತು ಪೌಜುದಾರರಾಗಿ, 'ಪಾಳೆಯ ಪಟ್ಟುಗಳನ್ನು ನಿರ್ಮಿಸಿ 
ಪಾಳೇಯಗಾರರಾಗಿ, ರಾಜ್ಯ ನಿರ್ಮಾಪಕರಾಗಿ, ನಾಡಪ್ರಭುಗಳಾಗಿ ಆಳ್ವಿಕೆ ಮಾಡಿದ ಕಥೆ, 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 11 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಪುರಾಣಗಳಿದ್ದು, ಇಂದಿನ ಪ್ರಜಾಪ್ರಭುತ್ಚದಲ್ಲಿಯೂ ಒಕ್ಕಲಿಗರ ಪಾತ್ರಗಳ ರಾಜಕೀಯ 
ಒಳ-ಹೊರ ಅರಿವು ವಿಜೃಂಭಿಸುತ್ತಲೇ ಇದೆ. 


ನಮ್ಮ ಪೂರ್ವೀಕರ ಜಾಡನ್ನು ಹಿಡಿದು ಮಂಥನ ಮಾಡಿರುವ ಇತಿಹಾಸಕಾರರು 
ಈ ಒಕ್ಕಲ ಪರಂಪರೆಯ ವಿಶೇಷತೆಗಳನ್ನು ಹಲವಾರು ಕೃತಿಗಳ ಮೂಲಕ ಬೆಳಕಿಗೆ 
ತಂದಿದ್ದು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಒಕ್ಕಲಿಗರು ಮಣ್ಣಿನ ಕಾಯಕ 
ಮಾಡುವುದು ಮಾತ್ರವಲ್ಲದೆ ದೇಶವನ್ನೂ ಕಾಯ್ದವರು ಎ೦ಬ ಮಾತು ಅಕ್ಷರಸಹ ಸತ್ಯ. 
ಆದ್ದರಿ೦ದಲೇ ಇತಿಹಾಸಕಾರರು ಒಕ್ಕಲಿಗರನ್ನು ಕೃಷಿಕ ಯೋಧ (೦೦ಡಿರ ಒಚೆಢಿಚಿಟ) 
ಎಂತಲೂ ಕರೆದಿದ್ದಾರೆ. ಇದಕ್ಕೆ ನಿದರ್ಶನ ಕೊಡಗು ಮತ್ತು ದಕ್ಷಣ ಕರ್ನಾಟಕ ಜಿಲ್ಲೆಯ 
ವೀರ ಕೊಡಗುಗೌಡರು. ಇದಕ್ಕೆ ಪೂರಕವೆಂಬಂತೆ “ರಾಜಪರಂಪರೆಯ ಕೊಡಗು 
ಮತ್ತು ದಕ್ಷಿಣ ಕನ್ನಡ ಗೌಡರು” ಎಂಬ ಒಕ್ಕಲ ಗ್ರಂಥ ಭಂಡಾರವನ್ನು ಪುತ್ತೂರು ಶ್ರೀ 
ಅನಂತರಾಜಗೌಡರು ನಮ್ಮ ಮುಂದಿನ ಸಮಾಜಕ್ಕೆ ಬಳುವಳಿ ನೀಡುತ್ತಿದ್ದಾರೆ. 


ಈ ಕೃತಿಯಲ್ಲಿರುವ ಹೂರಣವನ್ನು ಸವಿಯುತ್ತಿದ್ದಂತೆ, ವೃತ್ತಿಯಲ್ಲಿ ಇಂಜಿಯರ್‌ 
ಆಗಿರುವ ಅನಂತರಾಜಗೌಡರಿಗೂ ಈ ಕೃತಿಗೂ ಯಾವ ರೀತಿಯ ಸಂಬಂಧ ಎಂಬ 
ಅನುಮಾನ ಹುಟ್ಟಕೊಳ್ಳುತ್ತದೆ. ಆದರೆ ಈ ಬೃಹತ್‌ ಒಕ್ಕಲ ವೃಕ್ಷದ ಬುಡವನ್ನು ಅಗೆದು 
ಬಗೆಯುವಾಗ ಬೇರಿನ ಯಾವ ಕವಲುಗಳಿಗೂ ಪೆಟ್ಟಾಗದಂತೆ ಎಳೆ ಎಳೆಯಾಗಿ ಬಿಡಿಸಿರುವ 
ಪರಿಯನ್ನು ಓದಿ ನೋಡಿದಾಗ ನಮಗೆ ಅರಿವಾಗುತ್ತದೆ, ಮಾನವನ ಐಚ್ಚಿಕ ಶಕ್ತಿಯು 
ಯಾರಪ್ಪನ. ಸ್ವತ್ತೂ ಅಲ್ಲ ಮತ್ತು ಅದಕ್ಕೆ ಯಾವ ಎಲ್ಲೆಯೂ ಇಲ್ಲ ಎಂಬ ಸತ್ಯ ಗೌಡರು 
ಈ ಮೊದಲ ಕೃತಿಯನ್ನು ಯ ಕಗಿಖಖಗಿಖಖಿ 'ಔಈ ಔಗಖ ಖಔಔಖಖ”) ಆಂಗ್ಲ 
ಭಾಷೆಯಲ್ಲಿಯೂ ರಚಿಸಿ "ಒಕ್ಕಲಿಗ ಪರಂಪರೆಯನ್ನು ಲೋಕಕ್ಕೆ ಸಾರಿದ್ದಾರೆ. 


ಈ ಕೃತಿಯು ಕೊಡಗಿನಲ್ಲಿ ಉದ್ದವವಾಗುವ ಕನ್ನಡಿಗರ ಜೀವನದಿ ಕಾವೇರಿ ನೆಲೆಯ, 
ಪ್ರಕೃತಿ ಸಿರಿಯ ಸೊಗಡಿನ ಸೊಬಗನ್ನು ಸೂಸುವುದು ಮಾತ್ರವಲ್ಲದೆ; ಭಾರತ ಮಾತೆಯ 
ಮಡಿಲಲ್ಲಿ ಬೆಳೆದು ಆ ತಾಯ ಗೌರವವನ್ನು ಹಿಮಾಲಯ ಶಿಖರಕ್ಕೇರಿಸಿದ ವೀರ ಯೋದ- 
ರ ನೆನಪನ್ನು ಮಾಡಿಸುತ್ತದೆ. ಈ ಕೃತಿಯಲ್ಲಿ ಅನುಗ್ರಹ ಸಂದೇಶ, ಮುನ್ನುಡಿ, ಬೆನ್ನುಡಿ 
ಆಶಯ ನುಡಿ, ಪ್ರಕಾಶಕರ ನುಡಿಯ ಮೂಲಕ ಕೃತಿಯ ಸಾರಾಂಶವನ್ನು ಪೂಜ್ಯರು, 
ಗುರು ಹಿರಿಯರು ಮತ್ತು ಕೃತಿಯ ಅಸಾಧಾರಣ ಆಗರವನ್ನು ಕೃತಿಕಾರರಾದ ಪುತ್ತೂರು 
ಶ್ರೀ ಅನಂತರಾಜಗೌಡರು ತಮ್ಮ ಬರವಣಿಗೆಯ ಮೂಲಕ ಒಕ್ಕಲ ಬೇರುಗಳ ಮೂಲಾಗದ 
ಸಮಗ್ರದರ್ಶನವನ್ನು ಕನ್ನಡಿಗೆ ಉಣಬಡಿಸಿದ್ದಾರೆ. ಈ ಕೃತಿ ಲೋಕಾರ್ಪಣೆಯ ಜವಾಬ್ದಾರಿ 
ವಹಿಸಿದ ವಿಶ್ವ ಒಕ್ಕಲಿಗರ ಮಹಾ ವೇದಿಕೆಯ ರಾಷ್ಟ್ರಾಧ್ಯಕ್ಷರಾದ ವೈ.ಡಿ.ರವಿಶಂಕರ್‌ 
ರವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಪೂಜ್ಯಶ್ರೀ ಗುರುಗಳ ಅಮೃತ 
ಹಸ್ತದಿಂದ ಲೋಕಾರ್ಪಣೆಯಾಗುತ್ತಿರುವ ಈ ಕೃತಿಯ ಕೃತಿಕಾರರಾದ ಪುತ್ತೂರು ಶೀ 
ಅನಂತರಾಜಗೌಡರಿಗೆ ಶುಭ ಹಾಕೈಸುವುದರೊಂದಿಗೆ ಕೃತಿಯು ಸರ್ವರಿಗೂ ತಲುಪಿ 
ಮರು ಮುದ್ರಣವಾಗಲು ಮಾತು ಠಾ “ರಾಜಪರಂಪರೆಯ "ಕೊಡಗು ಮತ್ತು ದಕ್ಷಿಣ ಕನ್ನಡ 
ಗೌಡರು” ಕೃತಿಯು ಆಚಂದ್ರಾರ್ಕವಾಗಿ ಬೆಳಗಲಿ ಎಂದು ಆಶಿಸುತ್ತೇನೆ. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 12 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


-- ಮುನ್ನುಡಿ --- 


“ರಾಜಪರಂಪರೆಯ ಕೊಡಗು ಮತ್ತು ದ.ಕ. ಗೌಡರು” ಎಂಬುದೊಂದು ಜನಾಂಗದ 
ಚರಿತ್ರೆ. ಈ ಕೃತಿಯು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ನೆಲೆಸಿರುವ ಗೌಡ 
- ಒಕ್ಕಲಿಗ ಜನಾಂಗದ ಚಾರಿತ್ರಿಕ ಸಿಂಹಾವಲೋಕನವಾಗಿದೆ. ಇದೇ ವಿಷಯದಲ್ಲಿ 
ನನ್ನ ಆಂಗ್ಲ ಭಾಷೆಯ ಕೃತಿ ``1% PURSUIT OF OUR ROOTS” ಕ್ರಿ.ಶ.೨೦೧೫ರಲ್ಲಿ 
ಪ್ರಕಟಗೊಂಡಿದ್ದು, ಉತ್ತಮ ಪ್ರತಿಕ್ರಿಯೆಯನ್ನು ಕಂಡಿದ್ದು, ಸಾಕಷ್ಟು ಉತ್ಸಾಹವನ್ನು ನಮ್ಮ 
ಯುವ ಜನತೆಯಲ್ಲಿ ತುಂಬಿತ್ತು. ಈ ವಿಚಾರವು ಕನ್ನಡ ಭಾಷೆಯಲ್ಲಿ ಪ್ರಕಟಗೊಂಡಿದ್ದಲ್ಲಿ 
ಗ್ರಾಮೀಣ ವಾಸಿಗಳಿಗೆ ಹೆಚ್ಚಿನ ಉಪಯೋಗ ಕಾಣಬಹುದಿತ್ತೆಂದು ನನ್ನ ಸ್ನೇಹಿತರು 
ಮತ್ತು ಇತರ ಓದುಗರಿಂದ ಪ್ರತಿಕ್ರಿಯೆ ಬಂದಿರುವ ಹಿನ್ನಲೆಯಲ್ಲಿ ಈಗಿನ ಪ್ರಯತ್ನವನ್ನು 
ಮುಂದುವರಿಸಿರುವೆನು. 


ಈ ಕೃತಿಯ ಅರೆಭಾಷೆ-ಕನ್ನಡ ಸಾರಾಂಶ ಅನುವಾದವು "ಅರೆಭಾಷೆ ತಿಂಗ ಪತ್ರಿಕೆ- 
ಮುಡ್ತು' ನಲ್ಲಿ ಶ್ರೀ ವಿನೋದ್‌ ಮೂಡಗದ್ದೆ ಸಾರಥ್ಯದಲ್ಲಿ ಪ್ರಕಟವಾಗಿರುತ್ತದೆ. 

“ಚರಿತ್ರೆಯನ್ನು ತಿಳಿಯದ ವ್ಯಕ್ತಿ ಚರಿತ್ರೆಯನ್ನು ಸೃಷ್ಟಿಸಲಾರ” ಎಂದು ವಿದ್ವಾಂಸರು 
ಚಿತ್ರಿಸಿದ್ದಾರೆ. ``. people who are ignorant of their origin are condemned 
10 remain faceless” ಎ೦ದು ದಾರ್ಶನಿಕರು ಪ್ರಸ್ತಾಪಿಸಿದ್ದಾರೆ. ಈ ಕೃತಿಯ ಉದ್ದೇಶವು 
ನಮ್ಮ ತರುಣ ತರುಣಿಯರಿಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮನದಟ್ಟುಮಾಡಿ 
ತಲುಪುವಂತೆ ಪ್ರೋತ್ಸಾಹಿಸುವುದಾಗಿದೆ. 


ತಮ್ಮ ತಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೂಲಗಳನ್ನು ಹುಡುಕುವ ಪ್ರಯತ್ನಗಳು 
ಇತ್ತೀಚೆಗಿನ ದಿನಗಳಲ್ಲಿ ಹೆಚ್ಚಾಗುತ್ತಿವೆ. ಇತಿಹಾಸದ ಯಾವುದೇ ಕಾಲದಲ್ಲಿ ವಲಸೆಯಾದ 
ಇಲ್ಲವೇ ವಿಸ್ತಾರಗೊಂಡ ಸಾಮಾಜಿಕ ಮೂಲವನ್ನು ಹುಡುಕುವ ತುಡಿತದೊಂದಿಗೆ 
ಅಮೇರಿಕಾದ ಕಪ್ಪು ಜನ ಆಫ್ರಿಕಾ ಖಂಡದೊಳಗೆ ಅಲೆದಾಡುತ್ತಿದ್ದಾರೆ. ಅಂತೆಯೇ ಮಾಜಿ 
ಅಧ್ಯಕ್ಷ ಬರಾಕ್‌ ಒಬಾಮ ಕೂಡಾ ತಮ್ಮ ಪೂರ್ವಜರ ವಂಶದವರನ್ನು ಆಫ್ರಿಕಾದಲ್ಲಿ 
ಭೇಟಿಯಾಗಿದ್ದರು. ಅಮೇರಿಕಾದ ಬಿಳಿಯರು ಕೂಡ ತಮ್ಮ ಮೂಲವನ್ನು ಹುಡುಕುವ 
ಪ್ರಯತ್ನವನ್ನು ಮುಂದುವರಿಸಿರುತ್ತಾರೆ. 


ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡರು ದಕ್ಷಿಣ ಕನ್ನಡದ ಪುತ್ತೂರು, 
ಸುಳ್ಯ, ಬೆಳ್ತಂಗಡಿ ಮತ್ತು ಬ೦ಟ್ವಾಳ ತಾಲೂಕಿನ ವಿಟ್ಟ ಪಾಣೆಮಂಗಳೂರು ಹಾಗೂ 
ಕೊಡಗಿನಲ್ಲಿ ಬಹುಸಂಖ್ಯಾತರಾಗಿ ಭೂಹಿಡುವಳಿ ಹೊಂದಿದವರಾಗಿರುತ್ತಾರೆ. ಉತ್ತರದಲ್ಲಿ 
ಬೆಳ್ತಂಗಡಿಯಿಂದ, ದಕ್ಷಿಣದಲ್ಲಿ ಬದಿಯಡ್ಕ ತನಕವೂ, ಪಶ್ಚಿಮದಲ್ಲಿ ಪಾಣೆಮ೦ಗಳೂರಿನಿಂದ 
ಪೂರ್ವಕ್ಕೆ ಕುಶಾಲನಗರದವರೆಗೂ ನೆಲೆಸಿರುತ್ತಾರೆ. ಗೌಡರು-ಒಕ್ಕಲಿಗರು ಮೂಲತಃವಾಗಿ 
ಕೃಷಿಯನ್ನು ಅವಲಂಬಿಸಿದ್ದರೂ ತಮ್ಮ ಜೀವನದ ಪಯಣದಲ್ಲಿ ರಾಜ್ಯವನ್ನು ಕಟ್ಟಿದರು, 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 13 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ರಾಜ್ಯವನ್ನಾಳಿದರು. ಚರಿತ್ರೆಯ ಆಗುಹೋಗುಗಳಲ್ಲಿ ರಾಜ್ಯವನ್ನು ಕಳಕೊಂಡರೂ ರಾಜ್ಯದ 
ಉಸ್ತುವಾರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ವಿಜಯನಗರದ ಶಾಸನಗಳಲ್ಲಿ ಇವರನ್ನು 
“ಗಾಡ ಪ್ರಭು” ವೆಂದು ನಮೂದಿಸಲಾಗಿದೆ (ರಾಜರಾಮ ಹೆಗ್ಗಡೆ, ಅಶೋಕ ಶೆಟ್ಟರ್‌ (೨೦೦- 
೨೨೧). ತಲಕಾಡಿನ ಗಂಗರಸರಿಂದ (ಕ್ರಿ.ಶ.೨೦೦- ೧೦೦೪) ಆರಂಭವಾಗಿ ಹೊಯ್ಸಳ, 
ವಿಜಯನಗರ, ಕೊಡಗಿನ ಚಂ೦ಗಾಳ್ವರು, ಕೊಂಗಾಳ್ವರು, ಕೆಲದಿ (ಇಕ್ಕೇರಿ) ನಾಯಕರು, 
ಹಾಲೇರಿ ರಾಜರು ಬೆ೦ಗಳೂರು ನಿರ್ಮಾಪಕ ನಾಡಪ್ರಭು ಕೆಂಪೇಗೌಡರಾದಿಯಾಗಿ 
ಗ್ರಾಮದ ಉಸ್ತುವಾರಿ, ಕಪ್ಪಕಾಣಿಕೆಗಳ ಸಂಗ್ರಹವು “ಗಾವು೦ಡರ”ದಾಗಿತ್ತು (ಸದರಿ ಪು.೨೦). 
ಗೌಡರು ಸಾಮಂತರಾಗಿ. ಮಾಂಡಲೀಕರಾಗಿ, ಪಾಳೇಗಾರರಾಗಿ, ದಂಡನಾಯಕರಾಗಿ 
ಆಗಾಗಿನ ಸಾಮ್ರಾಜ್ಯಗಳ ಅಧಿನಾಯಕರಾಗಿದ್ದರು. 


ಕೊಡಗು ಮತ್ತು ದಕ್ಷಿಣ ಕನ್ನಡದ ಗೌಡರು ತಮ್ಮನ್ನು ೧೦ ಕುಟುಂಬ ೧೮ ಗೋತ್ರದ 
ಗೌಡರೆಂದು ಕರೆದುಕೊಳ್ಳುತ್ತಾರೆ. ಇವರದು ಮೂಲತವಾಗಿ ಇಕ್ಕೇರಿ ಮಹಾ ಸಂಸ್ಥಾನದಿಂದ 
(ಈಗಿನ ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಂದ) ಹದಿನಾರನೇಯ 
ಶತಮಾನದ ಆದಿ ಭಾಗದಲ್ಲಿ ಇಕ್ಕೇರಿ ರಾಜರು ಮತ್ತು ಶೃಂಗೇರಿ ಮಠದಿಂದ ರಾಜಕೀಯ 
ಮತ್ತು ಮತೀಯ ಪ್ರೇರಿತವಾದ ವ್ಯವಸ್ಥಿತ ವಲಸೆಯಾಗಿದೆ. ಕ್ರಿಶ.೧೭೦೦ ರಲ್ಲಿ ಇಕ್ಕೇರಿ 
ಸೋಮಶೇಖರನಾಯಕನು ಅಮರ ಸುಳ್ಳ ಮತ್ತು ಪುತ್ತೂರಮಾಗಣೆಗಳನ್ನು ಹಾಲೇರಿ 
ರಾಜರಿಗೆ ದಾನವಾಗಿ ಕೊಟ್ಟಿದ್ದು, ಈ ಮಾಗಣೆಗಳು ವಿಶಾಲ ಕೊಡಗಿನ ಅವಿಭಾಜ್ಯ 
ಅಂಗವಾಯಿತು. ಕ್ರಿಶ.೧೭ನೇ ಶತಮಾನದ ಅಂತ್ಯದಲ್ಲಿ ಕೊಡಗು ರಾಜರ ಆಹ್ವಾನದ 
ಮೇರೆಗೆ ತುಳುನಾಡಿನ ಗೌಡರ ಕವಲು ಕುಟು೦ಬಗಳು ಮೇಲಿನ ಕೊಡಗಿಗೆ ಸ್ಥಳಾಂತರ 
ಪಟ್ಟು ಮೇಲಿನ ಕೊಡಗಿನಲ್ಲಿ ಆದಿಯಿಂದ ಗಂಗರ ಕಾಲದಿಂದಲೂ ವಾಸವಿದ್ದ ತಮ್ಮದೇ 
ಮೂಲದವರಾದ ಮೂಲಗೌಡ (ಒಕ್ಕಲಿಗ) ಕುಟುಂಬಗಳೊಂದಿಗೆ ಮಿಲನವಾಗಿ ಕೊಡಗು 
ಗೌಡರೆಂದು ಗುರುತಿಸಿಕೊಂಡರು. 


ಇಲ್ಲಿ ಕೊಡಗಿನ ಗೌಡರ ಚರಿತ್ರೆಯನ್ನು ರೂಪಿಸುವಾಗ ಕೊಡಗಿನ ಚರಿತ್ರೆಗೆ 
ಕೊಡವ ಮತ್ತು ಇತರ ಸಮುಧಾಯಗಳ ಕೊಡುಗೆಯನ್ನು ನಮೂದಿಸಿಲ್ಲ. ಹಲವು 
ಚರಿತ್ರೆಕಾರರು ಬರೆದಂತೆ ಕ್ರಿ.ಶ. ೧೭೮೫ ರ ಡಿಶಂಬರ್‌ ನಲ್ಲಿ 'ಟಿಪ್ಪ ಸುಲ್ತಾನನು ಸುಮಾರು 
೮೦ ಸಾವಿರ ಜನ ಕೊಡವ ಗಂಡಸರು, ಹೆಂಗರು ಮತ್ತು ಮಕ್ಕಳನ್ನು ಸೆರೆ ಹಿಡಿದು 
ಶ್ರೀರಂಗಪಟ್ಟಣಕ್ಕೆ ಕೊಂಡೊಯ್ಯುವ ತನಕ ಕೊಡವರು ಕೊಡಗಿನಲ್ಲಿ ಬಹುಸಂಕ್ಕಾತರಗಿದ್ದು 
ರಾಜರ ಸೈನ್ಯದಲ್ಲಿ ಗೌಡ ಮತ್ತು ಕೊಡವ ದಂಡಾಳುಗಳೇ ಅಧಿಕ ಸಂಖ್ಯೆಯಲ್ಲಿದ್ದರು. 
ಕೊಡಗಿನ ತ್ರೆ ಕೊಡವರ ಕೊಡುಗೆ ಅಪಾರ. 


ನನ್ನ ಮೂಲ ಕೃತಿ ಆಂಗ್ಲ ಭಾಷೆಯಲ್ಲಿ "IN PURSUIT OF OUR ROOT’ 
ನ್ನು ಹೊರತರಲು ದಾರಿ ದೀಪ ಕೊಟ್ಟು ಪ್ರೋತ್ಸಾಹಿಸಿದವರು ಡಾ.ಪುರುಷೋತ್ತಮ 
ಬಿಳಿಮಲೆಯವರು, ಸೂಕ್ತ ಮಾಹಿತಿ ಕೊಟ್ಟಿರುವ ಡಾ. ಪೂವಪ್ಪ ಕಣಿಯೂರರವರು, ಡಾ.ಎ.ಕೆ. 
ಹಿಮಕರರವರು, ವಿದ್ವಾಂಸರಾದ ದಿವಂಗತ ಡಿ.ಜಿ. ನಡ್ಕರವರಿಗೆ ಆಭಾರಿಯಾಗಿರುತ್ತೇನೆ. 
ಕೊಡಗಿನ ಇತಿಹಾಸದಲ್ಲಿ ಗೌಡ/ಒಕ್ಕಲಿಗರ ಬಗ್ಗೆ ಅವರ “ಕೊಡಗಿನ ಹಾಲೇರಿ ರಾಜವಂಶವು” 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 14 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕೃತಿಯ ಮಾಹಿತಿಗಳನ್ನು ಅಳವಡಿಸಿ ಕೊಳ್ಳಲು ಒಪ್ಪಿಗೆ ಕೊಟ್ಟು ಪ್ರೋತ್ಸಾಹಿಸಿದ ಹಿರಿಯ 
ಸಾಹಿತಿ, ಚರಿತ್ರೆಕಾರ ಎಂ.ಜಿ.ನಾಗರಾಜರವರು, ಉತ್ತರ ಕೊಡಗಿನಲ್ಲಿ ಸ೦ಚಧಿಸುವಾಗ 
ಮಾಹಿತಿ ಸಂಗ್ರಹದಲ್ಲಿ ಸಹಕರಿಸಿದ ಚೆಟ್ಟಿಮಾಡ ರೋಹಿತ್‌ರವರಿಗೂ, ಮಾಜಿಮಂತ್ರಿಗಳಾದ 
ಶ್ರೀ ಬಾಚಿನಾಡ ಜೀವಿಜಯನವರಿಗೂ `ನಾನು ಆಭಾರಿಯಾಗಿರುತ್ತೇನೆ. 


ನನ್ನ ಮೂಲ ಆಂಗ್ಲ ಕೃತಿ “IN PURSUIT OF OUR ROOTS’S 
ಕೆಲವು ಅಧ್ಯಾಯಗಳನ್ನು, ತನ್ನ ಅನುಭವವನ್ನು ಧಾರೆಯೆರೆದು ಅತ್ಯುನ್ನತವಾಗಿ 
ಭಾಷಾಂತರಿಸಿ ಸಹಕರಿಸಿದ ಯುವ ಲೇಖಕ ಶ್ರೀ ಚರಣ ಐವರ್ನಾಡುರವರಿಗೆ ನಾನು 
ಆಭಾರಿಯಾಗಿರುತ್ತೇನೆ. 


“ಪಾಶುಪತ ಶೈವರು ಮತ್ತು ಗೌಡ ಸಮಾಜ-೧೯೯೫” ಎಂಬ ದಿ. ಮಾಕೋನಹಳ್ಳಿ 
ದೊಡ್ಡಪ್ಪಗೌಡರ ಕೃತಿಯಿ೦ದ ಆಯ್ದ ಭಾಗಗಳನ್ನು ಇಲ್ಲಿ ಅಳವಡಿಸಲು ಮಾನ್ಯತೆ ಕೊಟ್ಟರುವ 
ಅವರ ಮೊಮ್ಮಗ ಶ್ರೀ ನವೀನ್‌ ಮಾಕೋನಹಳ್ಳಿರವರಿಗೂ ಚಿರಯಣಿಯಾಗಿರುತ್ತೇನೆ. 


ಸ್ನೇಹಿತರಾದ ಕುಡೆಕಲ್‌ ವಿದ್ಯಾಧರರವರು ತಮ್ಮ ಲೇಖನಗಳ ಆಯ್ದ ಭಾಗಗಳನ್ನು 
ಅಳವಡಿಸಲು ಮಾನ್ಯತೆ ಕೊಟ್ಟು ಪ್ರೋತ್ಸಾಹಿಸಿರುವುದಕ್ಕೆ ಆಭಾರಿ. 


ಈ ಕೃತಿಯನ್ನು ಹೊರ ತರುವಲ್ಲಿ ಕರಡು ಪ್ರತಿಯನ್ನು ತಿದ್ದಲು ಉಪನ್ಯಾಸಕ ಪಟ್ಟಡ 
ಶಿವಕುಮಾರ್‌ರವರನ್ನು ಕೇಳಿಕೊಂಡಾಗ ಸಮಾಧಾನಚಿತ್ತದಿಂದ ಒಪ್ಪಿಕೊಂಡುದಲ್ಲದೆ 
ಕೃತಿಯ ಬಗ್ಗೆ ತಮ್ಮ ಅಭಿಪ್ರಯವನ್ನು ಕೊಟ್ಟರುತ್ತಾರೆ. ಈ ಪ್ರಯುಕ್ತ ಉಪನ್ಯಾಸಕ ಪಟ್ಟಡ 
ಶಿವಕುಮಾರ್‌ರವರಿಗೆ ಚಿರಖಣಿ. 

ಸ್ನೇಹಿತರೂ, ಹಿತಚಿಂತಕರೂ ಆದ ಕೆದಂಬಾಡಿ ರಾಜೇಶ್‌ರವರು, ರೋಹಿತ್‌ 
ಚೆಟ್ಟಿಮಾಡ ಪುಸ್ತಕ ರಚನೆಯ ಸಮಯದಲ್ಲೂ ಮಾಹಿತಿ ಕ್ರೋಡಿಕರಿಸುವುದರಲ್ಲೂ 
ಸಹಕರಿಸಿರುತ್ತಾರೆ. ಹಾಗೂ ನನ್ನ ಬಾಳಸಂಗಾತಿ ಶ್ರೀಮತಿ ವೇದಾವತಿ ರವರಿಗೂ, ನನ್ನ 


ಪುತ್ರ ಹಿತೇಶ್‌ ಗೌಡರವರಿಗೂ ನನಗೆ ಸಮಯಾವಕಾಶ ಮತ್ತು ಸ್ಫೂರ್ತಿ ತುಂಬಿದ್ದಕ್ಕೆ 
ಅವರಿಗೂ ಆಭಾರಿ. 


ಪುತ್ತೂರು ಅನಂತರಾಜಗೌಡ 
ಬೆ೦ಗಳೂರು 
A ದಿನಾಂಕ:೦5-12-2017 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 15 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
--: ಕೃತಿಯ ಬಗ್ಗೆ :-- 


ಪ್ರತಿಯೊಬ್ಬ ವ್ಯಕ್ತಿ ಮು೦ದಿನ ಹಾದಿಯನ್ನು ಕ್ರಮಿಸುವಾಗ, ತನ್ನ ಹಿ೦ದಿನ ಹಾದಿಯನ್ನು 
ಅರಿತುಕೊಂಡಿದ್ದರೆ ಪ್ರಯಾಣ ಸಲೀಸು. ಅದಕ್ಕೇ ಹೇಳುವುದು "ಇತಿಹಾಸ ಅರಿಯದವರು 
ಇತಿಹಾಸ ಸೃಷ್ಠಿಸಲಾರ” ಎಂದು. ಇತಿಹಾಸ ಗತಕಾಲದ ಸತ್ಯಘಟನೆಗಳ ಮೇಲೆ ಬೆಳಕು 
ಚೆಲ್ಲುತ್ತದೆ. ಆದರೆ ಎಷ್ಟೋ ಬಾರಿ ಇತಿಹಾಸ ರಚನೆಕಾರರ ದೃಷ್ಟಿಕೋನ ನೈಜ ಇತಿಹಾಸವನ್ನು 
ಮರೆಮಾಚಿ ಬಿಡುತ್ತದೆ. “ಭಾರತಕ್ಕೆ ಭವ್ಯ ಇತಿಹಾಸವಿದೆ, ಆದರೆ ಇತಿಹಾಸಕಾರರಿಲ್ಲ' ಎಂಬ 
ಮಾತನ್ನು ವಿದೇಶಿ ಇತಿಹಾಸಕಾರರೊಬ್ಬರು ಹೇಳಿದ್ದಾರೆ. 


ಶ್ರೀ ಪುತ್ತೂರು ಅನಂತರಾಜಗೌಡರವರ ಈ ಕೃತಿ ಗೌಡರ ಇತಿಹಾಸದ ಬಗ್ಗೆ 
ಸಮಗ್ರವಾಗಿ ಅಧ್ಯಯನ ಮಾಡಿ ರಚನೆಯಾದಂತಿದೆ. ಇದೊಂದು ಸಂಶೋಧನಾ 
ಕೃತಿಯಂತೆ ಭಾಸವಾಗುತ್ತಿದ್ದು, ಕೇವಲ ಗೌಡ ಜನಾಂಗಕ್ಕೆ ಮಾತ್ರವಲ್ಲದೆ, ಇತಿಹಾಸದ 
ವಿದ್ಯಾರ್ಥಿಗಳಿಗೂ ಕರ್ನಾಟಕದ ರಾಜಪರಂಪರೆಯನ್ನು ತಿಳಿಸಿಕೊಡುವ ಸಾಮರ್ಥ್ಯ 
ಪಡೆದಿದೆ. 


ತಮ್ಮದೇ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡಿರುವ ಗೌಡ 
ಜನಾಂಗಕ್ಕೆ ಆ ಸಂಸ್ಕೃತಿಯ ಹಿನ್ನೆಲೆಯನ್ನು ತಿಳಿಸಿಕೊಡುವಲ್ಲಿ ಖಂಡಿತವಾಗಿಯೂ 
ಈ ಕೃತಿ ಯಶಸ್ವಿಯಾಗಬಲ್ಲದು. ಈ ಕೃತಿಯಲ್ಲಿ ಕೆಲವು ಅಂಶಗಳು ಮತ್ತೆ ಮತ್ತೆ 
ಪಹುನರಾವರ್ತನೆಯಾದಂತೆ ಕಂಡುಬಂದರೂ, ಇತಿಹಾಸಿಕ ಪರಂಪರೆ ಓದುಗನ 
ಮನದಾಳಕ್ಕೆ ತಲುಪುವುದರಲ್ಲಿ ಯಾವುದೆ ಸಂಶಯವಿಲ್ಲ. ಗೌಡರ ಸಾಂಸ್ಕೃತಿಕ, ಸಾಮಾಜಿಕ, 
ಧಾರ್ಮಿಕ, ಆರ್ಥಿಕ, ರಾಜಕೀಯ ಸ್ಥಾನಮಾನಗಳನ್ನು ವಿವರಿಸುವುದರ ಜೊತೆ ಜೊತೆಗೆ 
ಇತರ ಸಮುದಾಯಗಳೊಂದಿಗಿನ ಬಾಂಧವ್ಯವನ್ನು ಬಿಚ್ಚಿಡುವ ಪ್ರಯತ್ನವನ್ನು ಲೇಖಕರು 
ಮಾಡಿದ್ದಾರೆ. ಅಂತಿಮವಾಗಿ "ಹಲವು ಬೇರುಗಳಿದ್ದರೂ ಮರವೊಂದೇ' ಎಂಬಂತೆ ಇತರ 
ಸಮುದಾಯಗಳೂ ಪರಸ್ಪರ ಸಹೋದರರಂತೆ ಬಾಳಬೇಕೆಂಬ ಸದಾಶಯ ಈ ಕೃತಿಯ 
ಹಿಂದಿರುವುದು ಕಂಡುಬರುತ್ತದೆ. ಕೆಲವು ಲೇಖಕರ ಲೇಖನಗಳನ್ನು ಶಾಸನಗಳನ್ನು 
ಯಥವತ್ತಾಗಿ ಕೃತಿಯಲ್ಲಿ ಇಳಿಸಿದರೂ, ಅಪಾರ ಪ್ರಮಾಣದ ಐತಿಹಾಸಿಕ ದಾಖಲೆಗಳನ್ನು 
ಸಂಗ್ರಹಿಸಿ ಗೌಡಜನಾಂಗಕ್ಕೆ ಅತ್ಯುಪಯುಕ್ತ "ಕೃತಿ ಕೊಡುಗೆ' ನೀಡಿದ ಶ್ರೀ ಪುತ್ತೂರು 
ಅನಂತರಾಜಗೌಡರವರಿಗೆ ಅನಂತ ಧನ್ಯವಾದಗಳು. 


- ಪಟ್ಟಡ ಶಿವಕುಮಾರ್‌ 
ಉಪನ್ಯಾಸಕರು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 16 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


-: ಪರಿವಿಡಿ :- 
ಕ್ರಸಂಖ್ಯೆ ಅಧ್ಯಾಯ ಪುಟ ಸಂಖ್ಯೆ 
೧. ದಕ್ಷಿಣ ಕರ್ನಾಟಕದ ಚಾರಿತ್ರಿಕ ನೋಟ ೦೯ 
೨. ದಕ್ಷಿಣ ಕನ್ನಡದ ಇತಿಹಾಸ ೧೬ 
೩ ತುಳುನಾಡಿಗೆ ಗೌಡರ ಪ್ರಸರಣ (೧೫೩೦ - ೧೬೩೦) ೧೯ 
೪, ಅಮರ ಸುಳ್ಯಕ್ಕೆ ಗೌಡರ ಪ್ರಸರಣ ಹಕ್ಕಿ 
ಕೂಜುಗೋಡು ತಿಮ್ಮನಾಯಕ ೩೦ 
೫. ಪುತ್ತೂರಿಗೆ ಗೌಡರ ಆಗಮನ ೩೪ 
ಬಲ್ನಾಡು ಧಂಡನಾಯಕ ೩೭ 
೬. ಕೊಡಗಿನಲ್ಲಿ ಗೌಡ ಜನಾಂಗ ೪೦ 
ಕೊಡಗನ್ನು ಆಳಿದ ಹಿಂದಿನ ಗೌಡ ರಾಜವಂಶಗಳು ೫೦ 


ತಲಕಾಡು ಗಂಗರು,ಕಟ್ಟೆಮನೆ ಚಿಟ್ಟಪ್ಪ -- ಅಚ್ಚುನಾಯಕ, ಚೆಂಗಾಲ್ವ, ೬೪ 
ಕೊಂಗಾಳ್ವ -ಮನಿಜ ಗಾವುಂಡ, ಹಾಲೇರಿ, ಒಕ್ಕಲಿಗರ ಹೊಂಬಾಳೆನಾಯಕ, ೭೬ 
ಬಾಚಿನಾಡನ, ಹಾರಗ, ಕುಂಭಗೌಡನ ಇತ್ಯಾದಿ ಮನೆತನಗಳು ೯೦ 

೮. ೧೮೩೪ - ೩೭ ರ ಬ್ರಿಟಿಷರ ವಿರುದ್ಧ ವಿಶಾಲ ಕೊಡಗಿನ ೧೦೩ 
“ಅಮರ ಸುಳ್ಳ್ಯ ಸ್ವಾತಂತ್ರ ಸಮರ” 

೯. ಸಮರ ವೀರ, ಸಂಘಟನಾ ಚತುರ ಕೆದಂಬಾಡಿ ರಾಮಯ್ಯ ಗೌಡ ೧೧೧ 
ಮತ್ತು ಗುಡ್ಡೆಮನೆ ಸುಬೇದಾರ್‌ ಅಪ್ಪಯ್ಯ ಗೌಡ. 

೧೦. ಕಾಲಾನುಘಟ್ಟದಲ್ಲಿ ಗೌಡ ಜನಾಂಗದ ಧಾರ್ಮಿಕ ಆಚರಣೆಗಳು ೧೩೩ 

೧೧. ಪಾಶುಪತ ಶೈವರು ಮತ್ತು ಗೌಡ ಸಮಾಜ 

೧೨. ಕೃತಿಯ ಬಗ್ಗೆ ಪರಾಮರ್ಶೆ ೧೩೪ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 17 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 18 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


1. ದಕ್ಷಿಣ ಕರ್ನಾಟಹದ ಜಾಲಿ್ರತ ನೋಟ 


ಒಂದು ಜನಾಂಗ ತಾನು ಬೆಳೆದು ಬಂದ ದಾರಿಯನ್ನು ಅವಲೋಕಿಸಿ ಅರಿತುಕೊಳ್ಳುವುದು 
ಆ ಜನಾಂಗದ ಬೆಳವಣಿಗೆಗೆ ಅಗತ್ಯವಿದೆ. ತಾನು ಸಾಮಾಜಿಕ, ರಾಜಕೀಯವಾಗಿ ಹೇಗೆ 
ಪರಿವರ್ತನೆಗಳಿಗೆ ಒಳಗಾಗುತ್ತಾ ಬಂದಿದ್ದೇನೆ ಎಂಬುದನ್ನು ಅರಿತುಕೊಳ್ಳುವ ಮೂಲಕ 
ಅದರ ಆಂತರಿಕ ಬೆಳವಣಿಗೆಯಾಗುತ್ತದೆ. ದಕ್ಷಿಣ ಕನ್ನಡ ಹಾಗೂ ಕೊಡಗು ಭಾಗಗಳ ಪ್ರಬಲ 
ಜನಾಂಗವಾದ ಗೌಡರು ಇಡೀ ಕರ್ನಾಟಕದಲ್ಲಿರುವ ಒಕ್ಕಲಿಗ ಸಮುದಾಯಗಳೊಂದಿಗೆ 
ಸಾಂಸ್ಕೃತಿಕ ಹಾಗೂ ರಾಜಕೀಯ ಸಂಬಂಧವನ್ನು ಹೊಂದರುವವರು. ವಲಸೆ ಪ್ರಕ್ರಿಯೆಯ 
ನಂತರ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿತ್ಯಂತರಗಳು ಜನಾಂಗದಲ್ಲಿ ಹೇಗೆ ಘಟಿಸಿದೆ 
ಎಂಬುದು ಅಧ್ಯಯನ ಯೋಗ್ಯವಾದ ವಿಚಾರ. 


ಈ ಅಧ್ಯಾಯದಲ್ಲಿ "ಹತ್ತು ಕುಟುಂಬ-ಹದಿನೆಂಟು ಗೋತ್ರದ' ಗೌಡರು ಕರಾವಳಿ 
ಕರ್ನಾಟಕ ಹಾಗೂ ಕೊಡಗು ಮಲೆನಾಡಿನ ಭಾಗದ ಇತಿಹಾಸದಲ್ಲಿ ಹೇಗೆ ಪಾತ್ರ ವಹಿಸಿದ್ದಾರೆ 
ಎಂಬುದನ್ನು ತಿಳಿಯೋಣ. ಗೌಡರು ಕರ್ನಾಟಕದ ಅನೇಕ ರಾಜವಂಶಗಳೊಂದಿಗೆ 
ಮೂಲದಲ್ಲಿ ಸಂಬಂಧವನ್ನು ಹೊಂದಿದ್ದು, ಸಾಮಾಜಿಕವಾಗಿ ವಿಶೇಷ ಸ್ಥಾನಮಾನವನ್ನು 
ಹೊಂದಿದ್ದರು. ಆ ಕಾರಣದಿಂದ ಗೌಡ ಜನಾಂಗ ಕರ್ನಾಟಕದ ಅತ್ಯಂತ ಪ್ರಭಾವಿ 
ಸಮುದಾಯವಾಗಿ ಬೆಳೆದಿದೆ. 


ಪಶ್ಚಿಮದ ಗಂಗ ವಂಶ (ಕ್ರಿಶ.೨೫೦-೧೦೦೪): 


ಗಂಗರ ಬಗೆಗೆ ಒಂದು ಶಾಸನೋಕ್ತ ಕತೆಯಿದ್ದು, ಅದು ಇವರನ್ನು ಪುರಾಣ ಮೂಲದ 
ರಾಜವಂಶದೊಂದಿಗೆ ಸಂಬಂಧವನ್ನು ಕಲ್ಪಿಸುತ್ತದೆ. ಸಂಶೋಧಕ ಬಿ. ಲೂಯಿಸ್‌ ರೈಸ್‌ 
ಇದನ್ನು ಪ್ರತಿಪಾದಿಸಿದ್ದಾರೆ. ಇದರಲ್ಲಿ ಜೈನ ಗುರು 'ಸಿ೦ಹನ೦ದಿ'ಯ ಉಲ್ಲೇಖವಿದ್ದು, 
ಗಂಗರ ಹಿರಿಯರು `'ವಿಷ್ಣುಗುಪ್ತನ' ನೇತೃತ್ವದಲ್ಲಿ ಅಯೋಧ್ಯೆಯಿಂದ ಬಂದು ಗಂಗಾ- 
ಯಮುನಾ ಜಲಾನಯನ ಭಾಗವಾದ ಅಹಿಚ್ಚತ್ರದಲ್ಲಿ ಮೊದಲು ನೆಲೆಸಿದರು. ಇಲ್ಲಿಂದ 
ಮುಂದೆ ದಕ್ಷಿಣ ಭಾರತದ ಭಾಗಗಳಿಗೆ ಹರಡಿದರು. 


ಇವರಲ್ಲಿ ಈರ್ವರು ಸಹೋದರರು ತಮ್ಮ ಸಮೂಹದೊಂದಿಗೆ ಸರಯೂ ನದಿ 
ತೀರದಿಂದ ಬಂದವರು. ಇವರಲ್ಲಿ ಓರ್ವ "ಕಳಿಂಗ' ದಲ್ಲಿ 'ಮೂರ್ವ ಗಂಗ ಸಾಮ್ರಾಜ್ಯ'ವನ್ನು 
ಸ್ಥಾಪಿಸುತ್ತಾನೆ ಹಾಗೂ ಇನ್ನೋರ್ವ ತಲಕಾಡಿನಲ್ಲಿ “ಪಶ್ಚಿಮ ಗಂಗ ಸಾಮ್ರಾಜ್ಯ'ವನ್ನು 
ಸ್ಥಾಪಿಸುತ್ತಾನೆ. ತಲಕಾಡಿನ ಗಂಗರು ಕ್ರಿಶ.೨೫೦ ರಿಂದ ೧೦೦೪ರವರೆಗೆ ಸುದೀರ್ಫವಾದ 
ಆಳ್ವಿಕೆಯನ್ನು ಮಾಡಿ, ಚಾಲುಕ್ಯ, ಕದಂಬರೊಂದಿಗೆ ವೈವಾಹಿಕ ಸಂಬಂಧವನ್ನು 
ಬೆಳೆಸಿದರು. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 10 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಗಂಗರ ಮೂಲದ ಬಗ್ಗೆ ಅನೇಕ ವಾದಗಳು ವಿದ್ದನ್ನಮಂಡಳಿಯಲ್ಲಿವೆ. ಅವುಗಳಲ್ಲಿ 
ಒಂದು ಗಂಗರ ಹಿರಿಯರು ಉತ್ತರ ಭಾರತದವರು ಎಂದರೆ, ಇನ್ನೊಂದರ ಪ್ರಕಾರ ದಕ್ಷಿಣದ 
ಡೆಕ್ಕನ್‌ ಮೂಲದವರು ಎಂಬುದಾಗಿದೆ. ಕೆಲವು ಶಾಸನಗಳು ಇವರನ್ನು "ಕಣ್ಣಾಯನ” 
ವಂಶಸ್ಥರನ್ನು! ತ್ತದೆ. ಇತಿಹಾಸ ಶಾಸ್ತ್ರಜ್ಞರಾದ ರೈ ರೈಸ್‌ ಹಾಗೂ ಜೈಸ್ಟಾಲ್‌ ಇವರು. ಮಗಧದ ಕಣ್ವ 
ವಂಶಕ್ಕೆ ಸಂಬಂಧಪಟ್ಟವರು ಎನ್ನು ತ್ತಾರೆ. ೧೨ನೇ ಸತತಮ್‌ ಶಾಸನವೊಂದು ಇವರನ್ನು. 
ಅಯೋಧ್ಯೆಯ "ಇಕ್ಷಾ. ಮೌ ವಂಶಸ್ಥರು ಎನ್ನುತ್ತದೆ. ಸಮುದ್ರಗುಪ್ತನ ದಂಡಯಾತ್ರೆಯ. 
ನಂತರ ದುರ್ಬಲಗೊಂಡ ಇಕ್ಲ್ಯಾಕುಗಳು ದಕ್ಷಿಣ ಭಾರತಕ್ಕೆ ಪ್ರಸರಣಗೊ೦ಡರು. ಇವರ 
ಜನರೇ ಗಂಗ ವಂಶದ ಸ್ಥಾಪಕರು. 


ಇತಿಹಾಸಕಾರ ಅಡಿಗರು ಈ ವಾದವನ್ನು ಸಕಾರಣವಾಗಿ ತಿರಸ್ಕರಿಸುತ್ತಾರೆ. ಈ 
ಶಾಸನಗಳೆಲ್ಲವೂ ಗ೦ಗರು ಪ್ರಬಲರಾಗಿ ಹಾರ ಶತಮಾನಗಳ ನರಿತರ ಬರೆದವು. 
ಗಂಗರ ಪ್ರಾಚೀನ ಶಾಸನಗಳಲ್ಲಿ ಗಂಗರ ಉತ್ತರ ಭಾರತ ಮೂಲದ ಬಗ್ಗೆ ಮಾಹಿತಿಯೇ 
ಇಲ್ಲ. ಅಲ್ಲದೇ ಇವು ಗಂಗರ “ತಾಮ್ರಪುರ ಶಾಸನಗಳೊಂದಿಗೆ ತಾಳೆ ಹೊಂದುವುದಿಲ್ಲ. 
ಅಡಿಗ, ಶೇಖ್‌ ಆಲಿ, ಆರ್‌.ಎಸ್‌. ಪಂಚಮುಖಿ ಹಾಗೂ ಲಕ್ಷ್ಮೀನಾರಾಯಣ ರಾವ್‌ರವರು 
ಗಂಗವಂಶದ ಸ್ಥಾಪಕರು ದಕ್ಷಿಣ ಕರ್ನಾಟಕ ಭಾಗದವರು ಎಂದು ವಾದಿಸುತ್ತಾರೆ. 


ಜ. ಶೇಖ್‌ ಅಅ ಈ ಕೆಚಗಿನ ಅಭಪ್ರಾಯವನ್ನು ದಾಖಲಸುತ್ತಾರೆ. 


“The founders must have watched local conditions and prepared 
themselves carefully for striking at the root of weak political au- 
thority existing at the time. They must have prepared to the ground 
previously both in respect of military force and financial resources. 
Dadiya and Madhava (founders of Ganga Dynasty) must have be- 
longed to the agricultural population of the state for the territory 
ruled was known as ‘Gangavadi” a province of unity six thousand. 
The Gangadikaras even now form the largest section of the agricul- 
tural population in old Mysore State with their base in Bangalore, 
Mysore and Hassan”’(1976:13). 


ಈ ವಾದಕ್ಕೆ ಗಟ್ಟಿಯಾದ ಭೂಮಿಕೆಯಿಲ್ಲ. ಮೊದಲೇ ಪ್ರಸ್ತಾಪಿಸಿದಂತೆ ಗಂಗರು ಸ್ಥಳೀಯ 
ಸ್ಥಿತಿಗತಿಯನ್ನು ಗಮನಿಸಿ ತಮ್ಮನ್ನು ಪ್ರತಿರೋಧಗಳಿಗೆ ಎದುರಾಗಲು ಸಿದ್ದಪಡಿಸಿಕೊಂಡರು.... 
ಗಂಗರು ಅನ್ಯಭಾಗದಿಂದ ಬಂದವರಾದ್ದರಿಂದ ಸ್ಥಳೀಯ ಸ್ಥಿತಿಯನ್ನು ಅವಲೋಕಿಸುವ 
ಅಗತ್ಯವಿತ್ತು. ಆದ್ದರಿಂದ ಇದನ್ನು ಸಮರ್ಥಿಸಲು ಅಸಾಧ್ಯವಾಗುತ್ತದೆ. 


`ಗ೦ಗಡಿಕಾರ' ಒಕ್ಕಲಿಗ ಗೌಡರ ಒಂದು ಪ್ರಬಲ ಪಂಗಡ. ಇವರು ತಮ್ಮನ್ನು 
ಗಂಗವಂಶದವರೆಂದು ದಾಖಲಿಸಿಕೊಳ್ಳುತ್ತಾರೆ. ಇವರು ಹಳೆ ಮೈಸೂರು ರಾಜ್ಯದಲ್ಲಿ ಅತ್ಯಂತ 
ಪ್ರಭಾವಿಗಳಾದ ಕೃಷಿಕರು ಹಾಗೂ ಭೂಮಾಲಿಕರಾಗಿದ್ದಾರೆ. ಪ್ರಸ್ತುತ ಅವರು ಒಕ್ಕಲಿಗ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 20 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಗೌಡರ ಪ್ರಬಲ ಪಂಗಡದವರು. ಗ೦ಗರು ಮೂಲತಃ ಶೈವರು. ಇವರು ಕಾಶಿಯೊಂದಿಗೆ 
ಸಂಬಂಧವನ್ನು ಹೊಂದಿದ್ದರಲ್ಲದೆ ಅನೇಕ ಶೈವ ದೇಗುಲಗಳನ್ನು ನಿರ್ಮಿಸಿದ್ದಾರೆ. 
ಈ ದೇವಾಲಯಗಳಲ್ಲಿ ಪೂಜಾಕ್ರಮಗಳನ್ನು ನಡೆಸಲು ಕಾಶಿಯಿಂದ ಬ್ರಾಹ್ಮಣರನ್ನು 
ಕರೆಸಿಕೊಂಡರು. ಜೈನಗುರು 'ಸಿ೦ಹನ೦ದಿ' ಗಂಗರ ಇತಿಹಾಸದಲ್ಲಿ (ಕ್ರಿ.ಶ.೩೫೦) ಪ್ರಮುಖ 
ಪಾತ್ರ ವಹಿಸುತ್ತಾನೆ. ಇವನಿಂದಾಗಿ ಗಂಗರು "ಜೆ ಜೈನಧರ್ಮವನ್ನು ತಮ್ಮ ರಾಜ್ಯ ಧರ್ಮವಾಗಿ 
ಸ್ವೀಕರಿಸುತ್ತಾರೆ. "ಗಂಗರ ಮಂತ್ರಿ ಚಾವುಂತಕಾು ಶವಣಬೆಳಗೋಳದಲ್ಲಿ ಗೊಮಟೇಶ್ವರನ 
ಏಕಶಿಲಾ 'ವಿಗ್ರಹವೊಂದನ್ನು ಸ್ಥಾಪಿಸುತ್ತಾನೆ. (ಕ್ರಿಶ೯೭೮- ಜಸ 'ಗಂಗರಲ್ಲಿ ಪ್ರಬಲ 
ದೊರೆಯಾಗಿದ್ದವನು 'ಶಿವಮಾರನ' ಮೊಮ್ಮಗನಾದ "ಶ್ರೀಪುರುಷ" (ಕಿ.ಶ.೭ ೨೬-೭೮೮). 
ಇವನು ಶೈವಧರ್ಮವನ್ನು ಪೋತ್ಸಾಹಿಸಿದನು. 


ಗಂಗರು ಜೈನಧರ್ಮವನ್ನು ರಾಜ್ಯಧರ್ಮವಾಗಿ ಘೋಷಿಸುವಾಗ ಅನೇಕ 
ಗೌಡರು ಜೈನರಾಗಿ ಮತಾ೦ತರ ಹೊಂದಿದರು. ಇವರಲ್ಲಿ ಅನೇಕರು ಶೈವಮೂಲದ 
ನಾಥಪಂಧೀಯರಾಗಿದ್ದರಿಂದ ತಮ್ಮ ಮೂಲದ ಮದ್ಯಸೇವನೆ, ಗಾಂಜಾ ಸೇವನೆ, 
ಮಾಂಸಭಕ್ಷಣೆಯನ್ನು ಬಿಡಲಾಗಲಿಲ್ಲ ಮತ್ತು ಪುನಃ ತಮ್ಮ ಮೂಲ ಪಂಥಕ್ಕೆ ವಾಪಸು 
ಬಂದಿರುತ್ತಾರೆ. 


ಗೌಡ: 


ಗೌಡ - ಪದೋತ್ಪತ್ತಿಯು ಕನ್ನಡ ಶಾಸನಗಳಲ್ಲಿ ಅನೇಕ ರೂಪದಲ್ಲಿ ಕಾಣಿಸಿಕೊಂಡಿದೆ. 
ಗಂಗರ ಶಾಸನಗಳಲ್ಲಿ ಗೌಡ ಪದವು ಗಾಮುಂಡ-ಗಾವುಂಡ-ಗವುಡ ಎಂದು 
ಕಾಣಿಸಿಕೊಳ್ಳುತ್ತದೆ. ಹೆಚ್‌.ವಿ. ನಂಜುಂಡಯ್ಯ ಇದನ್ನು 'ಗ್ರಾಮ' ಹಾಗೂ "ಮುಂಡ' ಎಂಬ 
ಸಂಸ್ಕೃತ ಮೂಲದ ಪದಗಳ ಸಂಯೋಜನೆಯಿಂದ ಹುಟ್ಟಿದೆ ಎನ್ನುತ್ತಾರೆ. ಗ್ರಾಮ-ಗಾವ- 
ಊರು, ಮುಂಡ-ಮುಖಂಡ. “ಗಾಮುಂಡ' ಎಂದರೆ ಊರಿನ ಮುಖಂಡ. ಗೌಡರು 
ಸಾಂಪ್ರದಾಯಿಕವಾಗಿ ಭೂಮಾಲೀಕರು ಹಾಗೂ ವಿಸ್ತಾರವಾದ ಭೂಮಿಯ ಒಡೆಯರು. 
ಹೈದರಾಬಾದ್‌ ಭಾಗಗಳಲ್ಲೂ ಗೌಡ ಉಪನಾಮವಿರುವ ಜನರಿದ್ದು ಇವರೂ 'ಪೂರ್ವ 
ಗಂಗ ವಂಶದ' ಪಂಗಡದವರಿರಬೇಕು. 


ಖ್ಯಾತ ಇತಿಹಾಸ ಶಾಸ್ತ್ರಜ್ಞ ಪ್ರೊ.ಕೆ.ಎ. ನೀಲಕಂಠ ಶಾಸ್ತ್ರಿ ತಮ್ಮ'"The Mouryas 
and Shatha Vahanas ( (B.C.325 -AD300, P30) ಯಲ್ಲಿ ಕೇಂದ್ರ ಸರಕಾರದ 
ಅಡಿಯಲ್ಲಿರುವ ಗ್ರಾಮದ ಮುಖಂಡನನ್ನು "ಗ್ರಾಮ ವೃದ್ಧ' ಎಂದು ಕರೆಯಲಾಗುತ್ತಿತ್ತು. 
ಮುಂದೆ ಇದೇ 'ಗವುಂಡ/ಗೌಡ'ವಾಗಿರಬೇಕು ಎನ್ನುತ್ತಾರೆ. (Ref.A.N.Narasimhas 
Article “Linguistics vol 22 (1961-80, 114)'', 


ಗಾವುಂಡ-ಗೌಡ, ಹೆಗ್ಗಡೆ, ಮಲೆನಾಡಿನ ನಾಯಕ ಈ ಉಪನಾಮಗಳು 
ಪ್ರಾಂತೀಯ ಸರಕಾರಗಳ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಬಂದವು. ಇವು ಹುದ್ದೆಯನ್ನು 
ಸಾಂಕೇತಿಸುತ್ತದೆಯೇ ಹೊರತು ಜಾತಿಯನ್ನಲ್ಲ, "'The chief men of Nads or 
rural circles where the Gamunda a word which, after becoming 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 21 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

Gaund, now appears as Gowda/Gawda.....Every Indian villages and 
appears always have been, infact, a separate amenity or republic, 
the Gaunda or Patel is the judge and Magistrate” (Mysore GO 436. 
Administration). Majority of these community families enjoy “Um- 
bali” (nam) lands which were granted by Roylties of ancient times. 
They are honoured with ‘Pallaki Chathri, Chamara, Honorary titles 
000.,' ಇವುಗಳಲ್ಲಿ ಬಹುತೇಕ ಸಮುದಾಯಗಳು ರಾಜರಿಂದ ಕೊಡಲ್ಪಟ್ಟ ಉಂಬಳಿ 
ಭೂಮಿಯನ್ನು ಅನುಭವಿಸುತ್ತವೆ. ಅಲ್ಲದೇ ಪಲ್ಲಕ್ಕಿ, ಛತ್ರಿ. ಚಾಮರ, ಹೊಗಳುವಿಕೆಗಳಿಂದ 
ಗೌರವಿಸಲ್ಪಡುತ್ತಾರೆ. ಒಕ್ಕಲಿಗ ಗಂಗಟಿಕಾರ ಗೌಡರು ಗ೦ಗವಂಶಸ್ಥರು, ಗಂಗರ ಆಡಳಿತ 
ವ್ಯವಸ್ಥೆಯಲ್ಲಿಯೂ ಊರಗೌಡ, ನಾಡಗೌಡ, ಸೀಮೆಗೌಡ ಎ೦ಬ ಸ್ಥಾನಮಾನಗಳಿವೆ. 
ಇದಲ್ಲದೆ ಗಂಗರ ಸೈನ್ಯದಲ್ಲಿ ಸೈನಿಕರಾಗಿಯೂ ಕಾರ್ಯನಿರ್ವಹಿಸಿದವರು ಗೌಡರು. 
ಇದೇ ವ್ಯವಸ್ಥೆಯಲ್ಲಿ ದಕ್ಷಿಣ ಕನ್ನಡದ ಗೌಡರ ಒಳಾಡಳಿತ ವ್ಯವಸ್ಥೆಯಲ್ಲಿ ಕಾಣಬಹುದು. 
ಇದರಲ್ಲೂ ಊರಗೌಡ, ಮಾಗಣೆಗೌಡ, ಕಟ್ಟೆಮನೆಗೌಡ ಎಂಬ "ಗೌಡ ಪಂಚಾಯತಿನ? 
ವ್ಯವಸ್ಥೆಗಳಿವೆ. 


ಗಂಗಟಿಕಾರರೂ, ತಮಿಳುನಾಡಿನ ಕೊಂಗು ವೆಲ್ಲಾಳ ಗೌಂಡರ್‌ಗಳು ಒಂದೇ 
ಮೂಲ ದವರಾಗಿದ್ದು, ತಮ್ಮನ್ನು "ಗಂಗ ಕ್ಷತ್ರಿಯರು” ಎಂದು ಕರೆಸಿಕೊಳ್ಳುತ್ತಾರೆ. ಕನ್ನಡ 
ಮಾತನಾಡುವ ಇವರು ತಮಿಳುನಾಡಿನ ಕೊಯಮತ್ತೂರು, ಸತ್ಯಮಂಗಲ, ಊಟಿ, 
ಪಾಲ್ಪಾಟ್‌, ಈರೋಡ್‌, ತಿರುಚಿ, ಮಧುರೆ, ಕಂಚಿ ಮೊದಲಾದ ಭಾಗಗಳಲ್ಲಿ ನೆಲೆಸಿದ್ದಾರೆ. 
ಇವೆಲ್ಲವೂ ಗಂಗರ ಆಡಳಿತಕ್ಕೆ ಒಳಪಟ್ಟ ಭೂಭಾಗಗಳೆಂಬುದನ್ನು ಗಮನಿಸಬೇಕು. 


ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಹೊಂದಿರುವ ಗಂಗಡಿಕಾರರು-ಗಂಗವಾಡಿಕಾರರು- 
ಮೂಲತಃ ಗಂಗವಾಡಿಯವರು. ಇವೆಲ್ಲವೂ ಒಂದೇ ಜನಾಂಗದಿಂದ ಕವಲೊಡೆದ 
ಸಮುದಾಯಗಳು. ಗಂಗರ ಪ್ರಾಬಲ್ಕವು ತಾಂಜವೂರಿನ ಚೋಳರೊಂದಿಗಿನ 
ಸೋಲಿನೊಂದಿಗೆ «ಕ್ರಿಶ.೧೦೦೪) ಕಡಿಮೆಯಾಗುತ್ತದೆ. ಕರ್ನಾಟಕದ ವಾಸ್ತುಶಿಲ್ಪ, ಕಲೆ- 
ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಗಳನ್ನು ಗಂಗರು ನೀಡಿದ್ದಾರೆ. 


ಹೊಯ್ದ ಸಾಮ್ರಾಜ್ಯ (ಕ್ರಿ.ಶ.೧೧ ರಿಂದ ೧೪ ಶತಮಾನ): 


ಹೊಯ್ಸಳ ಸಾಮ್ರಾಜ್ಯದ ಸಂಸ್ಥಾಪಕ ಸಳನ ಬಗ್ಗೆ ಒಂದು ಜಾನಪದ ನಿರೂಪಣೆಯಿದೆ. 
ಒಂದು ಬಾರಿ ಜೈನಮುನಿ ಆಚಾರ್ಯ ಸುದತ್ತನು ಸೊಸೆಯೂರಿನ ದೇವಿ ವಾಸಂತಿಕಾ 
ದೇಗುಲದಲ್ಲಿ ಪೂಜಾವಿಧಿಗಳನ್ನು ನಡೆಸುತ್ತಿರುತ್ತಾನೆ. ಇದ್ದಕ್ಕಿದ್ದಂತೆ ನೆರೆದವರ ಮೇಲೆ 
ಹುಲಿಯೊಂದು ಎರಗಿ ಬರುತ್ತದೆ. ಆಗ ಸುದತ್ತ ಮುನಿಯು ಪಕ್ಕದಲ್ಲಿ ನಿಂತಿದ್ದ ಯುವಕನಿಗೆ 
"ಹೊಯ್‌ ಸಳ' ಎಂದು ಹುಲಿಯೆಡೆಗೆ ಈಟಿಯನ್ನು ಎಸೆಯಲು ಹೇಳುತ್ತಾನೆ. ಯುವಕ 
ಹುಲಿಯೊಂದಿಗೆ ಕಾದಾಡಿ ಈಟಿಯಿಂದ ಇರಿದು ಸಾಯಿಸುತ್ತಾನೆ. ಮುಂದೆ ಮುನಿಯ 
ಆದೇಶ, ಅನುಗ್ರಹದೊಂದಿಗೆ "ಹೊಯ್ಸಳ ಸಾಮ್ರಾಜ್ಯ' ವನ್ನು ಸ್ಥಾಪಿಸುತ್ತಾನೆ. ಈ ಯುವಕ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 22 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಮಲೆನಾಡು ಪರಿಸರದವನಾಗಿದ್ದು, ಗೌಡ ಜನಾಂಗಕ್ಕೆ ಸೇರಿದವನಾಗಿದ್ದ. 


ಹೊಯ್ಸಳರಿಗೆ ಸಂಬಂಧಿಸಿದ ದಾಖಲೆಗಳು ಕ್ರಿಶ.೯೫೦ ರಿಂದ "ಅರೆಕಳ್ಳ' ನೊಂದಿಗೆ 
ಕಾಣಿಸಿಕೊಳ್ಳುತ್ತದೆ. ಇವನು ಗಂಗಮೂಲದ ದಂಡನಾಯಕ. ಇವನ ವಂಶಿಗನಾದ 
ನೃಪಕಾಮ ಓರ್ವ ಹೆಸರುವಾಸಿ ದೊರೆ. ೨ನೇ ನೃಪಕಾಮನಿಗೆ ಪೆರ್ಮನಾಡಿ ಎಂಬ 
ಹೆಸರಿದ್ದು, ಇದು ಇವನ ಗಂಗಮೂಲವನ್ನು ತೋರಿಸುತ್ತದೆ. 


ಹೊಯ್ದಳರು ಹಿಂದೂಧರ್ಮ ಹಾಗೂ ಜೈನಧರ್ಮಗಳೆರಡರ ಅನುಯಾಯಿಗಳಾಗಿದ್ದರು. 
ಗಂಗರನ್ನು ಸೋಲಿಸಿದ ಚೋಳರನ್ನು ಕ್ರಿಶ.೧೧೧೬ ರಲ್ಲಿ ರಾಜಾ ವಿಷ್ಣುವರ್ಧನ 
(ಕ್ರ.ಶ೧೧೦೮-೧೧೫೨) ಸೋಲಿಸಿ ತಲಕಾಡನ್ನು ತನ್ನ ವಶಕ್ಕೆ ಪಡೆಯುತ್ತಾನೆ. 
ತಮಿಳುನಾಡಿನಿಂದ ಬಂದ ವಿಶಿಷ್ಟಾದ್ವೆತದ ಪ್ರತಿಪಾದಕ "ಶ್ರೀ ರಾಮಾನುಜಾಚಾರ್ಯ' ರಿಂದ 
ವಿಷ್ಣುವರ್ಧನ ಪ್ರೇರಿತರಾಗಿ ಗೌರವಿಸಿ ಅವರ ಅನುಯಾಯಿಯಾದನು. ಬಿಟ್ಟದೇವನಾಗಿದ್ದ 
ಇವನು ಮುಂದೆ ವಿಷ್ಣುವರ್ಧನನಾದನು. ಬೇಲೂರಿನ ಚೆನ್ನಕೇಶವ ದೇಗುಲ ಇವನ 
ಕಾಲದ ರಚನೆ. 


ಇಂದು ಬೇಲೂರು ಹಾಗೂ ಹಳೆಬೀಡಿನಲ್ಲಿ ಇರುವ ಇವರ ದೇವಾಲಯಗಳ ಸುತ್ತ 
ಗೌಡ ಜನಾಂಗದವರು ಹೇರಳವಾಗಿದ್ದಾರೆ. ಇದು ಚಿಕ್ಕಮಗಳೂರು ಹಾಗೂ ಹಾಸನ 
ಜಿಲ್ಲೆಗಳ ಗಡಿಭಾಗವಾಗಿದೆ. 


ಬಿಟ್ಟಿದೇವ ವೈಷ್ಣವ ಮತವನ್ನು ಸ್ವೀಕರಿಸಿ ವಿಷ್ಣುವರ್ಧನನಾದಾಗ ಅನೇಕ ಮಂದಿ ಗೌಡ 
ಮೂಲದ ಜೈನರು ಪುನಃ ವೈಷ್ಣವರಾಗುತ್ತಾರೆ. ಇವರು ಇಂದಿಗೂ ಅದೇ ಮತವನ್ನು 
ಅನುಸರಿಸುವ 'ನಾಮಧಾರಿ' ಗೌಡರಾಗಿದ್ದು, ಒಕ್ಕಲಿಗ ಗೌಡರಲ್ಲಿ ಎರಡನೇ ದೊಡ್ಡ 
ಪಂಗಡ. ಮಲೆನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ನೆಲೆಸಿರುವ ಇವರು ಕೊಡಗು ಹಾಗೂ 
ದಕ್ಷಿಣ ಕನ್ನಡಕ್ಕೂ ಹರಡಿದ್ದಾರೆ. ಗೌಡರು ಹೀಗೆ ವೈಷ್ಣವ ಮತವನ್ನು ವಿಜಯನಗರದ 
ಕಾಲದವರೆಗೆ ಅನುಸರಿಸುತ್ತಾ "“ರುಪತಿ ತಿಮ್ಮಪ್ಪ” ನ 'ಅರಾಧಕರಾಗುತ್ತಾರೆ. ದಕ್ಷಿಣ ಕನ್ನಡ 
ಹಾಗೂ ಕೊಡಗಿನ ಗೌಡರು' ಮನೆಗಳಲ್ಲಿ “ಹರಿಸೇವೆ' ಎಂಬ ವಿಧಿಯನ್ನು ದಾಸಯ್ಯನನ್ನು 
ಕರೆಸಿ ನಡೆಸುತ್ತಾರೆ. ಇಲ್ಲಿ ಹಿತ್ತಾಳೆಯ ಹುಂಡಿಯೊಂದಕ್ಕೆ ನಾಣ್ಯವನ್ನು ಕರಿಮೆಣಸಿನೊಂದಿಗೆ 
ಹಾಕಿ "ಮುಡಿಪು' ಎಂದು ತೆಗೆದಿಡುತ್ತಾರೆ. ಮುಂದೆ" ತಿರುಪತಿಗೆ" ಯಾತ್ರೆ ಹೋದಾಗ 
ಕುಟುಂಬದ ಹಿರಿಯನು ಈ ಹಣವನ್ನು ತಿರುಪತಿಗೆ ಒಪ್ಪಿಸುತ್ತಾನೆ. 


ಹೊಯ್ಸಳರು ಕೃಷಿ ಮೂಲದ ಆರ್ಥಿಕತೆಯಿಂದ ಕರವನ್ನು ತೆಗೆದುಕೊಳ್ಳುತ್ತಿದ್ದರು. 
ಹಾಗಾಗಿ ಕೃಷಿ ಯೋಗ್ಯ ಭೂಮಿಯನ್ನು ಭೋಗ್ಯಕ್ಕಾಗಿ ನೀಡುತ್ತಿದ್ದರು. ಉತ್ತಮ ಕೃಷಿ 
ಹಾಗೂ ಕಾಡುತ್ತತ್ತಿಯ ಮೂಲಕ ಅನೇಕರು ಶ್ರೀಮಂತರಾದರು. ಇಲ್ಲಿ ಎರಡು ವಿಧದ 
ಭೂಮಾಲೀಕರು (ಗಾವುಂಡ) ಬರುತ್ತಾರೆ. ಪ್ರಜಾಗಾವುಂಡ ಹಾಗೂ ಪ್ರಭುಗಾವುಂಡ. 
ಪ್ರಜಾಗಾವುಂಡರು ಅಂತಸ್ತು ಹಾಗೂ ಸಾಮಾಜಿಕ ಸ್ತರಗಳಲ್ಲಿ ಪ್ರಭುಗಾವುಂಡರಿಗಿಂತ 
ಕೆಳಗಿನವರು. (ಕಾಮತ್‌ ೨೦೦೧, ೧೩೨) 


ಹೊಯ್ಸಳರು ಕಾಡಿನಲ್ಲಿದ್ದ ಬೆಲೆಬಾಳುವ ಮರಗಳಾದ ಸಾಗುವಾಣಿ, 
ವಿಶ್ವ ಒತ್ಪಲಗರ ಮಹಾ ವೇವಕೆ (೨) 23 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಗಂಧ, ಚ೦ದನಗಳನ್ನು ಕಡಿದು ಕೇರಳ ಹಾಗೂ ದಕ್ಷಿಣಕನ್ನಡದ ಬಂದರುಗಳ ಮೂಲಕ 
ವಿದೇಶಗಳಿಗೆ ಮಾರುತ್ತಿದ್ದರು. ಚೀನಾದ ಶು೦ಗ್‌ ರಾಜವ೦ಶದ ದಾಖಲೆಗಳಲ್ಲಿ ಭಾರತೀಯ 
ಸಮುದ್ರ ವ್ಯಾಪಾರಿಗಳ “ಪ್ರಸ್ತಾಪಗಳಿವೆ. ದಕ್ಷಿಣ ಭಾರತದಿಂದ ಅಕ್ಕಿ, ಬಟ್ಟೆ ಸಾಂಬಾರ 
ಪದಾರ್ಥಗಳು, ಔಷಧೀಯ “ಗಿಡಮೂಲಿಕೆಗಳು, ಗಂಧ, ಧೂಪ ಸೊದಲಾದವುಗಳನ್ನು 
ಜೇನಾ, ಡೋಪುರ್‌, ಆಡೆನ್‌ ಹಾಗೂ ಸಿರಫ್‌ ಮೊದಲಾದ ಬಂದರುಗಳಿಗೆ ಮಾರುತ್ತಿದ್ದರು. 
(ಇವು ಈಜಿಪ್ಟ್‌, ಅರೇಬಿಯಾ, ಪರ್ಷಿಯಾದ ಪ್ರವೇಶ ಬಂದರುಗಳು). 


ಕುದುರೆಗಳ ಆಮದು ಶ್ರೀಮಂತರ ಪ್ರಯಾಣಕ್ಕೆ ಹಾಗೂ ಸೈನ್ಯಗಳಲ್ಲಿ ವಿಶೇಷ 
ಬದಲಾವಣೆಗಳನ್ನು ತಂದವು. ಮಾರ್ಕೋಪೋಲೋ ಇದನ್ನು ದಾಖಲಿಸುತ್ತಾನೆ. ಆದ- 
ರೆ. ಆ ಕಾಲಕ್ಕೆ ಕುದುರೆಗಳನ್ನು ದೇಶದೊಳಗೆ ತಳಿ ಮಾಡುವುದು ಯಶಸ್ವಿಯಾಗಲಿಲ್ಲ. 
ಇಲ್ಲಿನ ಹವಾಮಾನವು ಕುದುರೆಗಳ ಸಂತಾನೋತ್ಪತ್ತಿಗೆ ಪೂರಕವಾಗಿರಲಿಲ್ಲ. ಹಾಗಾಗಿ 
ಕುದುರೆಗಳನ್ನು ಆಮದು ಮಾಡಿಕೊಳ್ಳುವುದು ಅನಿವಾರ್ಯವಾಗಿತ್ತು. 


ವಿಜಯನಗರ ಸಾಮ್ರಾಜ್ಯ (ಶ್ರಿ.ಶ.೧೩೩೬-೧೨೭೬೫೭): 


ವಿಜಯನಗರ ಸಂಸ್ಥಾನದ ಆಳ್ವಿಕೆ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಗಳಿಗೆ. 
ಅತ್ಯಂತ ಶಕ್ತಿಶಾಲಿ ಹಾಗೂ ವೈಭವಪೂರ್ಣವಾದ ರಾಜವಂಶ ವಿಜಯನಗರವಾಗಿದ್ದು, 
ಇಡೀ ದಕ್ಷಿಣ ಭಾರತವನ್ನು ಆಳಿದ್ದಲ್ಲದೆ. ಮಧ್ಯಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು 
ವಿಸ್ತರಿಸಿಕೊಂಡಿದ್ದರು. ಹ ಇವರ. ರಾಜಧಾನಿಯಾಗಿದ್ದು ಕ್ರಿ ಕ್ರಿಶ್ವ೧೫೦೯ ರಿಂದ ೧೫೨೯ 
ರವರೆಗೆ ಆಳಿದ ಕ ೈಷ್ಣದೇವರಾಯ ಓರ್ವ ಪ್ರಬಲ ದೊರೆಯಾಗಿದ್ದ. ವಿಜಯನಗರದ ಆಳ್ವಿಕೆಯ 
ಕಾಲದಲ್ಲಿ ವಿದೇಶಿ" ವ್ಯಾಪಾರ ಉಚ್ಚಾಯವಾಗಿತ್ತು ಪೋರ್ಚುಗೀಸರು ತಮ್ಮ ವ್ಯಾಪಾರಿ 
ಕೇಂದ್ರಗಳನ್ನು ಪಶ್ಚಿಮ 'ಕರಾವಳಿಯಲ್ಲೆ ತೆರೆದಿದ್ದರು. ವಿಜಯನಗರ ಪ್ರಬಲವಾಗುತ್ತಿದ್ದಂತೆ 
ಹೊಯಕಳರು. ಇವರೊಂದಿಗೆ ವಿಲೀನವಾದರು. "ಹಾಗಾಗಿ ಮಲೆನಾಡು ಹಾಗೂ ಕರಾವಳಿ 
ಭಾಗಗಳು ಇವರ ಕೈವಶವಾದುವು. ಕರಾವಳಿಯ ಕನ್ನಡ ಜಿಲ್ಲೆಗಳನ್ನು ಅಲೂಪರ, ಚೌಟರು, 
ಭಂಗರಸರು ಹಾಗೂ ತುಂಡು ಬಲ್ಲಾಳರು ಆಳುತ್ತಿದ್ದರು. ಇವರೆಲ್ಲರೂ ವಿಜಯನಗರದ 
ಅಧೀನಕ್ಕೆ ಬಂದರು. ಕರಾವಳಿ ಭಾಗವು ವಿಜಯನಗರದ ಅರಸರಿಗೆ ಬಹುಮುಖ್ಯ 
ನೆಲೆಯಾಗಿತ್ತು. ಬೇಕಲ, ಕುಂಬಳೆ, ಮಂಗಳೂರು, ಬಾರ್ಕೂರು ಮೊದಲಾದ ಬಂದರುಗಳು 
ವಿಜಯನಗರ ಕಾಲದಲ್ಲಿ ಪ್ರಮುಖ ವಿದೇಶಿ ವ್ಯಾಪಾರಿ ನೆಲೆಗಳಾಗಿದ್ದವು. 


ವಿಜಯನಗರದ ಕಾಲದಲ್ಲಿ ಐರೋಪ್ಯ ಮಧ್ಯ ಪ್ರಾಚ್ಯ ದೇಶಗಳು ಹಾಗೂ 
ಚೈನಾದೊಂದಿಗಿನ ಆಮದು-ರಫ್ತು ವ್ಯವಹಾರ ಬೆಳೆಯಿತು. ಇಟಲಿಯ ಪ್ರವಾಸಿ 
ವರ್ತೆಮಾ (೧೫೦೬) ಈ ವ್ಯಾಪಾರಗಳ ಬಗ್ಗೆ ದಾಖಲಿಸುತ್ತಾನೆ. ಅರವತ್ತಕ್ಕೂ ಹೆಚ್ಚು 
ಹಡಗುಗಳು ಅಕ್ಕಿಯನ್ನು ಹೇರಿಕೊಂಡು ಸಮುದ್ರ ಯಾನಕ್ಕೆ ಮಂಗಳೂರಿನಲ್ಲಿ ಸಿದ್ದವಾಗಿದ್ದ 
ಬಗ್ಗೆ ಪ್ರಸ್ತಾಪಿಸುತ್ತಾನೆ. ಮ೦ಗಳೂರಿನ ಬ೦ದರಿನ ಮೂಲಕ ಸ್ಥಳೀಯ ರಾಜರುಗಳು 
ಅರೇಬಿಯಾ, ಪರ್ಷಿಯಾಗಳಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. 
ಕರಾವಳಿ ಮತ್ತು ಮಲೆನಾಡಿನ ಭಾಗದ ಆರ್ಥಿಕ ಪ್ರಗತಿ ಅಲ್ಲಿನ ಭತ್ತದ ಕೃಷಿಯನ್ನು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 24 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅವಲಂಬಿಸಿತ್ತು. ಇಲ್ಲಿಂದ ಕಾಳುಮೆಣಸು, ಏಲಕ್ಕಿ, ಲವಂಗ, ಡಾಲ್ಲಿನಿ, ತೆಂಗಿನಕಾಯಿ, 
ಅಡಿಕೆ ಮೊದಲಾದವುಗಳು ವಿದೇಶಗಳಿಗೆ ರಫ್ತಾಗುತ್ತಿತ್ತು. ಇದನ್ನು ಬರ್ಬೋಸ, ಸೀಸರ್‌ 
ಫೆಡ್ರಿಕ್‌ ಮತ್ತು ಕೊರ್ಬಲ್‌ನ೦ತಹ ವಿದೇಶಿ ಪ್ರವಾಸಿಗರು ದಾಖಲಿಸಿದ್ದಾರೆ. 


ಹದಿನಾರನೇ ಶತಮಾನದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಪೋರ್ಚುಗೀಸರು ವ್ಯಾಪಾರ 
ವಹಿವಾಟಿನಲ್ಲಿ ಪ್ರಬಲತೆ ಹೊಂದಿದ್ದರು. ಕೃಷ್ಣದೇವರಾಯ ಹಾಗೂ ಇವನ ನಂತರದವರು 
ಇವರೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಿದ್ದರು. ಇದರಿಂದ ಮಾಪಿಳ್ಳೆ ಹಾಗೂ 
ಅರಬ್ಬಿಗಳ ವ್ಯಾಪಾರ ಏಕಸಾಮ್ಯತೆ ಕುಸಿಯಲಾರಂಭಿಸಿತು. 


ಇಡೀ ಕರ್ನಾಟಕದ ರಾಜವಂಶಗಳಿಗೆ ಕರಾವಳಿ ಭಾಗವು ಬಹುಮುಖ್ಯ ವ್ಯಾಪಾರಿ 
ನೆಲೆಯಾಗಿತ್ತು. ಇದರ ಮೇಲೆಯೇ ಆರ್ಥಿಕ, ಸೈನ್ಯಬಲ ನಿಂತಿತ್ತು ವಿದೇಶಗಳೊಂದಿಗೆ 
ಆಮದು-ರಫ್ತು ವ್ಯವಹಾರಗಳು ನಡೆಯುತ್ತಿದ್ದುದು ಈ ಬಂದರುಗಳ ಮೂಲಕವೇ. 
ಹಾಗಾಗಿ ಬಯಲುಸೀಮೆಯ ಯಾವುದೇ ಅರಸೊತ್ತಿಗೆಯೂ ಕರಾವಳಿಯ ಮೇಲಿನ 
ಹಿಡಿತವನ್ನು ಬಿಟ್ಟುಕೊಡಲು ಸಿದ್ದರಿರಲಿಲ್ಲ. ಕರಾವಳಿಯನ್ನು ಆಳುತ್ತಿದ್ದ ಆಲೂಪಾದಿ 
ತುಂಡು ಬಲ್ಲಾಳರನ್ನು ಇವರು ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿದ್ದರು. ಇದು ಹೈದರಾಲಿ, ಟಿಪ್ಪು 
ಹಾಗೂ ಬ್ರಿಟಿಷರವರೆಗೆ ಮುಂದುವರಿಯಿತು. 


ಕೆಳದಿ-ಇಕ್ಟೇಲಿಯ ನಾಯಕರು (೧೪೯೯-೧೭೬೩): 


ಮಧ್ಯಕಾಲೀನ ಕರ್ನಾಟಕದ ಇತಿಹಾಸದಲ್ಲಿಕೆಳದಿಯ ನಾಯಕರ ಆಳ್ವಿಕೆ ಮುಖ್ಯವಾದುದು. 
ಇವರ ಮೂಲ ಶಿವಮೊಗ್ಗೆಯ ಸಾಗರ ತಾಲೂಕಿನ ಕೆಳದಿ. ಚಂಗಾಳ್ವರಲ್ಲಿ ಪಾಲ್ಪರೆ ಹಾಗೂ 
ಕೊಡಗು ಶ್ರೀರಂಗಪಟ್ಟಣಗಳನ್ನು ಆಳುತ್ತಿದ್ದ ರಾಜಕುಟುಂಬಗಳ ನಡುವೆ ಸಂಘರ್ಷ 
ನಡೆದಂತಿದೆ. ಈ ಸ೦ದರ್ಭದಲ್ಲಿ ಚೆ೦ಗಾಳ್ವರ ಒಂದು ಶಾಖೆ ತನ್ನ ಭವಿಷ್ಯ ಅರಸಿಕೊಂಡು 
ಈಗಿನ ಶಿವಮೊಗ್ಗದ ಸೊರಬ, ಕೆಳದಿಹಳ್ಳಿ ಬಯಲಿನತ್ತ ಹೋಗಿರುವಂತಿದೆ. ಆರ೦ಭದಲ್ಲಿ 
ವಿಜಯನಗರದ ಅರಸರ ಮಾಂಡಲಿಕರಾಗಿದ್ದ ಇವರು ವಿಜಯನಗರ ಸಾಮ್ರಾಜ್ಯದ 
ಪತನದ ನಂತರ ಸ್ಪತಂತ್ರರಾದರು. ವಿಜಯನಗರದ ರಾಜರು ತಾಳಿಕೋಟೆಯಲ್ಲಿ ದಕ್ಕನ್ನಿನ 
ಸುಲ್ತಾನನಿಂದ ಪರಾಜಯಗೊಂಡಾಗ (ಕ್ರಿ.ಶ.೧೫೬೫) ಶಿವಮೊಗ್ಗ ಸೇರಿದಂತೆ ಕರಾವಳಿ 
ಕರ್ನಾಟಕ ಹಾಗೂ ತುಂಗಭದ್ರ ಕೇಂದ್ರಿತ ಜಿಲ್ಲೆಗಳು ಕೆಳದಿಯವರ ಕೈಗೆ ಬಂದವು. ದಕ್ಷಿಣ 
ಭಾರತದಲ್ಲಿ ಪ್ರಬಲ ಅರಸೊತ್ತಿಗೆಯಲ್ಲಿ ಕೆಳದಿಯವರದೂ ಒಂದಾಗಿತ್ತು. 


ಸದಾಶಿವ ನಾಯಕನ (೧೫೩೦-೧೫೬೬) ಆಳ್ವಿಕೆಯ ಕಾಲದಲ್ಲಿ ಕರಾವಳಿ ಇವನ 
ಆಳ್ವಿಕೆಗೆ ಸೇರಿತ್ತು ಇವನು ತನ್ನ ರಾಜಧಾನಿಯನ್ನು ಕೆಳದಿಯಿಂದ ಇಕ್ಕೇರಿಗೆ ವರ್ಗಾಯಿಸಿದ. 
ಇದು ಕೆಳದಿಯಿಂದ ಸುಮಾರು ೨೦೦ ಮೈಲಿ ದೂರದಲ್ಲಿದ್ದು, ಇಂದಿನ ಹಾಸನ ಹಾಗೂ 
ಸಕಲೇಶಪುರದ ಹತ್ತಿರಕ್ಕಿದೆ. ಇಟಲಿಯ ಪ್ರವಾಸಿ ಫಿಯಾತ್ರೋ ವೆಲ್ಲೆ ಹಿರಿಯ ವೆಂಕಟಪ್ಪ 
ನಾಯಕನ (೧೫೮೬-೧೬೨೯) ಕಾಲದಲ್ಲಿ ಅವನ ಆಸ್ತಾನಕ್ಕೆ ಬಂದಿದ್ದ. ಇವನು 
ನಾಯಕನನ್ನು ಓರ್ವ ವೀರಯೋಧ ಉತ್ತಮ ಆಡಳಿತಗಾರ ಎಂದು ಬಣ್ಣಿಸಿದ್ದಾನೆ. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 25 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ನಾಯಕರ ಮೂಲದವರು ತಲಕಾಡಿನ ಗ೦ಗವಂಶಸ್ತರು. ಇವರು ಮಲೆನಾಡಿನ ಗೌಡ 
ಜನಾಂಗಕ್ಕೆ ಸೇರಿದವರು. ಇದಕ್ಕೆ ಪೂರಕವಾಗಿ ೧೫೬೨ ರ ಸುಳ್ಯದ ಬಳ್ಳ ತ್ರಿಶೋಲಿನಿ 
ದೇವಸ್ಥಾನದ ಶಾಸನದಲ್ಲಿ ಕೆಳದಿ ವಂಶದ ಸ್ಥಾಪಕರಾದ `ಚವುಡಪ್ಪ' ಹಾಗೂ 'ಭದ್ರಪ್ಪನನ್ನು' 
“ಗೌಡ' ಎಂದು ಸಂಭೋದಿಸಲಾಗಿದೆ. ಸದಾಶಿವ ನಾಯಕ (೧೫೪೪-೧೫೬೩) ನ ಕಾಲದ 
ಶಾಸನವೊಂದರಲ್ಲಿ “ಚಿವುಡ ಗೌಡರ ಮಕ್ಕಳು ಸದಾಶಿವ ನಾಯಕರು ಕುಕ್ಕೆ ಸುಬ್ರಾಯ 
ದೇವರಿಗೆ ಅಮೃತ ಪಡಿಗಾಗಿ ಇವರು ಗದ್ದೆಯ ರಾಜ ಕಂದಾಯ ಬಾಕಿ ಮಾಡಿ “ಸುಬ್ರಹ್ಮಣ್ಯ 
ದೇಗುಲಕ್ಕೆ ದತ್ತಿ ಬಿಟ್ಟಿದೆ” (Mysore ೮೩೫೮೦೦೯ ೧೯೩೧ No.೩೪೭-೪೮). ಇಕ್ಕೇರಿ 
ನಾಯಕರು ಕೊಡಗನ್ನಾಳಿದ ಗಂಗ ಮೂಲದ ಚಂಗಾಳ್ವರ ಸಂತತಿಯವರೆಂಬುದನ್ನು 
ಮುಂದಿನ ಭಾಗದಲ್ಲಿ ಚರ್ಚಿಸಲಾಗಿದೆ. 


ಕೆಳದಿಯ ಬಸಪ್ಪನಾಯಕನು ವೀರಶೈವ ಮತವನ್ನು ಸ್ವೀಕರಿಸಿ ಲಿಂಗಾಯತನಾದ. 
ಇವನ ಜೊತೆಗೆ ಅನೇಕ ಗೌಡ ಕುಟುಂಬಗಳು ಲಿಂಗಾಯತ ಧರ್ಮವನ್ನು ಅನುಸರಿಸಿದರು. 
ಸಕಲೇಶಪುರದ ಪಕ್ಕದ ಬಾಳುಪೇಟೆಯಲ್ಲಿ ಲಿಂಗಾಯತ ಗೌಡರ ದೊಡ್ಡ ಪಂಗಡಗಳಿವೆ. 
ಪುನಃ ಲಿಂಗಾಯತರಾದ ಗೌಡರು ನಾಥ ಸಂಪ್ರದಾಯಕ್ಕೆ ಮರಳುತ್ತಾರೆ. ಗೌಡ ಹಾಗೂ 
ಲಿಂಗಾಯತರಲ್ಲಿ ವಿವಾಹ ಸಂಬ೦ಧ ಸಾಮಾನ್ಯವಾಗಿತ್ತು. 


ಗಂಗರ ಕಾಲದಲ್ಲಿದ್ದ ಆಡಳಿತಾತ್ಮಕ ವ್ಯವಸ್ಥೆಗಳಾದ ಊರಗೌಡ, ನಾಡಗೌಡ 
ಹಾಗೂ ಸೀಮೆಗೌಡ ನಾಯಕರ ಅಳ್ಳಿಕೆಯವರೆಗೂ ಮುಂದುವರಿಯುತ್ತದೆ. ಇವರು 
ಕರ್ನಾಟಕದ ಬಹುತೇಕ ರಾಜವಂಶಗಳ 'ಸೃನ್ಯದಲ್ಲಿ ಸೈನಿಕರಾಗಿದ್ದವರು. ಹಾಗಾಗಿ ಗೌಡರು 
ಕರ್ನಾಟಕದ ಇತಿಹಾಸದಲ್ಲಿ ವಿಶಿಷ್ಟ ಪಾತ್ರವನ್ನು ವಹಿ ಸಿದ್ದಾರೆ. ಅಲ್ಲದೆ ಸಾಹಿತ್ಯ, ಕಲೆ, 
ಸಂಸ್ಕ ತಿಗಳ ಕೆಲಸದಲ್ಲಿ ಸಾಧನೆಗೈ ದಿದ್ದಾರೆ, ವಿಧ್ಯಾವಂತರಾಗಿದ್ದರು. ಇವರು ತಮ್ಮ ತಮ್ಮ 
ಮಠಗಳಿಗೆ ಬದ್ದರಾಗಿದ್ದು, ಆವ ನಿರ್ದೇಶನದಂತೆ ನಡೆದವರು. ಇವರ ರಾಜಕೀಯ. 
ಪ್ರಭಾವದಿಂದಾಗಿ ಮತ್ತು. ವಿದ್ಯಾವಂತರಾಗಿದ್ದು ತುಳುನಾಡಿನಲ್ಲಿ 'ಬೂಡು ಬುದ್ದಿವಂತರು” 
ಎಂದು ಕರೆಯಲ್ಪಟ್ಟಿದ್ದರು. 


ಸೇ ಶೇ kkk ಸೇ ಸೇ ಶೇ kkk ೫% ಸೇ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 26 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಚಿ. ದಕ್ಷಿಣ ಕನ್ನಡದ ಇತಿಹಾಸ 


ತುಳುನಾಡೆಂದು ಕರೆಯಲ್ಪಡುವ ದಕ್ಷಿಣ ಕನ್ನಡಕ್ಕೆ ಬಹುತೇಕ ಎಲ್ಲಾ ಪ್ರಭಾವಿ 
ಸಮುದಾಯಗಳು ಹೊರಗಿನಿಂದ ಬಂದವು. ಮೂಲತಃ ಇದು ಇಂದು ದಲಿತರೆಂದು 
ಗುರುತಿಸಲ್ಪಡುವ ಆದಿ ದ್ರಾವಿಡರಾದ ಕೊರಗ, ಮಲೆಕುಡಿಯ, ಮಾಯಿಲ, ಮೇರ, 
ಮೊಗೇರ, ಮನ್ಸ ಮೊದಲಾದ ಜನಾಂಗಕ್ಕೆ ಸೇರಿದ ಪ್ರದೇಶ. ಇವರು ಬೇಟೆ- 
ಯಾಡುತ್ತಾ ಕಾಡುತ್ತತ್ತಿಯನ್ನು ಸಂಗ್ರಹಿಸುತ್ತಾ ಬದುಕಿದವರು. ಇವರಿಗೆ ವ್ಯವಸ್ಥಿತವಾದ 
ಕೃಷಿ ಚಟುವಟಿಕೆಗಳ ಅರಿವು ಇರಲಿಲ್ಲ. ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಪ್ರಾಚೀನ 
ಭಾಷೆ ತುಳು ಇವರ ಆಡುನುಡಿ. ಇವರದೇ ಜಾತಿಯ ಪಾಳೆಗಾರರು ಈ ಭಾಗವನ್ನು 
ಆಳುತ್ತಿದ್ದರು. ಮುಖ್ಯವಾಗಿ ಕೊರಗ ಹಾಗೂ ಮಾಯಿಲರು ಆಳಿದ್ದರು. ಇದಕ್ಕೆ ಸಾಕ್ಷ್ಯವಾಗಿ 
ಕೊಲ್ಲಮೊಗ್ರ, ಕಲ್ಕಕಾರು, ಸುಬ್ರಹ್ಮಣ್ಯ, ಅಡ್ಕಾರು, ವಿಟ್ಲ, ಮಡಪ್ಪಾಡಿ, ನೆಟ್ಟಣಿಗೆ ಮೊದಲಾದೆಡೆ 
ಇರುವ "ಮಾಯಿಲರ ಕೋಟೆ' ಎಂದು ಕರೆಯಲ್ಪಡುವ ಮಣ್ಣಿನ ಕೋಟೆಯ ದಿಬ್ಬಗಳಿವೆ. 
ಇವುಗಳು ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ನಿರ್ಮಿಸಿದಂತವು. ಇವರು ಕನ್ನಡವನ್ನು 
ಮಾತನಾಡುವವರಾಗಿದ್ದು, ಇವರದೂ ಹೊರಗಿನಿಂದ ವಲಸೆ ಬಂದ ಜನಾಂಗವಿರಬೇಕು. 


ಸುಮಾರು ೨೦೦೦ ವರ್ಷಗಳ ಹಿಂದೆ ಬಂಟರು, ಬಿಲ್ಲವರು, ಮೂಲ್ಯರು, ಕೊಟ್ಟಾರರು, 
ಸಾಪಲ್ಕರು ಮೊದಲಾದ ಸಮುದಾಯಗಳು ಭಾರತದಿಂದ ದಕ್ಷಿಣ ಕನ್ನಡಕ್ಕೆ ಬಂದು 
ಪ್ರಬಲರಾದರು. ಹೀಗಾಗಿ ಮೂಲ ಜನಾಂಗಗಳು ಹಿಂದೆ ಸರಿಯಲ್ಲಟ್ಟವು. 


ಬಂಟರ ಮೂಲ-ಮೆಡಿಟರೇನಿಯನ್‌ ಭಾಗ: 


World Bunt Foundation Trust Mangalore (900೫-೨೦೦೮) 
ಪ್ರಾಯೋಜಕತ್ವದ ಸಂಶೋಧನಾ ಯೋಜನೆಯಲ್ಲಿ ಕೃಷ್ಣ ಹೆಗ್ಡೆ ಹೀಗೆ ದಾಖಲಿಸುತ್ತಾರೆ. 
``30/15 were not original inhabitants of the west coast of India. Rea- 
son: They do not have the physical features of Dravidians who were 
the original inhabitants of India. Their features are more akin to the 
Aryans. (In other words, they are proto-Austroloid and not Negrito.) 
They have skeletal features of the Mediterranean people. 


Many Bunts also share the Thallasaemia gene of the Mediterra- 
nean people. (Thallos refers to the sea.) This peculiar genetic trait, 
according to experts, is common among people who have intra-fam- 
ily marriages. Such marriages within the family were common par- 
ticularly among the ancient people of the Aegean, the Spartans to be 
precise.”ಬಂಟರ ಬಲಿಷ್ಟ ಹಾಗೂ ವಿಶೇಷ ಶಾರೀರಿಕ ಲಕ್ಷಣಗಳು ದ್ರಾವಿಡ ಮೂಲದ 
ಜನಾಂಗಗಳಿಗಿಂತ ಭಿನ್ನವಾಗಿರುವುದು ಮೇಲ್ನೋಟಕ್ಕೆ ಗೋಚರವಾಗುತ್ತದೆ. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (೨) 27 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ದಕ್ಷಿಣ ಕನ್ನಡದ ಅಚುಪರು: (ಕ್ರಿ. ಶತ. ೨೦೦- ೧೫೯೦೦). 


ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡನ್ನು 
'ಆಳ್ವಖೇಡ' ವೆಂದು ಕರೆಯಲಾಗುತ್ತಿತ್ತು. ಇದು ಭಾರತದ ಇತಿಹಾಸದಲ್ಲಿ ದೀರ್ಫ ಆಕೆ 
ಮಾಡಿದ ರಾಜವಂಶವೆಂದೆನಿಸಿ “ಕೊಂಡಿರುವ 'ಅಳುಪರ' ಆಳ್ವಿಕೆಗೆ (ಕ್ರಿಶ ೨೦೮೨ 
ಕ್ರಿ.ಶ.೧೫೦೦) ಒಳಗಾಗಿತ್ತು ಅಳುಪ-ಆಲುವ-ಆಳ್ವರು ಕರಾವಳಿ "ಕರ್ನಾಟಕವನ್ನಾಳಿದ 
ಪ್ರಬಲ ರಾಜವಂಶ. ಆರಂಭದಲ್ಲಿ (೨೦೦ ೩ಅಇ-೪೫೦ ಅಇ) ಆಳ್ವಖೇಡ ಭಾಗವನ್ನು 
ಇವರು ಸ್ವತ೦ತ್ರವಾಗಿ ಆಳಿದರು. ಕಾಲಕ್ರಮೇಣ ಬನವಾಸಿಯ ಕದಂಬರ ಪ್ರಾಬಲ್ಯದಿಂದಾಗಿ 
ಅವರ ಆಧೀನ ರಾಜರಾದರು. ಮುಂದೆ ರಾಜಕೀಯ ಸಿತ್ಯಂತರಗಳಿಗನುಗುಣವಾಗಿ ಇವರು 
ಚಾಲುಕ್ಯ, ರಾಷ್ಟ್ರಕೂಟರು, ಹೊಯ್ಸಳ ಹಾಗೂ ವಿಜಯನಗರದ ಅಧೀನಕ್ಕೆ ಬಂದರು. 
ಇವರು "ಕಾಸರಗೊಡಿನಿಂದ ಬೈಂದೂರಿನವರೆಗೆ ಚಾಚಿರುವ ಅರಬ್ಬೀ ಕಡಲಿನ %ರಾವಳಿಯ 
ಮೇಲೆ ಒಂದು ಸಾವಿರ ವರ್ಷಗಳಿಗೂ ಹೆಚ್ಚು ಪ್ರಭಾವವನ್ನು ಹೊಂದಿದ್ದರು. ಅಳುಪರು 
ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಪಾಲಿಸುತ್ತಿದ್ದರು. (ಅಳಿಯ ಸಂತಾನ). 
ಸೋಯಿದೇವನ ನಂತರ ಅಳಿಯ ಕುಲಶೇಖರಭಂಕಿದೇವ ಆಡಳಿತಕ್ಕೆ ಬರುತ್ತಾನೆ. ಇವನು 
ಅಳುಪ ರಾಜಕುಮಾರಿ ಕೃಷ್ಣಾಯಿತಾಯಿ ಹಾಗೂ ಹೊಯ್ಸಳ ದೊರೆ ವೀರ ಬಲ್ಲಾಳನ 
೩ನೇ ಮಗ. 


ಅಳಿಯ ಕಟ್ಟನ್ನು ಜಾರಿಗೊಳಿಸಿದ ಐತಿಹಾಸಿಕ ರಾಜ ವೀರ ಭೂತಾಳ ಪಾಂಡ್ಯ 
ದೇವ (ಕ್ರಿಶ.೧೨೫೪-೧೨೭೭) ಇದೇ ವಂಶಸ್ಥ ಆಳುವ ಎಂಬ ಉಪನಾಮ ಇಂದಿಗೂ 
ಬ೦ಟರಲ್ಲಿ ಪ್ರಚಲಿತದಲ್ಲಿದೆ. ಆಲೂಪರ ರಾಜಲಾಂಛನ ಎರಡು ಮೀನುಗಳಿರುವ 
ಮತ್ಸ್ಯಲಾಂಛನ ಮೂಲದಲ್ಲಿ ಇವರು ಬಂಟರಾಗಿದ್ದು, ಮುಂದೆ ಜಿನತ್ಚವನ್ನೂ 
ಪಾಲಿಸಿರಬೇಕು. ತುಳುನಾಡಿನಲ್ಲಿ ಶೆಟ್ಟ ಜೈನ ಬಲ್ಲಾಳರೂ ಇದ್ದು, ಇವರು ೪ನೇ 
ಶತಮಾನದಲ್ಲಿ ತುಳುನಾಡಿಗೆ ಜಿನಧರ್ಮವನ್ನು ತಂದವರು. ಹಾಗಾಗಿ ಬಂಟ ಹಾಗೂ 
ಜೈನ ಬಲ್ಲಾಳರು ದಕ್ಷಿಣ ಕನ್ನಡವನ್ನಾಳಿದ ಪ್ರಭಾವಿ ರಾಜವಂಶಗಳು. 


ಚೌಟರು, ಬ೦ಗರು, ಸಾವ೦ತರು, ಅಜಿಲರು ಹಾಗೂ ತೊಳಹಾರರು ಸಾವಂತ 
ರಾಜರುಗಳಾಗಿದ್ದು, ಜೈನಮತದೊಂದಿಗೆ ಅಳಿಯಕಟ್ಟನ್ನು ಅನುಸರಿಸುತ್ತಿದ್ದರು. ಇದು 
ಕೇರಳದ "ಮರುಮಕ್ಕತ್ತಾಯ' ಪದ್ಧತಿಗೆ ಸಂವಾಧಿಯಾಗಿದ್ದು ಮಾತೃಪ್ರಧಾನ ಕುಟುಂಬ 
ವ್ಯವಸ್ಥೆಗೆ ಇಲ್ಲಿ ಪ್ರಾಧಾನ್ಯತೆ. ಮೊದಲ ಬಾರಿಗೆ ಉತ್ತರ “ಭಾರತ” ಕಾಶಿಯಿಂದ ಶೈವ 
ದೇಗುಲಗಳಲ್ಲಿ ಅರ್ಚನೆಗಾಗಿ ತುಳುನಾಡಿಗೆ ಕರೆ ತಂದ ಬ್ರಾಹ್ಮಣರು "ಸ್ಥಾನಿಕ ಬ್ರಾಹ್ಮಣರು”. 
ಇವರ ಮನೆ ದೇವರೂ ಶಿವನಾಗಿದ್ದು, ಕುಕ್ಕೆ ಸುಬ್ರಹ್ಮಣ್ಯ, ಕದ್ರಿ ಮಂಜುನಾಥ ದೇಗುಲ, 
ಕೊಲ್ಲೂರು ಮೂಕಾಂಬಿಕ ದೇವಾಲಯ, "ಮುತ್ತೂರು ಮಹಾಲಿಂಗೇಶ್ವರ ಮೊದಲಾದ 
ಕ್ಷೇತ್ರಗಳು ಇವರ ಸುಪರ್ದಿಯಲ್ಲಿರುತ್ತದೆ. ೮ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಇಂತಹ 
ಹಲವು ಕ್ಷೇತ್ರಗಳನ್ನು ಸಂದರ್ಶಿಸಿದ್ದು, ಶೃಂಗೇರಿಯ "ಶಾರದಾ ಪೀಠ' ಮೊದಲಾದೆಡೆ "ಶ್ರೀ 
ಚಕ್ರ'ವನ್ನು ಸ್ಥಾಪಿಸಿ ಅನೇಕ ಜನರನ್ನು ಜಿನತ್ವದಿ೦ದ ಶೈವತ್ವಕ್ಕೆ ಮರು ಕರೆತಂದರು. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 28 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಆದರೆ ಹೊಯ್ಸಳ ಹಾಗೂ ವಿಜಯನಗರದ ಅರಸರು ವೈಷ್ಣವ ಮತವನ್ನು ಹೆಚ್ಚು 
ಪ್ರೋತ್ಸಾಹಿಸಿದರು. ಹಾಗಾಗಿ ಮಾಧ್ವ ಬ್ರಾಹ್ಮಣರು ಪ್ರವಾದಿಗಳಾಗಿ ದಕ್ಷಿಣ ಕನ್ನಡದ ಅನೇಕ 
ದೇವಾಲಯಗಳು ಇವರ ಅಧೀನಕ್ಕೆ ಬಂದವು ಮತ್ತು ಅಷ್ಟಮಠದ ಸ್ಥಾಪನೆಯಾಯಿತು. 
ಇಕ್ಕೇರಿಯ ನಾಯಕರ ಕಾಲಘಟ್ಟದಲ್ಲಿ ಪುನಃ ಶೈವಧರ್ಮವು ಉಚ್ಚಾ! ಯಕ್ಕೆ ಬಂತು. 
ಇದರಲ್ಲಿ ಅಮರ ಸುಳ್ಯ ಹಾಗೂ ಪುತ್ತೂರು ಮಾಗಣೆಗಳ ಗೌಡರು ಪ್ರಮುಖ ಪಾತ್ರವನ್ನು 
ವಹಿಸಿರುತ್ತಾರೆ. 


ಪಶ್ಚಿಮ ಘಟ್ಟ ಸೇರಿದಂತೆ ಸುಳ್ಯ ಹಾಗೂ ಪುತ್ತೂರು ತಾಲೂಕುಗಳಿಂದ ಪಶ್ಚಿಮ 
ಪಾದಬೆಟ್ಟಗಳ ದಟ್ಟ ಅರಣ್ಯದಿಂದ ಪಾಣೆಮಂಗಳೂರಿನವರೆಗಿನ ಕಾಡುಭಾಗ ನಿರ್ವಸತಿ 
ಕೇಂದ್ರಗಳಾಗಿದ್ದವು. ಬಹುಶಃ ಹಿಂದೆ ಹೇಳಿದಂತೆ ದ್ರಾವಿಡ ಮೂಲದ ಜನಾಂಗಗಳು 
ವಾಸಿಸುತ್ತಿದ್ದಿರಬೇಕು. ಜೊತೆಗೆ ಅರಬ್ಬೀ ಸಮುದ್ರ ತೀರದ ಪಟ್ಟಣಗಳ ಜೊತೆಗೆ ಅನೇಕ 
ಸಮುದ್ರ ವ್ಯಾಪಾರ ಕೇ೦ದ್ರಗಳು, ಬಂದರುಗಳು ಸ್ಥಾಪನೆಯಾದವು. ೨ನೇ ಶತಮಾನಕ್ಕೇ 
ರೋಮನ್‌, ಕ್ರಿಶ.೭ನೇ ಶತಮಾನಕ್ಕೆ ಅರಬ್‌ನೊಂದಿಗೆ ವ್ಯಾಪಾರಗಳು ಪ್ರಗತಿಯಲ್ಲಿದ್ದವು. 
ಇವು ಬಿಸಿಲೆ, ಶಿರಾಡಿ ಹಾಗೂ ಬಂಗಾಡಿ ಕಡ್ಡ್ತಿಕಲ್ಲು ಘಾಟಿಗಳ ಮೂಲಕ ಕರ್ನಾಟಕದ 
ಬಯಲು ಒಳನಾಡಿನೊಂದಿಗೆ ಸಂಪರ್ಕಗೊಂಡಿರುತ್ತವೆ. ಪ್ರವಾಸಿಗಳಾದ ಇಬನ್‌ ಬತೂತ್‌, 
ಅಬ್ದುಲ್‌ ರಜಾಕ್‌ ಹಾಗೂ ಪಾಡ್ದನಗಳಲ್ಲಿ ಒಳನಾಡಿಗಿರುವ ಚಕ್ಕಡಿ ಸಾಗಬಲ್ಲ ರಸ್ಕೆಗಳ 
ಬಗೆಗೆ ಉಲ್ಲೇಖಗಳಿವೆ. 


ಬಯಲುಸೀಮೆಗಳಿಂದ ಬಂದರುಗಳಿಗೆ ರಾಜರ ಸುರಕ್ಷೆಯೊಂದಿಗೆ ಎತ್ತಿನಗಾಡಿಗಳಲ್ಲಿ 
(ಛಿಚಿಡಿಚಿತಿಚಿಟಿ ಸಾರ್ಥದಂತೆ) ಮಾರಾಟದ ವಸ್ತುಗಳು ಸಾಗುತ್ತಿದ್ದವು. ದರೋಡೆ ಹಾಗೂ 
ಕಳ್ಳತನ ಒಂದು ಸಾಮಾನ್ಯ ಸಂಗತಿಗಳಾಗಿದ್ದವು. 


ಕಾರ್ಕಆದ ಭೈರರಸರು ಮೂಲತಃ ಶಿವಮೊದ್ದೆಯ ಹುಂಚದವರು (ಹೊಂಬುಜ): 


ಇವರು ಕಾರ್ಕಳದಲ್ಲಿ ಕ್ರಿ.ಶ.೧೪೦೦ ರ ನಂತರ ಆಳ್ವಿಕೆಯನ್ನು ನಡೆಸಿದವರು. ಇವರಲ್ಲಿ 
ವೀರಭೈರರಸ ಕ್ರಿ.ಶ.೧೪೩೨ ರಲ್ಲಿ ಕಾರ್ಕಳದ ಗೊಮಟೇಶ್ವರನ ಏಕಶಿಲಾ ವಿಗ್ರಹವನ್ನು 
ಕೆತ್ತಿಸಿದ. ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕ (ಕ್ರಿಶ.೧೫೮೬-೧೬೨೯) ಭೈರರಸರ 
ಕೊನೆಯ ಅರಸನನ್ನು ಸೋಲಿಸಿ ಕಾರ್ಕಳವನ್ನು ತನ್ನ ಸುಪರ್ದಿಗೆ ತಂದುಕೊಂಡ. ಆದ- 
ರೆ ದಾಖಲೆಗಳ ಪ್ರಕಾರ ಕೆಳದಿ ಶಿವಪ್ಪ ನಾಯಕ (ಕ್ರಿಶ.೧೬೪೫-೧೬೬೦) ಕಾರ್ಕಳದ 
ಭೈರರಸರ ಆಡಳಿತವನ್ನು ಅಂತ್ಯಗೊಳಿಸಿದ ಎಂಬುದು ತಿಳಿದು ಬರುತ್ತದೆ. 


32 ಜಬ ಜಟ ಜಟ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 29 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಡಿ. ಮಲುನಾಡಿಗೆ ಗೌಡರ ಪ್ರಸರಣ (1530-1630) 


ಭಾರತದ ಇತಿಹಾಸದಲ್ಲಿ ವರ್ಣರಂಜಿತ ಆಡಳಿತವನ್ನು ಮಾಡಿದ ವಿಜಯನಗರದ 
(ರಾಜರ) ಸಂಸ್ಥಾನದ ಮೇಲೆ ಕ್ರಿಶ.೧೫೬೫ ಜನವರಿ ೨೩ ರಂದು ದಖ್ಬುನಿನ ಪಂಚರಾಜ್ಯಗಳ 
ಒಕ್ಕೂಟ ಧಾಳಿಯನ್ನು ಮಾಡುತ್ತದೆ. ರಕ್ಕಸಗಿ ತಂಗಡಗಿಯ ತಾಳಿಕೋಟೆಯ ಕದನದಲ್ಲಿ 
ರಾಮರಾಯನ ಹತ್ಯೆಯೊಂದಿಗೆ ಮಹಾಸಾಮ್ರಾಜ್ಯವು ಅಧಃಪತನ ಹೊಂದುತ್ತದೆ. 
ಪೆನುಗೊಂಡ, ಚಂದ್ರಗಿರಿ ಕೊನೆಗೆ ವೆಲ್ಲೂರುಗಳಿಂದ ಅರವೀಡು ವಂಶದ ಆಳ್ವಿಕೆ 
ಕ್ರಿ.ಶ.೧೬೪೬ರವರೆಗೆ ನಡೆದರೂ ಕರ್ನಾಟಕದಲ್ಲಿ ಮೈಸೂರು, ಚಿತ್ರದುರ್ಗ, ಕೆಳದಿ 
ಮುಂತಾದ ಮಾಂಡಳಿಕರು ಸ್ವತಂತ್ರ ಆಡಳಿತ ನಡೆಸಲಾರಂಭಿಸಿದರು. 


ವಿಜಯನಗರದ ಹಿಡಿತದಿಂದ ಸ್ವತಂತ್ರಗೊಂಡ ತುಳುನಾಡಿನ ಅಳುಪರೂ ಸೇರಿದಂತೆ 
ಅನೇಕ ಬಲ್ಲಾಳರು ನಿರಂಕುಶ ಆಡಳಿತ ನಡೆಸಲಾರಂಭಿಸಿದರು. ಮಲೆನಾಡಿನಲ್ಲಿ ಕೆಳದಿಯ 
ನಾಯಕರ ಆಳ್ವಿಕೆಯೂ ಬಲಗೊಂಡು ತಮ್ಮ ವಾಣಿಜ್ಯ ನೆಲೆಗಳಿರುವ ಕರಾವಳಿಯನ್ನು 
ಸುಪರ್ದಿಗೆ ತೆಗೆದುಕೊಳ್ಳಲು ಅಪೇಕ್ಷಿಸುತ್ತಾರೆ. ಆದರೆ ಕರಾವಳಿಯ ಅಳುಪ ಮೊದಲಾದ 
ರಾಜವಂಶಗಳು ಸ್ಪತಂತ್ರ ಹೊಂದಿದ ಮೇಲೆ ಬಿಸಿಲೆ, ಶಿರಾಡಿ ಹಾಗೂ ಬಂಗಾಡಿಯ 
ಮೂಲಕ ಕರಾವಳಿಯೊಂದಿಗೆ ಮಲೆನಾಡಿಗೆ ಇದ್ದ ವ್ಯಾಪಾರಿ ಮಾರ್ಗ ಕಡಿದು ಹೋಗುತ್ತದೆ. 
ಆದರೆ ಕೆಳದಿಯ ನಾಯಕರಿಗೆ ಕರಾವಳಿಯ ಬ೦ದರುಗಳು ಆರ್ಥಿಕ ಮೂಲಗಳಾಗಿದ್ದವು. 
ಇಲ್ಲಿಂದಲೇ ಅಕ್ಕಿ, ಕರಿಮೆಣಸು, ಸಂಬಾರ ಪದಾರ್ಥಗಳು, ರೇಷ್ಮೆಇತ್ಯಾದಿಗಳು ರಫ್ತಾಗುತ್ತಿದ್ದವು; 
ಕುದುರೆ, ಸುಗಂಧದ್ರವ್ಯ ಮೊದಲಾದವು ಆಮದಾಗುತ್ತಿದ್ದವು. ಪೋರ್ಚುಗೀಸ್‌, ಡಚ್ಚರು 
ಅರಬರೊಂದಿಗೆ ಕೆಳದಿ ಸಂಸ್ಥಾನ ಈ ಕರಾವಳಿಯ ಬಂದರುಗಳಿಂದಲೇ ವ್ಯಾಪಾರ 
ನಡೆಸುತ್ತಿದ್ದರಿಂದ ಇವುಗಳ ಮೇಲೆ ಅಧಿಕಾರ ಹೊಂದುವುದು ಅನಿವಾರ್ಯವಾಗಿತ್ತು ಈ 
ನೆಲೆಗಳನ್ನು ಕಳೆದು ಕೊಂಡರೆ ಸಂಸ್ಥಾನ ದೊಡ್ಡ ನಷ್ಟವನ್ನು ಹೊಂದಬೇಕಾದುದರಿಂದ 
ತುಳುನಾಡಿನಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸುವಲ್ಲಿ ಯೋಜನೆಗಳನ್ನು ರೂಪಿಸುತ್ತಾರೆ. 

ಪ್ರಭುತ್ಸವೊಂದರ ನಿರ್ಮಾಣದ ಹಿಂದೆ ಧಾರ್ಮಿಕ ಶಕ್ತಿಯೊಂದು ಪ್ರೇರಣದಾಯಿಯಾಗಿ 
ನಿಲ್ಲುವುದು ಇತಿಹಾಸದಲ್ಲಿ ಕಾಣುವ ಸಾಮಾನ್ಯ ಸಂಗತಿ, ವಿಜಯನಗರದ ಹಿಂದೆ 
ವಿದ್ಯಾರಣ್ಯರು, ಗ೦ಗರಿಗೆ ಪ್ರೇರಣೆಯಾಗಿ ಜೈನಮುನಿ ಸಿಂಹನಂದಿ, ಶಿವಾಜಿಗೆ ಗುರು 
ಸಮರ್ಥ ರಾಮದಾಸರು. ಒಂದು ಪ್ರದೇಶದ ಮೇಲೆ ಪರಕೀಯ ರಾಜಕೀಯ ಶಕ್ತಿಯೊಂದು 
ನೆಲೆಗೊಳ್ಳಲು ಮೂಲಭೂತವಾಗಿ ಧಾರ್ಮಿಕ ಬದಲಾವಣೆ ಘಟಿಸಬೇಕು. ಧಾರ್ಮಿಕ 
ಹಾಗೂ ರಾಜಕೀಯ ಅತಿಕ್ರಮಣಗಳು ಜೊತೆಜೊತೆಯಾಗಿ ಸಂಭವಿಸುತ್ತವೆ. 


ತುಳುನಾಡಿನ ಮಾತೃಪ್ರಧಾನ ಕುಟು೦ಬ (ಅಳಿಯ ಕಟ್ಟನ) ವ್ಯವಸ್ಥೆ ಸನಾತನ 
(ವೈದಿಕ) ಸಂಪ್ರದಾಯಕ್ಕೆ ವಿರುದ್ಧವಾದುದು. ಇಲ್ಲಿನ ಬಹುತೇಕ ಧಾರ್ಮಿಕ ಕೇಂದ್ರಗಳು, 
ಜೈನ ಹಾಗೂ ವೈಷ್ಣವ ಧರ್ಮಗಳ ಹಿಡಿತದಲ್ಲಿದ್ದರಿಂದ ಶೈವ ಸಂಪ್ರದಾಯವನ್ನು 
ಮರುಸ್ಥಾಪಿಸುವಲ್ಲಿ ಶೃಂಗೇರಿ ಮಠದ ಪಾತ್ರ ಮಹತ್ವದ್ದು. ಇಕ್ಕೇರಿಯ ಸಂಸ್ಥಾನ ಹಾಗೂ 
ಶೃಂಗೇರಿ ಮಠ ತುಳುನಾಡಿನಲ್ಲಿ ರಾಜಕೀಯ ಹಾಗೂ ಧಾರ್ಮಿಕ ಬದಲಾವಣೆ ತರುವಲ್ಲಿ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 30 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ವಿಶೇಷ ಯೋಜನೆಯನ್ನು ರೂಪಿಸುತ್ತವೆ. ಆಡಳಿತಾತ್ಮಕವಾಗಿ ಇಕ್ಕೇರಿಯ ಸಂಸ್ಥಾನ 
ಗಟ್ಟಿಗೊಳ್ಳುತ್ತಿದ್ದರೆ ಶೃಂಗೇರಿ ಮಠವು ಬಹುತೇಕ ದೇವಾಲಯಗಳನ್ನು ತಮ್ಮ ಸುಪರ್ದಿಗೆ 
ತೆಗೆದುಕೊಳ್ಳುತ್ತದೆ. ಈ ಬದಲಾವಣೆಗಳಿಗೆ ಪೂರಕವಾಗಿ ಶ್ರೀಮಠ ಹಾಗೂ ಇಕ್ಕೇ- 
ರಿಯ ಸಂಸ್ಥಾನಕ್ಕೆ ನಿಷ್ಠರಾದ “ಪಾಶುಪತ ನಾಥಪಂಥೀಯ' ಗೌಡರನ್ನು ತುಳುನಾಡಿನಲ್ಲಿ 
ನೆಲೆಗೊಳಿಸಲಾಯಿತು. ಕಾಳಭೈರವನ ಆರಾಧಕರಾದ ಇವರು ಪಿತೃಪ್ರಧಾನ ಕುಟುಂಬ 
ವ್ಯವಸ್ಥೆಯನ್ನು ಅನುಸರಿಸುವವರು. ಕೃಷಿ ಹಾಗೂ ಸೈನಿಕ ಬಲಗಳೆರಡರಲ್ಲೂ ಗಟ್ಟಿಗರಾದ 
ಗೌಡರು "ಗುರುಮನೆ-ಶೃಂಗೇರಿ, ಅರಮನೆ-ಇಕ್ಕೇರಿ' ಯ ಅನುಸಾರವಾಗಿ ದಕ್ಷಿಣ ಕನ್ನಡ 
ತದನ೦ತರ ಕೊಡಗಿನಲ್ಲಿ ನೆಲೆಯೂರುತ್ತಾರೆ. “ಗುರುಮನೆಯವರೇ, ಅರಮನೆಯವರೇ, 
ಕಟ್ಟೆಮನೆಯವರೇ, ಮಾಗಣೆಯವರೇ, ಊರಗೌಡರೇ, ಹತ್ತು ಕುಟುಂಬ ಹದಿನೆಂಟು 
ಗೋತ್ರದ ಬಂಧುಬಾಂಧವರೇ... ಎಂದು ಪ್ರಾರ್ಥಿಸುವಾಗ ಅಥವಾ ಧಾರ್ಮಿಕ 
ವಿಧಿಗಳನ್ನು ಕೈಗೊಳ್ಳುವಾಗ ತಮ್ಮ ಆಡಳಿತ ವ್ಯವಸ್ಥೆಯನ್ನು ನೆನೆಯುತ್ತಾರೆ. 


ಗೌಡರು ಸುಳ್ಯ ಪರಿಸರಕ್ಕೆ ಹಾಸನದ ಐಗೂರು ಪರಿಸರದಿಂದ ಬಂದವರು. ಇದ- 
ಕೈ ಪೂರಕವಾದ ಲಿಖಿತ ಆಧಾರಗಳಿಲ್ಲದಿದ್ದರೂ ಗೌಡರು ಹೇಳುವ "ಕೆಂಡದ ಮಳೆಯ” 
ಐತಿಹ್ಯ ಐಗೂರಿನಲ್ಲಿ ಬಂದಿರಬಹುದಾದ ಬರವನ್ನು ನಿರೂಪಿಸುತ್ತದೆ. ಬಹುಶಃ ಹೇಮಾವತಿ 
ನದಿಯು ಬತ್ತಿ ಹೋದುದರಿಂದ ಗೌಡರು ಘಟ್ಟವಿಳಿದು ಬಂದಿರಬೇಕು, ಇದು ೧೫- 
೧೬ನೇ ಶತಮಾನದಲ್ಲಿ ಘಟಿಸಿರಬಹುದಾದ ವಲಸೆ ಪ್ರಕ್ರಿಯೆ ಇರಬೇಕು ಎಂಬುದು 
ಡಾ.ಬಿಳಿಮಲೆಯವರ ಅಭಿಪ್ರಾಯ. 


ಆದರೆ ಇದು ೧೬ನೇ ಶತಮಾನಗಳ ನಡುವೆ ನಡೆದು ರಾಜಕೀಯ ಮತ್ತು ಮತೀಯ 
ಪ್ರೇರಿತವಾದ ವ್ಯವಸ್ಥಿತ ವಲಸೆಯಿರಬೇಕು. “ಗುರುಮನೆ-ಅರಮನೆ'ಗಳ ನಿರ್ದೇಶನದಂತೆ 
ಮುಖಂಡನೋರ್ವನ ಮುಂದಾಳತ್ವದಲ್ಲಿ ತಂಡ ತಂಡವಾಗಿ ನಡೆದ ವಲಸೆಯಾಗಿರಬೇಕು. 
ಕಂದಪ್ಲಾಡಿಯ ಆರಾಧ್ಯ ದೈವ "ಪುರುಷ ಭೂತದ' ಪಾಡ್ದನದಲ್ಲಿ ಲಭ್ಯವಾಗುವ "ಅರವತ್ತು 
ತೊಟ್ಟಿಲುಗಳಲ್ಲಿ ಮಕ್ಕಳನ್ನು. ತೂಗುವ' ಗೌಡ ಮನೆತನ ಇವರ ಸಂಖ್ಯಾ ಪ್ರಾಬಲ್ಯವನ್ನು 
ಸೂಚಿಸುತ್ತದೆ. 


ಕ್ರಿಶ.೧೫೩೦ರ ಆಸುಪಾಸಿನಲ್ಲಿ ಈ ವಲಸೆ ನಡೆದಿದ್ದರೆ ಆ ಕಾಲದಲ್ಲಿ ಕೆಳದಿಯ 
“ಸದಾಶಿವ ನಾಯಕನ' ಆಳ್ವಿಕೆ ತುಳುನಾಡಿನಲ್ಲಿತ್ತು. (ಕ್ರಿ.ಶ.೧೫೩೦-೧೫೬೬). ಕೊಡಗಿನಿಂದ 
ಪಾಣೆಮಂಗಳೂರಿನವರೆಗೆ ಇವನ ಆಳ್ವಿಕೆಗೆ ಒಳಪಟ್ಟ ಭಾಗಗಳು ದಟ್ಟ ಅರಣ್ಯದಿಂದ 
ಕೂಡಿತ್ತು. ಮಾಯಿಲ ಮೊದಲಾದ ಸಣ್ಣ ಬುಡಕಟ್ಟು ಜನಾಂಗಗಳ ಸ್ಥಳೀಯ ಆಳ್ವಿಕೆಗೆ 
ಒಳಪಟ್ಟಿತ್ತು. ಕೊಲ್ಲಮೊಗರು, ಜಾಲ್ಲೂರು ಮೊದಲಾದೆಡೆ ಇರುವ ಮಾಯಿಲರ ಕೋಟೆ, 
ದಿಬ್ಬಗಳು ಇದಕ್ಕೆ ಸಾಕ್ಷಿಗಳು. ಈ ಸಂಧರ್ಭದಲ್ಲಿ ಪುತ್ತೂರು ಮತ್ತು ಸುಳ್ಳ ಮಾಗಣೆಗಳನ್ನು 
ಪಾಲೆಯಗಾರರಾಗಿ ಅಷ್ಟ ಬಲ್ಲಾಲ್ತಿಯರು ಆಳುತಿದ್ದರು ಎಂದು ಈ ಕೆಳಗೆ ಚರ್ಚಿಸಲಾಗಿದೆ. 
ಇಂತಹ ಪ್ರದೇಶಗಳಿಗೆ ಗೌಡರ ಪ್ರವೇಶ ಸುಲಭದ ಮಾತಾಗಿರಲಿಲ್ಲ. ಇವರು ಅಲೆಮಾರಿ 
ಸಣ್ಣ ಪಂಗಡಗಳಂತೆ ಬರಲಿಲ್ಲ. ಇಲ್ಲಿನ ಮೂಲನಿವಾಸಿಗಳ ಪ್ರತಿರೋಧವನ್ನು ಎದುರಿಸಲು 
ಸಿದ್ದತೆಯೊಂದಿಗೆ ಬಂದಿರಬೇಕು. ಇದು ಶೃಂಗೇರಿಯ ಮಠ ಹಾಗೂ ಇಕ್ಕೇರಿಯ ನಾಯಕರ 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 31 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ನಿರ್ದೇಶನದಲ್ಲಿ ವ್ಯವಸ್ಥಿತವಾಗಿ ನಡೆದಿರಬೇಕು. ಕೂಜುಗೋಡಿನ ತಿಮ್ಮನಾಯಕ ಬಲ್ಲಾಡಿನ 
ದಂಡನಾಯಕರು ಈ ತಂಡಗಳ ನೇತೃತ್ವ ವಹಿಸಿದ್ದರು. ಇದೊಂದು ಗೌಡರ ಜೈತ್ರ 
ಯಾತ್ರೆಯಂತೆ ನಡೆದಿರಬೇಕು ಎಂದು ಡಾ.ಪೂವಪ್ಪ ಕಣಿಯೂರರವರ ತರ್ಕವಾಗಿದೆ. 
(ಮೌಖಿ ಸಂಕಥನ ಪುಟ ೨೯) 


ಕ್ರಿಶ.೧೫೫೦ರಲ್ಲಿ ತುಳುನಾಡು ವಿಜಯನಗರದ ಸದಾಶಿವರಾಯ ಹಾಗೂ ಕೆಳದಿಯ 
ಸದಾಶಿವ ನಾಯಕನ ಆಳ್ವಿಕೆಗೆ ಒಳಪಟ್ಟಾಗ ಸುಳ್ಯ ಹಾಗೂ ಪುತ್ತೂರು ಭಾಗಗಳನ್ನು 
ಒಟ್ಟಾಗಿ "ಅಮರ ಮಾಗಣೆಗಳು' ಎಂದು ಕರೆಯಲಾಗುತ್ತಿತ್ತು ಕೆಳದಿ ವೆಂಕಟಪ್ಪ 
ನಾಯಕನ ಪ್ರಭಾವದಿಂದಾಗಿ (೧೬೧೩) ಶಿಶಿಲ, ಬೆಳ್ಳಾರೆ, ಕಾಂತಮ೦ಗಲ, ಬದಿಯಡ್ಕ, 
ಕುಂಬಳೆ, ಕಾಸರಗೋಡು ಭಾಗಗಳಲ್ಲಿ ಬಂಟ ಹಾಗೂ ಜೈನ ಬಲ್ಲಾಳರ ಆಡಳಿತ 
ಪ್ರಭಾವ ನಾಶವಾಗುತ್ತದೆ. (ಗಣಪತಿ ರಾವ್‌ ಐಗಳ್‌ ೨೦೦೪) ಇದು ಇಕ್ಕೇರಿಯವರ 
ಅನುಯಾಯಿಗಳಾದ ಗೌಡರ ನೆಲೆ ಭದ್ರಗೊಳ್ಳುವಲ್ಲಿ ಒಂದು ದಾರಿಯಾಗುತ್ತದೆ. ಗೌಡರು 
ಸುಳ್ಯ ಹಾಗೂ ಪುತ್ತೂರುಗಳಲ್ಲಿ ಪ್ರಭಾವಿ ಜಮೀನ್ಹಾರರಾಗುತ್ತಾರೆ. 


ಡಾ. ಪೂವಪ್ಪ ಕಣೆಯೂರರ "ಮೌಖಿಕ ಸಂಕಥನ' ದಕ್ಷಿಣ ಕನ್ನಡದ ಗೌಡರಿಗೆ 
ಗಂಗ, ಹೊಯ್ತಳ, ಕೆಳದಿಯ ನಾಯಕರೊಂದಿಗೆ ಇರುವ ಐತಿಹಾಸಿಕ ಮತ ಮೂಲದ 
ಸಂಬಂಧವನ್ನು ಚರ್ಚಿಸುತ್ತದೆ. ಈ ವಂಶಗಳ ಮೂಲಿಗರು ಗಂಗಡಿಕಾರ ಒಕ್ಕಲಿಗರು. ಇದ- 
ಕೈ ಪೂರಕವಾಗಿ ತುಳುನಾಡಿನಲ್ಲಿ ಆರಾಧನೆಗೊಳ್ಳುವ ಅನೇಕ ಅರಸು ದೈವಗಳು, ಅರಸು 
ಪ್ರತಿನಿಧಿಗಳ ಆತ್ಮಗಳು! ಗೌಡರ ತರವಾಡು ಮನೆಗಳಲ್ಲಿ "ಕಿನ್ನಿಮಾಣಿ-ಪೂಮಾನಿ'ಗಳ 
ಅಶ್ವರೋಹಿ ಪ್ರತಿಮೆಗಳಿವೆ. ಇವರು ತುಳುನಾಡಿನಿಂದ ಕಂದಾಯ ಸಂಗ್ರಹಿಸಿ ಇಕ್ಕೇರಿ 
ಹಾಗೂ ಶೃಂಗೇರಿಗೆ ಸಲ್ಲಿಸಲು ಬಂದ ರಾಜ ಪ್ರತಿನಿಧಿಗಳು, ಉಲ್ಲಾಕುಳುಗಳು ಸುಬ್ರಹ್ಮಣ್ಯನ 
ಕೊಡಿಮರ (ಧ್ವಜಸ್ಥಂಭ) ಕಡಿದ ಐತಿಹ್ಯವು ಸ್ಥಳೀಯರೊಂದಿಗೆ ಗೌಡರು ಎದುರಿಸಿದ 
ಸಂಘರ್ಷದ ಸೂಚನೆಯಾಗಿದೆ. ಇವರು ಕಡ್ತಿಕಲ್ಲು, ಕಳಶ, ಬಿಸಿಲೆಯ ಮೂಲಕ 
ತುಳುನಾಡಿಗೆ ಬ೦ದ ದಾರಿ ಗೌಡರು ವಲಸೆ ಬಂದ ದಾರಿಯೇ ಆಗಿದೆ. ದಂಡನಾಯಕನ 
ನೇತೃತ್ವದಲ್ಲಿ ತುಳುನಾಡನ್ನು ಇಕ್ಕೇರಿಯ ಸಂಸ್ಥಾನಕ್ಕೆ ಒಳಪಡಿಸಲು ಬಂದ ಸೈನ್ಯಗಳ 
ಬಗೆಗೆ "ಪಾಡ್ದನಗಳಲ್ಲಿ ವಿವರ ಲಭ್ಯವಾಗುತ್ತದೆ. ಇದರು ಕ್ರಮೇಣ ಜೈನ ಬಲ್ಲಾಳರಿಂದಲೂ 
ಆರಾಧನೆಗೆ ಒಳಪಟ್ಟು ಗೌಡರ ಮನ ದೈವಗಳಾಗುತ್ತಾರೆ. ಗೌಡರ ಪ್ರಾಬಲ್ಯ ಗಟ್ಟಯಾಗುತ್ತದೆ. 
ಇವರ ಮತಮೂಲದ ದೈವಗಳು ಟರಸು ಸ್ಥಾನ ಪಡೆದು ಭೂತಾರಾಧನೆಯ ಶ್ರೇಣೀಕೃತ 
ವ್ಯವಸ್ಥೆಯಲ್ಲಿ ಮೇಲುದಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. 


ಉಲ್ಲಾಕುಳು ದೈವಗಳ ನುಡಿಯು ಇಲ್ಲಿ ಸ್ತುತ್ಯರ್ಹ-“ಬಲ್ಲಾಳರ ಕಾಲದ ಪೂರ್ವಕಟ್ಟಳೆ, 
ಬಲ್ಲಾಳರ ಸಂತಾನ ನಾಶಮಾಡಿದವು, ಪ್ರತಿ ಬಲ್ಲಾಳರಾದ ನಿಮ್ಮ ಬೆನ್ನು ಹಿಡಿದೆವು.” 


ಈ ಬಗೆಯ ಮೌಖಿಕ ಕಥನಗಳು ಗೌಡ ಸಮುದಾಯಗಳನ್ನು ಹೊಂದಿಕೊಂಡು 
ಹಲವು ಸಿಗುತ್ತವೆ. ಉಲ್ಲಾಕುಳು ಆರಾಧನೆಯಲ್ಲಿ ಗೌಡ ಸಮುದಾಯ ಹೊಂದುವ 
ಆಡಳಿತಾತ್ಮಕ ನೆಲೆ ಬಲ್ಲಾಳರಿಂದ ಈ ಸಮುದಾಯ ಭೂ ಆಸ್ತಿಯನ್ನು ಪಡಕೊಂಡ 
ಚಾರಿತ್ರಿಕ ಸ್ಥಿತ್ಯಂತರ ಮೂಲದಲ್ಲಿದೆ. ಪುತ್ತೂರು ಮತ್ತು ಸುಳ್ಯ ಸೀಮೆಗಳನ್ನು ಈ ಶಾಖೆಗಳ 
ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 32 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


MIGRATION OF GOWDAS' FROM IGOOR SEEME. (1530 - 
1600) & DAKSHINA KANNADA TO KODAGU (1788 - 1800). 


> lagaluru achenahalli Ar 
» 7% 4 


Gowda groups lead by Thimma Nayaka - Koojugodu Kattemane. (1530) 


Gowda groups lead by Dhandanayaka - Balnadu Kattemane. (1535) 
Route followed by Purusha Jogi. 


Migration of Gowdas to Kodagu from 0.೬. (1788 - 3800) 


ದ.ಕನ್ನಡ ಮತ್ತು ಕೊಡಗಿಗೆ ಗೌಡರ ಪ್ರಸರಣ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 33 ಷುಡ್ತಾರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಔಣ 3೧೮ ೦೮೫/೦ 


oecrEsEono ೧20 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 34 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕೊನೆಯ ಸಂತತಿಗಳಾಗಿ ಮಾತೃ ಪ್ರಧಾನ ಸಂತತಿಯ ಅಷ್ನಬಲ್ಲಾಳ್ಲಿಯರು ಆಡಳಿತ 
ನಡೆಸುತ್ತಿದ್ದರೆ೦ದು ಪ್ರತೀತಿ. ಈ ಆಳುವ ಬಲ್ಲಾಳ್ಲಿಯರು ಇಕ್ಕೇರಿ ನಾಯಕರ ಆಳ್ವಿಕೆಗೆ 
ಒಳಪಟ್ಟಾಗ ಹಲವು ಕಾರಣಗಳಿಂದ ನಾಶವಾದರು. ಇವರ ಭೂಶಸ್ತಿಯೊಂದಿಗೆ ಆರಾಧನ 
ಪದ್ಧತಿಯನ್ನು ಗೌಡರು ನಿರ್ವಹಿಸಬೇಕಾಗಿ ಬಂತೆಂದು ಆ ಸ್ಥಳಗಳಲ್ಲಿನ ಉಳಾಕ್ಷು ಆಡಳಿತ 
ಸಮುದಾಯವಾಗಿರುವ ಗೌಡರು ಇಂದೂ ಹೇಳಿಕೊಳ್ಳುತ್ತಾರೆ. 

ಈ ರೀತಿಯಾಗಿ ಸುಳ್ಯ ಮತ್ತು ಪುತ್ತೂರು ಪರಿಸರಗಳನ್ನು ಆಳುತ್ತಿದ್ದು ನಶಿಸಿಹೋದ 
ಅಷ್ಟಬಲ್ಲಾಳ್ಲಿಯರು, ಅವರು ಆಳುತ್ತಿದ್ದ ಪ್ರದೇಶ ಹಾಗೂ ಅವರ ಆಸ್ತಿಗಳಿಗೆ 
ಉತ್ತರಾಧಿಕಾರಿಗಳಾದ ಗೌಡ ಕುಟುಂಬಗಳನ್ನು ಈ ರೀತಿಯಾಗಿ ಡಾ. ಪೂವಪ್ಪ 
ಕಣಿಯೂರುರವರು ದಾಖಲಿಸಿರುತ್ತಾರೆ. ("ಮೌಖಿಕ ಸಂಕಥನ”-ತರಂಗಿನಿ ಪ್ರಕಾಶನ- 
೨೦೦೯ ಪುಟ ೩೫) 


ಕ್ರಂ ಬಲ್ಲಾಳಿಯರ KN ವರ್ಗಾವಣೆ ಪಡೆದ 
ಹ ಕಾನತ್ತಿಲ ಉಲ್ಲಾಕುಳು. 
ಕುರುಂಜಿಗೌಡರು 


| 2 |ಜೋಮುಬಲ್ದಾಳಿ[] ಇಡಡ್ಡಬಿಡು | 


ಮಿತ್ತೂರು 
3 ಚೆನ್ನು ಬಲ್ಲಾಲ್ಲಿ ಸುಳ್ಯಕೋಡಿ ಕೊಟ್ಟಾರ ಉಲ್ಲಾಕುಳು 
ಸುಳ್ತಕೋಡಿ ಗೌಡರು 


ಗ ಶಿ ಜು ಇ 
ಅಳಿಕೆ ಬೀಡು -ಅಳಿಕೆ 
ಮಾರ ಚ ಭೂಪ 
ತ ಬಟ ಸೋಮು ಕೊಟ್ಟಾರ- ಕುದುರೆ ಕುಂ 
೨ | ಪೆರಾಜೆ ಉಲ್ಲಾಕುಳು ಮೂಲದ ಗೌಡರು 
| ಅಸ ಸಹಾ ಸೋಮು ಕೊಟ್ಟಾರ- ಮೂಲೆಮಜಲು 
ಜ್‌ i ಪೆರಾಜೆ ಉಲ್ಲಾಕುಳು ಗೌಡರು 
ಚೆರ್ದೇಯಿ ಅರಸುಮಜಲ್‌ ಬೀಡು- lsd 
ಬಲ್ಲಾಳಿ ಬಜೆಪಿಲ ಉಲ್ಲಾಕುಳು 
ಈ ಮೇಲಿನ ದಾಖಲಾತಿಗಳು 'ಬಲ್ಲಾಳ-ಗೌಡ-ಉಲ್ಲಾಕುಳು ಸಂಬಂಧಗಳನ್ನು 
ನಿರೂಪಿಸುತ್ತಿದ್ದು ಭೂಆಸ್ತಿ ಹಸ್ತಾಂತರವನ್ನು ನಿರೂಪಿಸುತ್ತವೆ. “ಸುವರ್ಣ ಪುತ್ಥಳಿ 


ಕೋಲಿನಿಂದ ಕೊಟ್ಟಾರದವರು ಉಂಬಳಿ ಭೂಮಿಯಾಗಿ ಅಳೆದು ಕೊಟ್ಟರು” ಎನ್ನುವುದು 
ಈ ಕಥನಗಳ ಪಧಾನ ಸಂಗತಿ. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 35 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ದಕ್ಷಿಣ ಕನ್ನಡದ ಗೌಡರನ್ನು ಪ್ರಪ್ರಥಮವಾಗಿ ತಲಕಾಡಿನ ಗಂಗರಸರ ಮೂಲದವರೆಂದು 
ಉಲ್ಲೇಖಿಸಿರುವದು ಸಂಶೋಧಕರು, ವಿದ್ವಾಂಸರೂ ಆದ ಎಣ್ಮೂರು ಪಂಜದ 
ಶ್ರೀಮಾನ ಡಿ.ಜಿ. ನಡ್ಕರವರು (ಶ್ರೀ ಧರ್ಮಪಾಲ, ೮೬ ವರ್ಷ ಪ್ರಾಯ). ತುಳುನಾಡಿನ 
ಭೂತಾರಾಧನೆಯಲ್ಲಿ ಅರಸು ದೈವಗಳಾದ “ಉಳ್ಳಾಕ್ಲು” (ಒಡೆಯರು) ಭೂತಗಳು 
ಊಡಿಚಿಡಿಯಿಥಿ ಯಲ್ಲಿ ಮೇಲ್ಪಂಕ್ತಿಯಲ್ಲಿರುವಂತಹ ದೈವಗಳು. ಅಶ್ವಾರೋಹಿಗಳಾದ 
ಎರಡು ರಾಜಕುಮಾರರ ಪ್ರತಿಮೆಗಳು ಗೌಡರ ತರವಾಡು ಮನೆತನಗಳಲ್ಲಿರುವುದಾಗಿ 
ತಿಳಿಸಿರುತ್ತೇವೆ. ಈ ರಾಜಕುಮಾರರು ಗಂಗವಂಶದ ಸ್ಥಾಪಕರಾದ `ದಡಿಗ ಮತ್ತು ಮಾಧವ" 
ಹಾಗೂ "ಅವರೊಂದಿಗಿರುವ ಹೆಣ್ಣು ದೈವ ಉಲ್ಲಾಳ್ಲಿ (ಒಡತಿ), ದಡಿಗ ಮಾಧವನವರ 
ಸೋದರಿ `ಆಲಬ್ದೆ' ಎಂಬುದಾಗಿ ದ” ನಡ್ಕ (ಧರ್ಮಪಾಲನವರು) ತಮ್ಮ ಕೃತಿಯಲ್ಲಿ 
ನಮೂದಿಸಿರುತ್ತಾರೆ. 


ಈ ರೀತಿಯಾಗಿ ಗೌಡರ ತುಳುನಾಡಿನ ವಲಸೆಯು ಒಂದು ಸಾಮ್ರಾಜ್ಯ ಚಕ್ರವರ್ತಿಯ 
ಜೈತ್ರಯಾತೆಯೆಂದು ಕೆಳದಿಯ ಕವಿ ಲಿಂಗಣ್ಣನು ತನ್ನ ನೃಪವಿಜಯ” ವೆಂಬ ಹಳೆಗನ್ನಡ 
ಕಾವ್ಯದಲ್ಲಿ ಬರೆದಿರುವ ಬಗ್ಗೆ ಚರ್ಚಿಸುತ್ತಾ, ಡಾ.ಪೂವಪ್ಪ ಕಣಿಯೂರರವರು ತಮ್ಮ ಕೃತಿ 
"ಮೌಖಿಕ ಸಂಕಥನ” ದಲ್ಲಿ ವಿವರಿಸಿರುತ್ತಾರೆ. ಇಕ್ಕೇರಿ ಮಹಾಸಂಸ್ಥಾನದಿಂದ ಹದಿನಾರನೆ 
ಶತಮಾನದ ಆದಿಯಲ್ಲಿ ತುಳುನಾಡಿಗೆ, ನಂತರದ ದಿನಗಳಲ್ಲಿ ಕೊಡಗಿಗೆ ವಲಸೆ ಬಂದಂತಹ 
ಗೌಡರು ತಮಗೆ ಎದುರು ನಿಂತವರನ್ನು ರಕ್ಷಸಿಕ್ಷವಾದ ಹೋರಾಟದಲ್ಲಿ ಸೋಲಿಸಿ, "ಸಾಮ, 
ದಾನ, ಭೇದ, ಮತ್ತು ದಂಡದ ಮೂಲಕ ಧಾರ್ಮಿಕ, ರಾಜಕೀಯ,ಯೋಧರಾಗಿ 
ತುಳುನಾಡಿನ ಪೂರ್ವಭಾಗಗಳನು ಪೂರ್ಣವಾಗಿ ಇಕ್ಕೇರಿ ನಾಯಕರ ಸುಪರ್ದಿಗೆ 


ಜಿ 
ತರುವಲ್ಲಿ ಹಾಗೂ ಶೈವ ಸಂಪ್ರದಾಯವನ್ನು ಪ್ರಬಲ ಗೊಳಿಸುವಲ್ಲಿ ಸಫಲರಾದರು. 


kkk ಟಟ kk kkk ಜ ಜ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 36 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


4. ಅಮರ ಸುಳ್ಯಕ್ಟೆ ಗೌಡರ ಪ್ರಸರಣ 


ಅಮರ ಸುಳ್ಯಕ್ಕೆ ಗೌಡರ ಆಗಮನ ಸುಳ್ಳದ ಇತಿಹಾಸದಲ್ಲಿ ಹೊಸ ಯುಗವನ್ನು ತರುತ್ತದೆ. 
ಇದೊಂದು ಹೊಸ ರಾಜಕೀಯ ಶಕ್ತಿಯೊಂದರ ನೆಲೆಗೊಳ್ಳುವಿಕೆ, ಪರಂಪರಾಗತ ಪ್ರಭುತ್ವದ 
ಪಲ್ಲಟ ಹಾಗೂ ಧಾರ್ಮಿಕ ಸ್ವಿತ್ಯಂತರಗಳ೦ತಹ ಚಾರಿತ್ರಿಕ ಬದಲಾವಣೆಗಳು ಘಟಿಸಲು 
ಕಾರಣೀಭೂತವಾದ ಪ್ರವೇಶ. ಸುಳ್ಯದ ಗೌಡರು ಹಾಸನ ಜಿಲ್ಲೆಯ ಸಕಲೇಶಪುರದ 
“ಐಗೂರು ಸೀಮೆ'ಯವರು. ವನಗೂರು ಕೆಂಚಮ್ಮನ ಹೊಸಕೋಟೆಯಿಂದ ಕೂಡುರಸ್ತೆ, 
ಬಿಸಿಲೆ ಮೂಲಕ ಘಟ್ಟವಿಳಿದು 'ತಿಮ್ಮನಾಯಕ'ನ ಸಮರ್ಥ ಮುಂದಾಳತ್ವದಲ್ಲಿ ಬಂದ 
ಗೌಡ ಪಂಗಡವೊಂದು ಕುಳ್ಳುಂದ-ಸುಬ್ರಹ್ಮಣ್ಮದ ಮೂಲಕ ಐನೆಕ್ಕಿಯಲ್ಲಿ ನೆಲೆಸುತ್ತದೆ. 
ಇವರು “ಕೂಜುಗೋಡು ಕಟ್ಟೆಮನೆ' ಯವರು. ಇವರು ಶೃಂಗೇರಿ ಮಠ ಹಾಗೂ ಇಕ್ಕೇರಿ 
ಸಂಸ್ಥಾನದಿಂದ ಸನ್ನದು (ಬುಛಿಜಟಿಛಿಜ) ಮತ್ತು ನಿರೂಪಣೆ (100100) ಪಡೆದು 
ಅದರ ಸಹಾಯದಿಂದ ಬಲ್ಲಾಳರಿಂದ ಭೂಮಿ ಹಾಗೂ ದೇವಾಲಯಗಳ ಒಡೆತನವನ್ನು 
ಪಡೆಯುತ್ತಾರೆ. ಇದು ಇಕ್ಕೇರಿಯ ಸಂಸ್ಥಾನ ಹಾಗೂ ಶೃಂಗೇರಿ ಮಠದ ಪ್ರಾಬಲ್ಯ 
ದಕ್ಷಿಣಕನ್ನ! ಡದಲ್ಲಿ ಬಲಗೊಳ್ಳುವುದರಲ್ಲಿ ಗೌಡರ ಪಾತ್ರವನ್ನು ತೋರಿಸುತ್ತದೆ. 


ಇಕ್ಕೇರಿ ನಾಯಕರ ನಿರ್ದೇಶನದಂತೆ ಕೆಲ ಗೌಡ ಕುಟುಂಬಗಳನ್ನು ಸುಳ್ಯ ಭಾಗ- 
ಕೆ ಕರೆತಂದ “ತಿಮ್ಮನಾಯಕ'” ಓರ್ವ ಶಿವಾಚಾರ (ಲಿಂಗಾಯತ) ಸಂಪ್ರದಾಯಸ್ತ. 
ಇವನು ತಲಕಾಡು ಗಂಗರ ಮೂಲದ ಇಕ್ಕೇರಿ ನಾಯಕರ ನೇರ ರಕ್ತ ಸಂಬಂಧಿ. 
ಹರಿಹರ ಪಲ್ಲತಡ್ಕದಲ್ಲಿ ನೆಲೆಯೂರಿದ ಇವನ ಮೂಲ ವನಗೂರು- ಕೆಂಚಮ್ಮನ 
ಹೊಸಕೋಟೆ. ಈತನು ಕೊಲ್ಲಮೊಗರ ಸಮೀಪದ ಕಜ್ಜೋಡಿಯ ಗೌಡ ಮನೆತನದ 
ಕನ್ಕೆಯೋರ್ವಳನ್ನು ವಿವಾಹವಾಗಿ ಈರ್ವರು ಗಂಡುಮಕ್ಕಳನ್ನು ಪಡೆಯುತ್ತಾನೆ. 
ಇವನ ಮುಂದುವರಿದ ವಂಶವೇ "ಕೂಜುಗೂಡು ಕಟ್ಟೆಮನೆ. ಇವನ ಮಕ್ಕಳು ಗೌಡ 
ಕನ್ಯೆಯರನ್ನು ಮದುವೆಯಾಗಿ ಗೌಡರಾಗುತ್ತಾರೆ. ಕೂಜುಗೂಡಿನ ಕಟ್ಟೆಮನೆಯವರು 
"ನಾಯರ್‌ ಬಳಿ'ಯವರಾಗಿದ್ದು, ವನಗೂರು ಹೊಸಕೋಟಿ ಕೆಂಚಮ್ಮನನ್ನು ಕುಟುಂಬದ 
ದೇವತೆಯನ್ನಾಗಿ ಆರಾಧಿಸುತ್ತಾರೆ. 


ಗೌಡರ ಆಗಮನಕ್ಕೂ ಮುನ್ನ ಸುಳ್ಳದ ಅನೇಕ ಪ್ರದೇಶಗಳು ತುಂಡು ಬಲ್ಲಾಳರ 
ಆಡಳಿತಕ್ಕೆ ಒಳಪಟ್ಟಿದ್ದದು ಮೌಖಿಕ ಆಕರಗಳಿಂದ ತಿಳಿದುಬರುತ್ತದೆ. ಬಾಳುಗೋಡಿನ 
`ರತ್ನಾಪುರದ ಬಲ್ಲಾಳರು, ಹರಿಹರ, ಐನೆಕ್ಕಿ, ಕೊಲ್ಲಮೊಗರ ಮೊದಲಾದ ಪ್ರದೇಶಗಳನ್ನೂ 
ಹರಿಹರೇಶ್ವರ ದೇವಾಲಯ, ಸುಬ್ರಹ್ಮಣ್ಯ. ಹಾಗೂ ಇತರ ದೇವಾಲಯಗಳನ್ನು ತನ್ನ 
ಸುಪರ್ದಿಯಲ್ಲಿ ಇಟ್ಟುಕೊಂಡಿದ್ದರು. ರತ್ನಾಪುರದ ಬಲ್ಲಾಳರಲ್ಲೋರ್ವ ಸ್ತೀ ಲಂಪಟ 
ಹಾಗೂ ಅನೈ ತಿಕನಾಗಿದ್ದು, ಸಂತಾನಹೀನನಾಗಿದ್ದ. ಇವನ ತಂಗಿಯೋರ್ವಳು ಹರಿಹರೇಶ್ವರ 
ನಲಯ ಅರ್ಜಕನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಳು. ಇದನ್ನು ತಿಳಿದ 
ಬಲ್ಲಾಳ ಅರ್ಚಕನನ್ನು ಸಂಹರಿಸಿದ ಪ್ರಯುಕ್ತ ತನ್ನ ತಂಗಿಯ ಆತ್ಮಹತ್ಯೆಗೂ ಕಾರಣನಾಗಿದ್ದ. 
ರತ್ನಾಪುರದ ಬಲ್ಲಾಳನಿಗೆ ತನ್ನ ವಶದಲ್ಲಿರುವ ಭೂಮಿಗಳಲ್ಲಿ ಕಟ್ಟೆಮನೆ ತಿಮ್ಮನಾಯಕನ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 37 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕೌಟುಂಬಿಕರು ಬಲಗೊಳ್ಳುವುದನ್ನು ಸ ಸಹಿಸಿಕೊಳ್ಳಲಾಗಲಿಲ್ಲ. ತಿಮ್ಮನಾಯಕನ ಮಕ್ಕಳೀರ್ವರೂ 
ತಮ್ಮ ತಾಯಿಯ ಮನೆಗೆ ಕೊಲವೊಗ್ಗಕ್ಕೆ ಹೋದಾಗ ಅವರನ್ನು ಸಂಹರಿಸುವ 
ಯೋಜನೆಯನ್ನು ರೂಪಿಸುತ್ತಾನೆ. 


ಆದರೆ ಇದರ ವಾಸನೆ ನಾಯಕನ ಮಕ್ಕಳಿಗೆ ಬಂದು ಬಲ್ಲಾಳನನ್ನು ಎದುರಿಸಲು 
ಸನ್ನದ್ದರಾಗಿ ಖಡ್ಗ, ವಿಷಪೂರಿತ ಆಯುಧಗಳೊಂದಿಗೆ ಬಲ್ಲಾಳನ ತಂಡದೊಂದಿಗೆ 
ಮಖಾಮುಖಿಗೊಳ್ಳುತ್ತಾರೆ. ಕೆಚ್ಚಿನ ಯುವಕರನ್ನು ನೋಡಿ ಬಲ್ಲಾಳನ ತಂಡ 
ದಿಕ್ಕಾಪಾಲಾಗುತ್ತದೆ. ಬಲ್ಲಾಳನನ್ನು ಸೆರೆಹಿಡಿದು. ಹರಿಹರೇಶ್ವರ ದೇವಾಲಯದ 
ಗರ್ಭಗುಡಿಯಲ್ಲಿ ಕೂಡಿಹಾಕುತ್ತಾರೆ. ಬಲ್ಲಾಳನನ್ನು ಕೊಲ್ಲದೆ ಪ್ರಾಣಭಿಕ್ಷೆಯನ್ನು ನೀಡುತ್ತಾ- 
ರೆ. ಆದರೆ ಇಷ್ಟಕ್ಕೇ ಮುಗಿಯಲಿಲ್ಲ...! ದ್ವೇಷ ಹೊಗೆಯಾಡುತ್ತಿತ್ತು. ಕಟ್ಟೆಮನೆಯ ಗುರಿಕಾರ 
ದೇವಾಲಯದ ಜಾತ್ರೆಯ ಸಂದರ್ಭದಲ್ಲಿ ಬಲ್ಲಾಳನನ್ನು "ಅಂಬುಗಾಯಿ' ಆಡಲು 
ಆಹ್ವಾನಿಸುತ್ತಾರೆ. ಅ೦ಬುಗಾಯಿ ಆಡುತ್ತಾ ಬಲ್ಲಾಳನ ತಲೆಗೆ ತೆಂಗಿನಕಾಯಿಯಿಂದ 
ಹೊಡೆದು ಸಾಯಿಸಲಾಗುತ್ತದೆ. ಉತ್ತರಾಧಿಕಾರಿಯಿಲ್ಲದ ಬಲ್ಲಾಳರ ಆಳ್ವಿಕೆ ನಾಶವಾಗುತ್ತದೆ. 
ಗೌಡರು ಮುನ್ನೆಡೆಗೆ ಬಂದು ಇಕ್ಕೇರಿಯವರ ನೆರವಿನೊಂದಿಗೆ ಜಮೀನ್ಹಾರರಾಗಿ ಇಕ್ಕೇರಿ 
ಸಂಸ್ಥಾನದ ಪಾಳೇಗಾರರಾಗುತ್ತಾರೆ. ಬಂಟ ಹಾಗೂ ಜೈನರು, ಬಲ್ಲಾಳನ ಸಂತತಿಯವರು 
ಕಾಲಕ್ರಮೇಣ ಮೂಡುಬಿದ್ರೆ, ಕಾರ್ಕಳ ಭಾಗಕ್ಕೆ ವಲಸೆ ಹೋಗುತ್ತಾರೆ. ಇವರಲ್ಲಿ ಕೆಲವರು 
ಗೌಡರೊಂದಿಗೆ ಸಮಿಕರಣ ಹೊಂದಿ ಗೌಡ ಸಮುದಾಯವನ್ನು ಸೇರಿಕೊಳ್ಳುತ್ತಾರೆ. ಇವರೇ 
"ಗುಂಡನ ಬಳಿ'ಯವರು!. 


ಕಾಲಕ್ರಮದಲ್ಲಿ ತಿಮ್ಮನಾಯಕನ ಇರ್ವರು ಮಕ್ಕಳ ನಡುವೆ ಬಲ್ಲಾಳನ ವಿಚಾರವಾಗಿ 
ಮನಸ್ತಾಪ ಮೂಡುತ್ತದೆ. ಇವರು ಹರಿಹರೇಶ್ವರ ದೇವಾಲಯದ ಸಂಗಮದಲ್ಲಿ ನಿಂತು 
ತಮ್ಮ ಸಂಬಂಧವನ್ನು ಕಡಿದುಕೊಳ್ಳುತ್ತಾರೆ. ಇಬ್ಬರೂ ಪರಸ್ಪರ ಯಾವುದೇ ಕೌಟುಂಬಿಕ 
ಸಂಬಂಧವನ್ನು ಹೊಂದುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಇವರು ಕೊಕ್ಕರೆಗಳು 
ಹಾರುವ ದಿಕ್ಕನ್ನು ಅನುಸರಿಸಿ ಅದು ನೆಲೆ ನಿಂತ "ಜಾಗದಲ್ಲಿ ಬೇರೆ ಬೇರೆ ವಾಸ್ತವ್ಯವನ್ನು 
ನಿರ್ಮಿಸಿಕೊಳ್ಳುತ್ತಾರೆ. ಹೀಗೆ ಕೂಜುಗೋಡು ಹಾಗೂ ಕಟ್ಟಿಮನೆಗಳು ಅಸ್ತಿತ್ರಕ್ಕೆ ಸಂದವು; 
ಇವರ ನಡುವೆ "ಯಾವುದೇ ಸಂಬಂಧಗಳು ಇಲ್ಲದೆ ಒಂದೇ ಮೂಲಕ್ಕೆ "ಸೇರಿದ್ದರೂ 
ಸ್ಪತಂತ್ರವಾಗಿ ಕುಟುಂಬಗಳನ್ನು ಕಟ್ಟಿಕೊಂಡಿದ್ದಾರೆ. ಎರಡೂ ಮನೆತನಗಳು. ಲಿಂಗಾಯಿತ 
ಸಂಪ್ರದಾಯ ಮೂಲದ ಗೌಡರಾಗಿದ್ದು, “ನಾಯರ್‌ ಬಳೀ ಯವರು. (Ref. Dr. Chan- 
drashekhar Kiribhaga-managing trustee of Harihareshwara Temple, 
Harihar Pallathadka) 


ಕೂಜುಗೋಡು ಕಟ್ಟೆಮನೆಯ ಇಂದಿನ ಹಿರಿಯರಾದ ಶ್ರೀ ಧರ್ಮಪಾಲಗೌಡರಲ್ಲಿ 
ಶೃಂಗೇರಿ ಮಠ ನೀಡಿದ ಅನೇಕ ದಾಖಲೆ ಪತ್ರಗಳು ಹಿತ್ತಾಳೆಯ 'ಬಿಲ್ಲೆಪದಕ'ಗಳಿದ್ದು 
ಇವರು ಮಠದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಕಟ್ಟೆಮನೆ ಗೌಡರಿಗೂ ಶೃಂಗೇರಿ 
ಗುರುಮಠಕ್ಕೂ ನಡುವೆ ಕೊ೦ಡಿಯಂತಿದ್ದು, ಗೌಡರ ಕಾಣಿಕೆಗಳನ್ನು ಗುರುಪೀಠಕ್ಕೆ ಸಲ್ಲಿಸುವ 
ಜವಾಬ್ದಾರಿಯನ್ನು ಹೊಂದಿದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 38 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇಕ್ಕೇರಿಯವರ ಕಾಲದಿಂದಲೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಈ 
ಎರಡೂ ಕುಟುಂಬಗಳ ಕೈಯಲ್ಲಿತ್ತು. ಇತ್ತೀಚಿನವರೆಗೆ ದಿ.ಶಾ೦ತಪ್ಪಗೌಡ, ಕೂಜುಗೋಡು 
ಕುಶಾಲಪ್ಪ ಗೌಡ, ಕೂಜುಗೋಡು ಕಟ್ಟೆಮನೆ ವೆಂಕಟ್ರಮಣ ಗೌಡರು (ಪುತ್ತೂರಿನ ಮಾಜಿ 
ಶಾಸಕರು ದಿ. ಸುಬ್ರಹ್ಮಣ್ಯಗೌಡ (ಪುತ್ತೂರು ಹಾಗೂ ಬೆಳ್ತಂಗಡಿಯ ಮಾಜಿ ಶಾಸಕರು) 
ಇವರೆಲ್ಲ ದೇವಾಲಯದ ಟಸಿಗಳಾಗಿದ್ದರು. ಕಮೇಣ ಅಧಿಕ ಆದಾಯದ ಗಳಿಕೆಯಿಂದಾಗಿ 
ಶ್ರೀಮಂತಗೊಂಡು 'ಧಾರ್ಮಿಕ ದತ್ತಿ ಇಲಾಖೆ'ಯ ಸುಪರ್ದಿಗೆ ಬಂದಿತು. ಕೂಜುಗೋಡು 
ಹಾಗು ಕಟ್ಟೆಮನೆಯವರ ಕೈಯಿಂದ ಅಧಿಕಾರ ಜಾರಿತು. 


ಬಹುಶಃ ಇದೊಂದು ಸ್ಥಿತ್ಯಂತರ ಗೌಡ ಸಮುದಾಯದ ಮೇಲೆ ಹೊಡೆತ ಎನ್ನಬಹುದು. 
ರಾಜಕೀಯ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕವಾದ ಅಧಿಕಾರಗಳು ಸಮುದಾಯವೊಂದರ 


ಕೈಯಿಂದ ಬದಲಾಗುವುದು ಆ ಸಮುದಾಯದ ಮೇಲಾಗುವ ಹೊಡೆತ. 


ಕೂಜುಣೋಡು ಕಟ್ಟಿಮನೆಗೆ ಶ್ರಿಂಗೇಲಿ ಮಠದ ಅಪ್ರಕಟತ ನಿರೂಪಣೆ 


ಗದ" ಭಾನ ಇ. 


ಚ ನಿಲವ ಸು ಜಾನಾ 
ಬು ಟರ 


ಹಾ ಕ ಲ್ಲ DB ಬಲವಾದ 
ago rede ರ ಟ್ಟ ಆಕ್ಟ 
ಕಲ ಲಸ ಮೂ ಜೀ ದಿಂಖಔನನಿದಂವಳ್ಲಜ್ತ 
*ಾಡಿಗಗರಆಎಲಿಸತೇ ಅಸರ ಕಅಭ್ಯರುತೌರತ ಇತಿ 


ವಿಶ್ವ ಒಪ್ಪಅಗರ ಮಹಾ ವೇವಕೆ (ಲಿ) 39 ಪುತ್ತೂರು ಅನಂತರಾಜ ಗೌಡ. 


ವಿಶ್ವ ಒತ್ತಅಗರ ಮಹಾ ವೇದಿಕ (ಲ) 40 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಶೃಂಗೇರಿ ಜಗದ್ಗುರು ಸಂಸ್ಥಾನದಿಂದ ಕೂಜುರೋಡು ಕಟ್ಟಿಮನೆ ದೇರಣ್ಣಗೌಡ 
ಮತ್ತು ಬಲ್ದಾಡು ಸ೦ಕಪ್ಪಗೌಡರಿಗೆ ತಾ॥೨೨-೦೪-೧೯೩೫ರಲ್ಲ ಕಚುಹಿಸಿದ 
ಅಮಂತ್ರಣ. 


ಶ್ರೀ ಶ್ರಿಂಗೇರಿ ಜಗದ್ಗುರು ಸಂಸ್ಥಾ ನ 


oo 


ಬಣಣ! 


ದಕ್ಷಿಣ ಕನ್ನಡ ಜಿಲ್ಲಾ ಆಚಾರ ವಿಚಾರಣಾ ಸ್ಥಾನದಿಂದ 
& 


ಗ್ದ 


[ಮಃ ರಾ ರ್‌ 3%06. 


ಶ್ರೀ ಸಂಸ್ಥಾನದಿಂದ ಆಚಾರ ವಿಚಾರಕ್ಕೋಸ್ಕರ ಬಂದು | 


ರ NEY TN -ಶಲ್ಲಿ ಮೊಕಬ್ಬಂ | 
ಮಾಡಿದ್ದೇಷ್ಟೇೆ ಸ ನಿಮ್ಮ PR ಸೇರಿ ಸಿ 


ಇಟ? ವ ಮಹಾಸ್ಟಾಮಿಗಳವ 


೧/ಕಾಣ/ಳೂಣ 


ತಡಾ 


ಷುಡ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಶೃಂಗೇರಿ ಜಗದ್ಗುರು ಸಂಸ್ಥಾನದಿಂದ ತಾ।೧೮-೯-೧೯೫೦ರಲ್ಲಿ ನೀಡಿದ ನಿರೂಪ. 


ಶ್ರೀಪುದಾನಿ ಜಗೆಡ್ಗೆರೆ ಶ್ರೀ ಕಾಕರ ಭಗವೆತ್ಟಾರಾ ಚಾರ್ಯ ಶ್ರೀ ನಿದ್ಯಾಕಂಳರೆ ಶ್ರೀವಿದಾರಣ್ಯ ಪ್ರಮುಖ ಮಹಾ, 
ತಪೋನಿಧಿಗಳು ಆಲೂಕರಿಸಿ ಚಾತುರ್ವರ್ಣ ಶರ್ಮಪರಿಸುಲನೆಯನ್ನ ಪಡಿಸಿಕೊಂಡು ಬಂದೆ ತ್ರೀ ಕಾವಾ ಮಾಖ್ಯಾನೆ 
ಸಿಂಪಾಸನ್ನಡೆಲ್ಲಿ ಈಗ ತನಶ್ವಕ್ರನೆರ್ಕಿಗಳಾನಿರುವ ಕ್ರೀ ಶೃಂಗೇರಿ ಜಗಮ್ಮರು ಚಂದ್ರಕಖರ ಭಾರತಿ ಮಹಾಸ್ಯಾಮಿಗಳವನು 
ಶ್ರೀಮಕೆದೆ ಸಮಸ್ತ ಶಿಜ್ಯ ಭಕ್ತರಿಗೆ ಅನುಗ್ರಹಿಸಿ ಸನ್ಮು ವತದೆಸ್ಲಿ ಕೊಡಿಸಿರುವ ಕ್ರೀವಬಖವು ಅಗ್ರಭಾಗದಲ್ಲಿ ಕಳುಹಿಸ ' 
ಲೃಟ್ಟಿರುದುಮ p 

ಅ ಕ್ರೀನೂಖರೆ ಮುಖ್ಯ ಉತ್ಸೇಶ್ಯವು :- ಶ್ರೀಮತೆದ ಸುರೆ: ಶ್ಯ ಧಾವವು ಪರಂಪರೆಯಾಗಿ ಶಾಶ್ವತವಾಗಿ 
ನಕೆಯೊತ್ತ ಬರದೇಕೊದು ಶ್ರೀ ಸರ್ವೆಜ್ಞ ವಿದ್ಠುರಜ್ಯ ಮಹರ್ಷಿಗಳ ಇಾಲಡಲ್ಲಿ ಚಾತುರ್ವರ್ಣಾ ಕ್ರಮೆದೆ ಧರ್ಮ ಪಂಪಾಲ 
ಸೆಮು ಕಟ್ಟು ನಿಟ್ಟಾಗಿ ಸತೆದು ಒರಲು ವ್ಯವೆಸ್ಥಾ ನಿಟಂಧಸೆಗಳು ಮಾಡಬ್ಬಟ್ಟುವು. ೩ ನಿಬಂರಕೆಯಾತೆ ನಾಲ್ಕು ವರ್ಣ 
ಗಳಿಗೆ ಸೇರಿದೆ ಪ್ರತಿ ಜಾತಿಗೂ ಮತೆ ಮುತ್ತೆ, ಶೋಯಿಸರೆ ಹೆ:ಜರಾನ್ಯ ಜ್ರ ಗೌಡ ಬುದ್ಧಿ ವಂತ ಗುರಿಕಾರೆ ತೊರಲಾದೆ 
ಗೌರವಾಧಿಕಾರಿಗಳಾ ಎರ್ನಡಿಸಲ್ಪಟ್ಟು ಪ್ರತ್ಯೇಕ ಚಾಕಿ ವಿಶಶ ಧರ್ಮಾಚರಣೆಗಳ; ಕಟ್ಟು ನಿಟ್ಟಾಗಿ ನಡೆದ; ಬರುವ ಕ್ರಮವು 
ಎಿರ್ಪಡಿಸಲ್ಪಟ್ಟಿ ತು. ಶ್ರಿ ಮತಡ ಶಿಸ್ಯರಾದ ಪ್ರತಿ ಜಾತಿಯವೆರೊ ಶ್ರೀ ಜಗದ್ಗುರುಗಳವರ ಫರ್ಮ ನಿರ್ಣಯಕ್ಕೆ ಒಳಪಟ್ಟು 
ತಾಕಿ ಧರ್ಮೇ ರಕ್ಷಣೆ ಮಾಡಿಕೊಳ್ಳಲು ಬದ್ಧರಾಗಿ ವಿರ್ನಟ್ಕಕು ಶ್ರೀ ಗುರು ತಿಷ್ಯು ಭಾವವ ಶಾಶ್ವತ ಚಪ್ನೆ ಯಾಗಿ ವೆರ್ಜೂಪ್ರತಿ 
ಸೀನಾ ಗುರು ಕಾಣಿಕೆಯು ಕಲ್ಪಿ ಸಬ್ಬಟ್ಟಿತು. ಶ್ರೀ ಬಗದ್ಗೆರುಗಳವರು ಲೋಕಕಲ್ಯಾಕಾರ್ಥವಾಗಿ ನಡೆಸುವ ಶ್ರೀ ತಾಂಡ 
ಚಾದೃಮಾಳೇಶ್ವರಾದಿ ವೇವಕಾರ್ಚನೆಯ ಯತ್ನಿಂಚಿತ' ಫಲಕ್ಕೆ ಪ್ರತಿಯೊಬ್ಬರೂ ಭಾಗಿಯಾಗಿ ಸಕಲ ಶ್ರೇಹೂಶ್ರಾಶ್ಮಿಗಾಗಿ 
* ದೀಸಾಕಾಧನೆ ಕಾಣಿಕೆ” ಎಂಬ ವಾರ್ಷಿಕ ನೇವಾ ಪ್ರಪ್ಯನನ್ನು ಪ್ರತ ಮನೆಯನರೂ ಪ್ರತಿ ವಷ ಶ್ರೀ ಮರಕ್ಕೆ ಸ 
ಸಲು ಶಾಶ್ವತವಾಡೆ ಧರ್ಮ ಚಿತ್ನವತ್ತಕೆಯನ್ನು ಶ್ರೀ ಕಾಶೀವಿಕ್ವ(ಶ್ವಣವಿ ಹೇವತಾಸ್ಕರಣ ಪ್ರತಿಷ್ಠಾ ಪೂರ್ವಕವಾಗಿ ಆತ್ಮಸಾಕ್ಷಿ 
ಯಿಂದ ತಿಸ್ಕರಾದ ಪ್ರತಿ ಜಮಾಂಗಡೆವರೂ ಚಿಸಿದ ಇದೆರೆ ಪರಂಪತಿಯವರು ಈವೆರಿವಿಗೂ ಈ ಧರ್ಮ ಸೇನೆಯನ್ನು ವಿಸಿ 
ಕೊಂಡು ಬರುತ್ತಿರುವರು, ಅಲ್ಲರೆ ಆಗಾಗ ನಡೆಸಲ್ಪಡುವ ವಿವಾಹಾದಿ ಮಂಗಳ ಕಾರ್ಕದಲ್ಲಿ ಶ್ರೇಬೋಧ್ಯುದೆಯಕ್ಕಾಗಿ ಶ್ರೀ 
ಗುರು ಚರಣ ಕಾಣಿಕೆ, ಅಗ್ರ ತಾಂಬೂಲ ನೊದಲಾದ ಸೇವಾ ದೃಷ್ಯೆಗಳನ್ನು ಸೆಕ್ಷಿಸುತ್ತಾ ಬರೆಲು ಧಾರ್ಮಿಕ ಏರ್ಪಾಡು ಮಾ 
ಬ್ರಟ್ಮಿತ, ಜನ್ಮಾಂತವೀದು ಜೆ.ಸೃರ್ಮೆದಿಂಡ ಈ ಜನ್ಮದಲ್ಲಿ ಪೌರ ವಗಷಿನೆವ ಪಾವ ಪರಿಹಾರಾರ್ಥವಾಗಿ ಶಾಸ್ತ್ರೀಜಿ - ಹಾ... 
ಪ್ರಾಯಸ್ಸಿತ್ತವ ವಿಧಿಸಲ್ಪಟ್ಟ ವಾಯಸ್ಸಿ ತ್ರಾಂಗವಾಗಿ ೩ದ್ದೆ ಪತ್ರವನ್ನು ಹೊಂದ: ಗುರುದೊಡವೆಂಬ. ಶಾಸಫವೂ ವಿರ್ಶಟ್ಟತು. 
ಈ ನಿಬಂಧನೆಯಿಂದ ಧರ್ಮಾಚೀಣೆಯೆ ಪರಿಪಾಲಸೆಯು ತಧಿಕ್ಕೆ ತವಾಗಿ ಏಕ್ಚಟ್ಟೈ ನಡೆದೆ ಬಂದಿರುವುದು. 

ಸ್ರೀ ಮತನ ಸಾಳ್ದಾತ್‌ ತಿಪ್ಯರಬ್ಲದಿದ್ದೆರೂ ಭಕ್ತರಾದ ಭಾರತೇಯರು ಶ್ರೀ ಕಾರರಾಾಬಾ ಸೇನೆ ನಡೆಸಿ ಕ್ರೇಯ 
ಸೃನ್ನೆ ಸಂಪಾದಿಸಲು ಶ್ರೀ ಶಾರದಾ ಕಾಣಿಕೆಯನ್ನು ಸೆಲ್ಲಿನತ್ತಿರುವೆರ,, ಇೂಳೆನ ಭಕ್ತರು ಪೈತ್ಯೀಕ ಗುರುಪೀಕೆಕ್ಟಿ ಕಿಷ್ಕರಾಗಿ 
ಅತವಾ ೪ ಗುರುಗಳನ್ನು ಕೃವರಾಗಿರುವರು. 

ಶ್ರೀ ಮಠದ ಶಿಸ್ಟರಾದ ಬ್ರಾಹ್ಮಣ ಪುರೋಹಿತರ ಮೂಲಕ ಶ:ಭಾಶುಭಕಾರ್ಯಗಳನ್ನು ಪೆರೊಪಕಿಯಾಗಿ ನತೆಸಿ 
ಕೊಂಡು ಬಾವಿರುವೆ ಬ್ರಹ್ಮ ಕ್ಷತ್ರಿ ಯ EY ಕೂಟ್ರೆ ವಗ್ಗಿಜೆವೆರೊ ಮೆಶ್ಚಳ ಕಟ್ಟಿಗೆ ಒಳಪಟ್ಟ ಕನ್ನಡ ಫನ್ನೆಮಲ್ಲಿರುವ ನಾಲು 
ವಠ್ಷದನರೂ ಆಬಂಡ ಭರತ ಖಂಡದಲ್ಲಿರುವ ಅಜ್ಜ್ಮಿತೆ ಮತೆಧರ್ಮಾನೆ;ಹೆಣಯಿಗಳಾದ ಸಕಲ ಭಾರತೀಯರೂ ಪ್ರಾಹ.ಕವಾಗಿ 
ಶ್ರೀಮಠದ ತಿಷ್ಕರಾಗಿ ಗಣಿಸಲ್ಪಟ್ಟಿರುವರು. 


ಶ್ರೀ ಇಗದ್ದುರುಗಳವರು ಡಾತುನಣ್ಯಾ್ಯಾಂಕರ್ಗತ ಸಮನ್ತ ಭಾಂಶೇಮ ಸಿನ್ಯರ ಶಾಸ ಬಿಹಿತೆ ಧಕ್ಕೆ ನಿಕ ಯಕ್ಳೆ 
ಮೂಲಭೂತ ಧರ್ಮಾಧಿಳಾರಿಗಳಾಗಿರೆನೆರ. ಈ ಧರ್ಮಾಧಿಕಾರವು ಶ್ರಿ! ಮತಕ್ಕೆ ಶಾಶ್ವತವಾದ ಆರೆಕಿವೆತ್ತೆ ನೀಜೆ-ವಾಡ ಅಧಿಕಾರ 
ವಾಗಿರುವುದ. ಧಠ್ಮದ ಸರಿವಾಲಕೆವ, ಪೂತ್ಜೆ ಪಠ್ಯ ವಾಧ್ಯತೆಯು ಮೂ ಪ್ರೆ 


ಷೆ ಭುತ್ವಶಸ್ತಿ ಒಳಪಡುವುದು. 
ಇರ್ವಕರು ಶಾಶ್ವತವಾಗಿ. ನಡೆಸಿಕೊಂಡ: ಬಂದೆ ಧರ್ಮಾತಂಜಿ್‌ ಎರೋಧವಾನಿ ಫತೆ 
: ಪ್ರತಿಷ್ಠಾ ಪಾಶ್ವಕವಾಗಿ ಶ್ರೀವ ಶಕ್ತಿ ಸಲ್ಲಿನೆತ್ತಾ ಬಾವ ನೇವತಾ ಸೇವಾ ದೈಷ್ಯವನ್ನು 
ಇ ಜೊವೆ ಶೇವೆತಾ ಪಡೆಗೆ ಕ ಕಾಡೆತೆಯು ಅಉತ್ತೇತಿಸಲ್ಟಟ್ಟಿ8ೋ ಆ ಪೇರತಾ ಉಾಪ್ವೇಶ್ವವನ್ನು 
1 ವಿನಿಯೋಗ ಮಾಡುಕ್ತೀವೆನ್ನು ಪ್ರದೆ: ಸರ್ವಥಾ ಅಧರ್ಮ ಪ್ರವುರ್ತಕಉಗುವುದು ಮಹಾ ಪಾಶೀರರೊದೆು 
ವೇದ ಶಾಸ್ತ್ರಗಳು ಫಟಾ ಘೋಷವಾಗಿ ತಿಳಿಸುವುದು. ಇಥೆತೆವರು ತಮ್ಮ ಪೊರ್ಟಿಕರ ಧಠ್ಮ ಪ್ರತಿಜ್ಞೆಗೆ ಭಂಗತಯನವರಾಗಿ 
ಅವೆರ ತಾನಕ್ಕೆ ಗುರಿಯಾಗುವಲ್ಲಿದೆ ಶ್ರೀ ಸೆಡ್ದೆದ್ದೆಮಗ್ರ ಶವೆತ್ನ ಕಳೆದುಕೊಂಡು. ಇಹ ಖರ ಲೋಕದಲ್ಲಿ ಅಕ್ರೀಯತ್ಸನ್ನು 
ಹೊಂದುನೆರ.. 
ಳೋಕದಲ್ಲಿ ವೇದ ಶಾಸ್ತ್ರ) ವಿಹಿತವಾದ ರ್ಕಿಳ್ಳೆ ತತ್ಕುವೇ ಇಲ್ಲವು. ತಾನು ಹೊಸರಾಗ ಧರ್ಮವೊಂದನ್ನು 
ಪ್ರಾರೂಭಿಸುವುದಕ್ಕಿಂತಲೂ ಪೊಡ್ಚಿಕರು ಸಡೆಸಿಕೊಂಡು ಒಂದ ಧನ್ಮವನ್ನು ಪಾಲಿಸಿಕೊಂಡು: ಬರುವುದು ಕ್ರೇಯಸ್ಯಕಷು ತನ್ನ 
ವಿರೋಧಿಗಳು ಮಾಡಿದ ಒಂದು ಧತ್ಮವನ್ನಾದರೂ ಪಾಲಿಸುವುದು ಪುಣ್ಯಾಕರವು, 
ಕ್ನೋಕು ಕತ್ರುರೇವಹಿಕತ್ತುಸ್ಕಾಜ್‌ ಧಕ್ಮಕ್ಕತ್ತುರ್ದ ಕಸ್ಯಚಿತ್‌ | 


ಗ್ರ 


Tus ಯ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 41 ಪುತ್ತೂರು ಅನಂಡರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಸ 


ಳ್‌ 


“ ಧರ್ಮೇ ಸರ್ವಂ ಪ್ರತಿಷ್ಠಿತಂ ಈ 


ಧರ್ಮವೆಂದರೆ - ವೇದಶಾಸ್ತ್ರ ವಿಹಿತವಾದ p ಈ ಧರ್ಮವು ಕಾಲಾನೆಗುಣವಾಗಿ ಪರಿವರ್ತನ 
ಹೊಂದತಕ್ಕುದಲ್ಲವು. ಶಾಶ್ವತವಾಗಿ ನಡೆದು ಬರುವಂತೆ €ಕರಾಚಾರೃರಾದಿಯಾಗಿ ಸಮಸ್ತ ಧರ್ಮಾಜಾರೈರೂ 
ಇದೆನ್ನು ಸ್ಪಷ್ಟಪಡಿಸಿರುವರು. ಅನೇಕ ಆಧುನಿಕರು ನಾ ವ್ಯಾಮೋಹದಿಂದೆ ಧರ್ಮ ತತ್ವವನ್ನು ತಿಳಿಯಲಾರದಿ 
ಉನ್ಮಾರ್ಗಗಾಮಿಗಳಾಗಿರುವರು. 

ಪ್ರಕೃತ ಭರತ ಖಂಡದಲ್ಲಿ ಪ್ರಾಪ್ರವಾಗುತ್ತಿರುವ ಪ್ರಕೃತಿ ವಿಕೋಪಾದಿ ಸಕಲ ಅನರ್ಥ ಪರಂಪಕಿಗಳಿಗೂ 
೬ ಅಧರ್ಮವೇ  ಮೂಲಕಾರಣನೆಂದೂ ಸಕಲರೂ ಸಾಧ್ಯವಾದ ಮೆಟ್ಟಿಗೂ ಧರ್ಮ ವಿಷಯವನ್ನು ತಿಳಿದುಕೊಂಡು ಅದರಂತೆ 
ಆಚರಿಸುವಲ್ಲಿ ಸಕಲ ಅಭ್ಯುದಯವನ್ನು ಪಡೆಯುವರೆಂದೂ ಪೂರ್ವಿಕರು ನಡೆಸಿಕೊಂಡು ಬಂದ ಧರ್ಮಾಚರಣಿಯಿಂದೆ ಕ್ಲೇಶ 
ಪರಂಪರೆಗಳು ತಪ್ಪಿ ಹೋಗಿ ಶ್ರೀ ಶಾರದಾ ಚಂದ್ರ ಚೂಡಾ ಜೇವತಾನುಗ್ರಹವು ಲಭಿಸಿ ಶ್ರೇಯಃಪಾತ್ರರಾಗುವರೆಂದೂ ಶ್ರೀ 
ಮುಖದಲ್ಲಿ ಶ್ರೀ ಜಗದ್ಗುರುಗಳವರು ಸೂತ್ರಪ್ರಾಯವಾಗಿ ಅಪ್ಪಣೆ ಕೊಡಿಸಿರುವರು. ಈ ಶಾಶ್ವತ ಧರ್ಮಜೋಫೆಯನ್ನೇ ಭಾವಿ 
ಧರ್ಮವೀಶಾಲಂಕೃತರಾಗ- ವ ಶ್ರೀ ಶ್ರೀ ಜಗದ್ಗುರು ಶ್ರೀಮೆದಭಿನವ ವಿದ್ಯಾತೀರ್ಧ ಮೆಹಾಸ್ವಾಮಿಗಳವೆರೊ ಸಾಕ್ಷಾತ್ತಾಗಿ 
ಫಿರೂಪಿಸಿರುತ್ತಾರೆ. 

ಈ ಧರ್ಮ ಜೋಗೆಗಾಗಿಯೂ ಶ್ರೀ ಶಾರದಾ ದೆಔಳಿತಾದಿ ಸೇವಾ ಕಾಣಿಕೆಯ ವ್ಯವಸ್ಥಾ ಪೂರ್ವಕ ಸ್ವೀಕಾರ 
ಕ್ಯಾಗಿಯ ಸೇ ದೇವಾ ಪ್ರಸಾದ ವಿತರಣಕ್ಕಾಗಿಯೂ ನಮ್ಮನ್ನು ಪ್ರತಿನಿಧಿಯಾಗಿ ನಿಯಮಿಸಿ ಶ್ರೀಮುಖವನ್ನೂ ಪ್ರಸಾದೆ 
ವನ್ನೂ ನಮ್ಮ ನ ಇಲ್ಲ ಅನುಗ್ರಹಿಸಿ ಸಾಲಿಸಿಕೊಟ್ಟು ಕಳುಹಿಸಿದಂತೆ ನಾವು ಪ್ರಯಾಣ ಬೆಳಿಸಿ ಬಂದು ಶ್ರೀಮುಖವನ್ನು 
ಎಲ್ಲಾ ಮಹಾ ಜನರಿಗಾಗಿ ಕಳುಹಿಸಿರುತ್ತೇನೆ. ಶ್ರೀಮಠದ ಶಿಷ್ಕರಾದ್ಯ ಭಕ್ತರಾದ ಸಮಸ್ತ ಮಹಾಜನರೂ ಶ್ರೀಮುಖ 
ಸೆಂಜೀಶವನ್ನು ಶಿರಸಾವಹಿಸಿ ಎಲ್ಲಾ ವಿಧವಾಗಿ ಸಹಕರಿಸಿ ನಡೆದು ಶ್ರೀ ಶಾರದಾ ಚಂದ್ರಮೌಳೀಶ್ವರ ಸದ್ಗೆರು ಅನುಗ್ರಹ 
ಹೊಂದಿ ಸಕಲ ಶ್ರೇಯಃಸಾತ್ರರಾಗಜೇಕಾಗಿ ನಿರೂಪಿಸುತ್ತೇವೆ. 


ಶೃಂಗೇರಿ, \ ವಿರ್ದಾ ಪಂಡಿತ ಕಳ್ಲಿ ಶೇಷ ಶಾಸ್ತಿ, 
ಏಕ್ಷತಿ ಸಂಗ ಭಾದ್ರಪದ | ಧರ್ಮಾಧಿಕಾರಿ, 
ಶುದ್ಧ ೭೬ ಸೋಮವಾರ, ಶ್ರೀ ಜಗದ್ಗುರು ಮಹಾ ಸಂಸ್ಥಾನ, 
( ತಾ| 18-9-1950) | ಶೃ'ಂಗೇರಿ. 


PAS ನ್‌್‌ ಸ್‌ ಮೈಸೂರು. ವಾ, 
ಕೆ ಫ್‌ 
<- 
» 
ಸಾಮ ಸ ॥ ್ರೀನುಕದ ಧರ್ಮಾಧಿಕಾರಸ್ಥಾನ್ಕ ಶೃಂಗೇರಿ. ॥ 
ಸಾ ಶೀಮತೆಡಪೆೆವಾಗಿ ಗ್ರಾಮ ಪಟ್ಟಣಗಳಿಗೆ ಫಿಯಮಿಸಲ್ಪಟ್ಟ ಮಠಮುಪ್ತಿ, ಜೋಯಿಸರು, ಪುರೋಹಿತರು, ಆಯಾಯ ಜಾತಿಗೆ 
ಅಧಿಕೃತರಾಜಿ,ನೊಕ್ತೇಸ: ಯಜಮಾನ, ಗೌಡ, ಬುದ್ಧಿವಂತ, ಪಟೀಲ, ಚೌದ್ರಿ, ಕಟ್ಟೀಮನೆ, ಗುತ್ತಿನಮನೆ, ಗುರಿಕಾರ, ಜಾತಿ ಮುಖ್ಯಸ್ಥೆ 
ಶ್ಯಾನ ಭಃ ( ಮೆಂಬರ್‌ ) ಮುಂತಾದ ಬಹುಮತಿ ಪಟ್ಟ ಅಧಿಕಾರಿಗಳಗೆ 
ತ (್ಪ್ಳಇ್ಳೈ ಜ್‌ 
ಸ. ನಿರೂಪ 
ಶ್ರೀಮಠದ ಶಿಷ್ಯ ಜನರ ಧಾರ್ಮಿಕ ಯೋಗಕ್ಷೇಮ ಕಾರೃಕ್ಠಾಗಿಯೂ ದೀನಾರಾಧನಾದಿ ಕಾಣಿಕೆ ವಸೂಲಿ ವೈವಸ್ಥೆಗಾಗಿಯೂ 
ಶ್ರೀಮುಖಗಳ (ನಮಗೆ ಕೊಡಿಸಿದ) ಅನ್ಬಣಿಯಂತೆ ಈ ಕೆಳಗೆ ಕಂಡ ನಿಬಂಧನೆಗಳು ಮಾಡಲ್ಪಟ್ಟಿನೆ, ೧. ಈ ಹಿಂಜಿ ಕೊಡಲ್ಪಟ್ಟ ಅಧಿಕಾರ ಸನ್ನದು 
ಗಳು ರದ್ದುಮಾಡಲ್ಪಟ್ಟು ಪುನಃ ವಿಷಯ ವಿಮರ್ಶೆಯಿಂದ ಈ ಲಾಗಾಯಿ:ತು ಹೊಸ ಅಧಿಕಾರ ಸನ್ನದು ಕೊಡಲ್ಪಡುವುದು. ೨. ಈ ಹೊಸ 
ಅಧಿಕಾರ ಸನ್ನದು ಪಡೆದವರು ಮಾತ್ರ ಕಾಣಿಕೆ ವಸೂಲಿಗೆ ಅಧಿಕೃತರಾಗುವರು ೩. ಈ ಅಧಿಕೃತರಿಗೆ ಧರ್ಮಾಧಿಕಾರಸ್ಥಾನಾಂಕಿತ ರಶೀತಿ ಪುಸ್ತಕವು 
ಕೊಡಲ್ಪಡುವುದು. ೪. ಪ್ರತಿ ಗ್ರಾಮದಲ್ಲಿಯೂ ಧರ್ಮ ಸಭೆಯೂ, ಜಾತಿ ಸಂಗಡಕ್ಕೆ ಪ್ರಪ್ರೀಕ ಪ್ರತಿನಿಧಿ ಸಭೆಯೂ ಶ್ರೀಮಠದ ಪರವಾಗಿ 
ಏರ್ಪಡಿಸಲ್ಪಡುವುದು. ೫. ಜಾತಿ ಧರ್ನು ವಿಷಯಗಳನ್ನು ಈ ಧರ್ಮ ಸಭೆಯಲ್ಲಿ ಮೇಲ್ಕಂಡ ಅಧಿಕೃತರು ತಂದು ವಿಮರ್ಶಿಸಿ ನಿರ್ಣಯಿಸಿ ಶ್ರೀ 
ಮಠದ ಆಖೈರು ತೀರ್ಮಾನಕ್ಕಾಗಿ ನಮ್ಮಲ್ಲಿಗೆ ಕಳುಹಿಸಬೇಕು. ೬. ಅಧಿಕೃತರು ಕಾಣಿಕೆ ವಸೂಲ್ಮಾಡಿದೊಡನೆ ರಶೀತಿ ಕೊಡಬೇಕು, ೭. ಮಹಾಜನ 
ರು ರಶೀತಿ ಪಡೆದೇ ಕಾಣಿಕೆ ಸಲ್ಲಿಸಬೇಕು. ೮. ಇದುವರಿಗೆ ಅಸಮರ್ಪಕವಾಗಿ ಕಾರ್ಯ ನಡೆಸಿದವರ ಮತ್ತು ವಸೂಲ್ಮಾಡಿದೆ ಕಾಣಿಕೆಯನ್ನು 

ಸೆಲ್ಲಿಸದಿರುವವರ ವಿಷಯದಲ್ಲಿ ಮುಂದಿನ ಕ್ರಮವು ತೆಗೆದುಕೊಳ್ಳ ಲ್ವಡುವುದು ೯. ಈ ಲೋಪ ಮೋಷಗಳಿಗೂ ವಿಮರ್ಶೆಯಿಂದ ಈ ಸಾರಿ ಮಾತ್ರ 
ಕ್ಷಮಾಪಣೆಯು ಕೊಡಲ್ಪಡುವುದು. ೧೦ ಅಧಿಕೃತರು ಶ್ರೀಮಠಕ್ಕೆ ಜ್ಯೋಹವಾಗದಂತೆಯ ಎ ಶ್ರೀಮ-ಶದ ತಿಷ್ಕಂಕೆ ತೆೊಂದರೆಯಾಗದಂತೆಯೂ 
ಕಾರ್ಕಮಾಡಬೇಕು. ೧೧. ದೀಪಾರಾಧನಾದಿ ಕಾಣಿಕೆ ವಸೂಲಿ ಲೆಬ್ಬ ಪತ್ರಗಳನ್ನೂ ಜಾತಿ ಧರ್ಮ ವಿಮರ್ಶನ ( ಪೊ.ಸಿಡಿಂಗ್ಸ್‌ ) ಬುತ್ತುಗಳನ್ನು 
ಕ್ರಮವಾಗಿಟ್ಟು ಶ್ರೀಮಠದಿಂದೆ ಬಂದೆ ಅಧಿಕಾರಿಗಳಿಗೆ ಶೃತಪಡಿಸುತ್ತಿರಬೇಕು ಮತ್ತು ನಡೆಸಿದ ಕಾರ್ಯಗಳನ್ನು ಆಗಾಗ ವರದಿ ಮಾಡುತ್ತಿರಜೀಕು. 
೧. ಶ್ರೀಮಠದಿಂದ ಬರುವ ಉತ್ತರದೆಂತೆ ಆಗಾಗ ಧಾರ್ಮಿಕ ಕಾರ್ಯವನ್ನು ನಡೆಸಬೇಕು. ೧೩, ಶ್ರೀ ಶಂಕರ ಜಯಂತಿ ವಸಂತಾದೆ ಉತ್ಸವಗಳನ್ನು 
ಚಾತುವಣ್ಯದವರೂ ನಡೆಸುವ ಏರ್ಪಾಡಾಗಬೇಕು, ೧೪. ಸರ್ವರೂ ನೇದ ಶಾಸ್ತ್ರ ವಿಹಿತ ಧರ್ಮಾಚರಣೆಯಲ್ಲಿ ತತ್ಸರರಾಗಲು ಧರ್ಮ 
ಜೋಧೆಗಳು ನಡೆಸಲ್ಪಡಬೇಕು, ೧೫. ಈ ಮೇಲ್ಕಂಡ ಶ್ರೀಮುಖದಲ್ಲಿ "" ಈ ಶೇಷ ಶಾಸ್ತ್ರಗಳ ದ್ವಾರಾ ಧರ್ನ ಸಂಬಂಧವಿಷಯಗಳನ್ನು ಶ್ರೀ 
ಹಣೆ. ಎಜೆ. ಸೋನೆ ತತಾ ಅತೆ CNN 


ಸ (ಛೈ 


ಸ 


ವಿಶ್ವ ಒತ್ತಅಗರ ಮಹಾ ವೇದಿಕ (ಲ) 42 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


K ಸಿ ಗಗ ಗರ AA N\ TS 


ಈೂಜುಗೋಡು ಮಾಗಣೆ ಗೌಡರಿಗೆ, ಶ್ರಿಂಗೇರಿ ಮಠದಿಂದ ಕೊಡಲ್ಪಟ್ಟ ಅಧಿಕಾರ 
ಜಲ್ಲೆ. ಕ್ರಿ.ಶ.೧೮೯೨ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 43 ಷುತ್ತೂದು ಅನಂಡರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಕುಕ್ತೆ ಸುಬಹ್ಮಣ್ಯ ರತ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) ಪುತ್ತೂರು ಅನಂತರಾಜ ಗೌಡ. 


ಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಶೃಂಣೇಲಿ ಜಗದ್ದುರು ಸಂಸ್ಥಾನದಿಂದ Fas A ಈಟ್ಟಿಮನೆ ದೇರಣ್ಣಣೌಡ 
ಮತ್ತು ಬಲ್ಪಾಡು ಸ೦ಕಪ್ಪಗೌಡರಿಗೆ ತಾ॥೨೧-೫೭-೧೯೫೧ರಲ್ಲ ನೀಡಿದ ನಿರೂಪ. 


caf 


ಎಲ 


೬ ಜಗದ್ಗುರು ಮಹಾ ಸ ಸ್‌ ಶ್ರೀಮಠ 


ಕ್ಯ 


4 
fe 
1. 
೧ 
ಈರಾ 


\ 
Ls 


ರ್ರ್‌ 
ಹಮ ಮೊದಲು ಎರಡನೆ ಅಪ್ಪಣೆ ಕೊಡುಪವರಿಗೆ, ರೂ ಚೆನಾ 
Rp ಸ ಸತಾರ ಪನ್‌ ಮ್‌ ಗಳಲಿ 
ಹೆೊಕಿಗಳ್ಲೆ ಮ ವಿಷಕೀಗಾಗಿ ನರ್ಸ್‌ ವಾತ ಯೂ ಪಂಗಡಕ್ಕೆ ಮಾ ಕೂಡುಳಗೆ 
ಡೈಡು ಬಂದ ಧರ್ಮಾ ಚಾರಗಳನ್ನೊ ಸಿರೀಕ್ಷಿಸುವುದಳಷ್ಟು, ಸ್ವಧರ್ಮ ನೀತಿಯನ್ನು ಪ್ರಚುರಪಡಿಸಿ 
ನಶ್ವತಗಳ ಇಟ್ಟು ಇಟ್ಟಿಳೆಗಳನ್ನು ಕಾಪಣಸವೆ. ಎಪಾ? ಶೆನ್ನಿಟ್ಟುಕೊಳ್ಳುವುದತ. ಇಡಿತಿಮುಹ 

(ಬಿ ಜ್‌“ ನೌ Oe ವಿಮರ್ಶಿಸಿ ವಿಚಾರ ನಡಿಸಿ 
ಬ ಯಾ ಅಧಿ ಕೆ [ಪರಶಿಸಿ ಪಷಡಿ ಸವುದೆ ಕ ಸ್ವಾ ಈ ಎಲ್ಲಾ ರಾಸ] ಶ್ರೀಸಾಸ್ಟಾಸವಂದ 
ಡಡ ಪ್ರಚುರಿಮದದಕ್ಕೂ, ಜಾ ಪಚಕ ಮುಡಿಸುವುದಕ್ಕ್ದ, ಆಯಾಯ ಕುಸಿ ತನೆದಲ್ಲಿ 
ಕಾಶ್ಮತವಾಗಿ ಕೆೊಟ್ಟುತಂಡ ಬೂದ. ವರ್ಷಂಪ್ರತಿ ದೀವಾರ್‌ ಘನಿ ಕಾಣಿಕೆಯ ಮಡುವೆ. ಪೊಡಲಾದ ಸಂದರ್ಭಗಳನ್ನು 
ಇೆಹಿಹೆಲ್ಬಡುವ ಅಗ್ರತಾಬ ಬ ಇರೇ ಕಾಣಿಕೆ ಸ್‌ ಸೊಪ ಹಾ ಅಡ ಕೆಸಿಡುದೆ ಇತರ ನೇವಾರ ಡೈೈಶ್ಯ ಗಳನ್ನೂ ವಸೂಕ್ನಾ ಷು 
ಪ್ರದರ್ಯ್ರೂ ಜಾಣ ದಸೂಡಿ ತಪು ಐತ. ಹ ವ್ರ ರಂ ಪುರಾ ಸಂಸ್ಕಾನನ ಪರವಾ ಕ್ಷೆ ಟಟ ಹ? ಸ್ವ 


ವ್ಯ ಹಾಸ ENA “aro ನ್ಥಿವೆಗಳನ್ನಾಗ ನಿಯದೀಿಸಿರು3ತ್ತಾಕೆ. 


ಜ್‌ 


ಅಂಕ 


ನಷ್ಟ 


ನೇದ 4 


ಕ್ಷ 


ಕಾರದಲ್ಲಿ ತಕ್ಚರಕಾಗಿ ವಿಹಿಡಸಣ್ಯ ಗಳನ್ನು ಫಿ 
ನಡಿಸಿ ಹೀ ಪ್ರೀ ಬಗದು ಹು ಪಾತ್ರರಾಗಿ ತ್ರೇಮನ್ನನ್ಟು ಸಂಪಾಧಿ 


ನಿರೂಪಿಸಿದೆ. pe ನ್‌ pe SR 
ವಿ | ; ೫ 
ಶೊ್ಳಾಂ ಉಳ ಲೈಪ್‌ ಣಾ) ಧರ್ಮಾಧಿಕಾರಿ, 
ಬ ಕ್ರ 


ಮಾಹಿತಿಯನ್ನು ಕೊಟ್ಟು ಸಹಕರಿಸಿದವರು ಕೂಜುಗೋಡು ಕಟ್ಟೆಮಚಿನೆಯ ಶ್ರೀ 
ಧರ್ಮಪಾಲ ಗೌಡರು. 


ಸುಬ್ರಹ್ಮಣ್ಯದೊಂದಿಗೆ ಇಕ್ಷೇಲಿಯ ನಾಯಕರ ಸಂಬಂಧ: 


ಲಿಂಗಣ್ಣ ಕವಿಯ “ಕೆಳದಿ ನೃಪವಿಜಯ' ಹಳೆಗನ್ನಡ ಕಾವ್ಯದಲ್ಲಿ ಕೆಳದಿಯ ಅರಸರ 
ಯಶೋಗಾಥೆಗಳಿವೆ. ಮೊದಲನೇ ವೆಂಕಟಪ್ಪ ನಾಯಕ ಕಾರ್ಕಳದ ಭೈರರಸನನ್ನು ಸೋಲಿಸಿ 
ಬೆಳ್ಳಾರೆ, ಕಾರ್ಕಳ, ಕಳಸ, ಸುಬ್ರಹ್ಮಣ್ಯ ಇತ್ಯಾದಿ ಭಾಗಗಳನ್ನು ಕೆಳದಿ ಸಂಸ್ಥಾನದ ವಶ 
ಮಾಡಿಕೊಳ್ಳುತ್ತಾನೆ. ಹೀಗೆ ಕುಕ್ಕೆ ಪಟ್ಟಣವೆಂದು ಕರೆಯಲ್ಪಡುತ್ತಿದ್ದ ಸುಬ್ರಹ್ಮಣ್ಯದೊಂದಿಗೆ 
ಕೆಳದಿ ಸಂಸ್ಥಾನ ಸಂಬಂಧವನ್ನು ” ಬೆಳೆಸಿಕೊಳ್ಳುತ್ತದೆ. “ತಳದಿಯ ರಾಣಿ" ಚೆನ್ನಮ್ಮ 
ಸೇವಾರ್ಥವಾಗಿ ಮಗನೊಂದಿಗೆ ಆಗಾಗ ದೇವಾಲಯಕ್ಕೆ ಬರುತ್ತಿದ್ದಳು. ಷಷ್ಠಿ ಮೊದಲಾದ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 45 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ವಿಶೇಷ ಉತ್ಸವಗಳಲ್ಲಿ ರಾಜ ಸೋಮಶೇಖರ ನಾಯಕ ಕಳಸ ಘಾಟಿನ (ಚಾರ್ಮಾಡಿ) 
ಮೂಲಕ ಸುಬ್ರಹ್ಮಣ್ಯಕ್ಕೆ ಬರುತ್ತಿದ್ದ ನಾಯಕರು ದೇವಾಲಯಕ್ಕೆ ದತ್ತಿಯನ್ನಲ್ಲದೇ ಉಂಬಳಿಗೆ 
ಭೂಮಿಗಳನ್ನು ನೀಡಿದ್ದರು. ದೇವಾಲಯದ ಹಳೆಯ ರಥ ಇವರ ಕೊಡುಗೆಯಾಗಿದೆ. 


ಕೆಳದಿಯ ನಾಯಕರು ಶಿವಾಚಾರರಾಗಿದ್ದು, ದಕ್ಷಿಣ ಕನ್ನಡದ ಅನೇಕ ಕಡೆಗಳಲ್ಲಿ ಶೈವ 
ದೇವಾಲಯಗಳನ್ನು ನಿರ್ಮಿಸಿ ಸ್ಥಾನಿಕ ಬ್ರಾಹ್ಮಣರನ್ನು ನೇಮಿಸುತ್ತಿದ್ದರು. ಸುಬ್ರಹ್ಮಣ್ಯದಲ್ಲಿ 
ಕೂಜುಗೋಡು ಕಟ್ಟೆಮನೆಯ ಗೌಡರು `ಸಂಕೇಶ' ಅಧಿಕಾರಿಗಳಾಗಿದ್ದರು. 


ಎಡಮಂಗಲದ ದೇವಾಲಯದಲ್ಲಿ '"ಮಾಲಿಂಗರಾಯ' ಎಂಬ ದೈವಕ್ಕೆ ಆರಾಧನೆ ಇದ್ದು, 
ಇದು ರಾಯ ಪದ್ದತಿಯಲ್ಲಿ ಕಪ್ಪ ಸ್ವೀಕಾರಕ್ಕೆ ತುಳುನಾಡಿಗೆ ಬರುತ್ತಿದ್ದ ರಾಜ ಪ್ರತಿನಿಧಿಯ 
ಆರಾಧನೆಯಿರಬೇಕು. ಗೌಡರೂ ಕೆಳದಿ, ಶಿವಮೊಗ್ಗ ಮೊದಲಾದ ಭಾಗಗಳಿಂದ ರಾಜ 
ಅಧಿಕಾರಿಗಳಾಗಿ ತುಳುನಾಡಿಗೆ ಕಂದಾಯ ಸ್ವೀಕಾರಕ್ಕೆ ಬರುತ್ತಿದ್ದರು. 


ನಾಯೇರ್‌ ಗೋತ್ರದ ಮೂಲಪುರುಷ ಕೂಜುಣೊಡು ತಿಮ್ಮನಾಯಕ: 


ಗೌಡ ಕುಟುಂಬಗಳನ್ನು ತುಳುನಾಡಿಗೆ ಕರೆತಂದವನು ಕೆಳದಿ ಸಂಸ್ಥಾನದ ಸೈನ್ಯಾ ಧಿಕಾರಿ 
ಧಂಡನಾಯಕ ತಿಮ್ಮನಾಯಕ ತನ್ನ ಕುಟುಂಬದೊಂದಿಗೆ ಸುಬ್ರಹ್ಮಣ್ಯದ ಸಮೀಪದ ಹರಿಹರ 
ಪಲ್ಲತ್ತಡ್ಕದಲ್ಲಿ ನೆಲೆ ನಿಂತು ಸುಬ್ರಹ್ಮಣ್ಯ ದೇವಾಲಯದ "ಸಂಕೇಶ ಅಧಿಕಾರಿ'ಯಾಗಿ 
ಅಧಿಕಾರ ನಿರ್ವಹಿಸಿದ. ಇವನ ಪತ್ನಿ, ಕೊಲ್ಲಮೊಗದ ಕಜ್ಜೋಡಿ ಗೌಡ ಮನೆಯ ಹುಡುಗಿ. 
ಇವನ ವಂಶಸ್ಥರೇ ಕೂಜುಗೋಡು ಕಟ್ಟೆಮನೆಯನ್ನು ಕಟ್ಟಿ ಬೆಳಸಿದರು. ಇವನೊಂದಿಗೆ 
ಬಂದ ಇತರ ಲಿಂಗಾಯತ ಸೈನಿಕರು ಗೌಡ ಸ್ತ್ರೀಯರನ್ನು, ವಿವಾಹವಾಗಿ ಗೌಡರಾದರು. 
ಕಟ್ಟೆಮನೆ ಗೌಡ ಸಮುದಾಯದ ಆಡಳಿತ ಕೇಂದ್ರವಾಗಿದ್ದು, ಸುಳ್ಯದ ಗೌಡರಿಗೂ 
ಗುರುಮನೆ ಶೃ೦ಗೇರಿ ಹಾಗೂ ಅರಮನೆ ಇಕ್ಕೇರಿಯೊಂದಿಗೆ ಸಂಬಂಧವನ್ನು ಕಲ್ಪಿಸುತ್ತದೆ. 
ಇವರಿಗೆ ಶೃಂಗೇರಿ ಹಾಗೂ ಇಕ್ಕೇರಿಯವರು' ಸುಬ್ರಹ್ಮಣ್ಯ ಆಸುಪಾಸಿನ ದೇವಾಲಯಗಳ 
ಆಡಳಿತವನ್ನು ನಿರ್ವಹಿಸಲು ಒಪ್ಪಿಗೆಯಾಗಿ "ಸನ್ನದ್ದು' ಹಾಗೂ `ನಿರೂಪ' ಗಳನ್ನು 
ನೀಡಿದ್ದಾರೆ. ಮಾಹಿತಿಯನ್ನು ಕೊಟ್ಟು ಸಹಕರಿಸಿದವರು ಕೂಜುಗೋಡು ಕಟ್ಟೆಮನೆಯ ಶ್ರೀ 
ಧರ್ಮಪಾಲ ಗೌಡರು. 


ಕಬಐರು ಗೋತ್ರದ ಮೂಲಪುರುಷ ಕುಮಾರಸ್ವಾಮಿ: 


ಕಾಲಾ೦ತರದಲ್ಲಿ ಈರ್ವರು ಕೆಳದಿಯ ದಂಡನಾಯಕ ಸಹೋದರರು ಕೂಜುಗೋಡಿನ 
ಕಟ್ಟೆಮನೆಗೆ ಬರುತ್ತಾರೆ. ಮುಂದುವರಿದು ಸುಳ್ಯ ಪಕ್ಕದ ಬಲ್ಲಡ್ಕಕ್ಕೆ ಬಂದಾಗ ರಾತ್ರಿಯಾಯಿತು 
ದಣಿದುದರಿಂದ ಅಲ್ಲೇ ವಿಶ್ರಮಿಸಲು ನಿಶ್ವಯಸಿ' ಕುದುರೆಗಳನ್ನು ಪಕ್ಕದಲ್ಲೇ ಕಟ್ಟಿಹಾಕಿ 
ತಜಂಕ್‌ ಗಿಡಗಳಿಂದ ಬೆಂಕಿಹಚ್ಚಿ ಘಾಡನಿದಯಲ್ಲಿದ್ದರು. ಬೆಳಿಗ್ಗೆ 'ಎಚ್ಚೆತ್ತಾಗ ತಮ್ಮ ಮತ್ತು 
ಆತನ ಕುದುರೆ ಇರಲ್ಲಿಲ್ಲ. ತಮ್ಮನು ಮೈಪ್ಪಾಡಿಗೆ ಹೋಗಿ ಅಲ್ಲಿನ ರಾಜಕುಮರಿಯೊಂದಿಗೆ 
ಮದುವೆಯಾಗಿ ತಾನೇ ರಾಜನಾಗುತ್ತಾನೆ. ಅಣ್ಣ ಕುಮಾರಸ್ವಾಮಿಯು ಅಲ್ಲೇ ನೆಲೆಯೂರಲು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 46 ಪುತ್ತೂರು ಅನಂತರಾಜ ಗೌಡ. 


ರಾಜಪದಂಪದೆಯ ಕೊಡಗು ಮತ್ತು ದಕ. ಗೌಡದು 
ನಿರ್ಧರಿಸಿ ಅಲ್ಲಿನ ಗೌಡ ಸ್ತ್ರೀಯನ್ನು ವಿವಾಹವಾಗಿ ಬಳ್ಳಡ್ಕದಲ್ಲಿ ನೆಲೆಸುತ್ತಾನೆ. ಇವನು 
ಕಾಲಾಂತರದಲ್ಲಿ ಸುಳ್ಯಕೋಡ ಕೊಟ್ಟಾರೆ ಚೆನ್ನು ಬಲ್ಲಾಳಿಯೆ ಕೈಯಿಂದ ಆಡಳಿತವನ್ನು 
ಪಡೆಯುತ್ತಾನೆ. ಬಳ್ಳಡ್ಡದಲ್ಲಿ ಇವನು ಕಟ್ಟದ ಶೈವಮಠವೊಂದಿದೆ.. ಇದರಲ್ಲಿ ಲಿಂಗಾಯತ 
ಸಂಪ್ರದಾಯದಂತೆ ಪೂಜಾಕೈಂಕರ್ಯಗಳೂ “ನಡೆಯುತ್ತವೆ. ಇವನಿಂದ ಆರಂಭವಾದ 
ವಂಶಗಳು "ಕಬರ್‌' ಬಲಿ (ಗೋತ್ರ) ವೆಂದು ಗುರುತಿಸಿಕೊಂಡಿರುತ್ತಾರೆ. 


ಒಟ್ಟು ಒ೦ಬತ್ತು ಕುಟು೦ಬಗಳು ಈ ಬಳಿಯಲ್ಲಿ ಬರುತ್ತವೆ. ಕಬರ್‌ ಬಳಿಯವರು ಹಾಗೂ 
“ನಾಯೆರ್‌' ಬಳಿಯವರು ಒಂದೇ ವಂಶಾವಳಿಗೆ ಸೇರಿರುವುದರಿ೦ದ ಇವರ ನಡುವೆ ಕೊಡು- 
ಕೊಳ್ಳುವಿಕೆ ನಡೆಯುವುದು ನಿಷೇಧ. ಇತ್ತೀಚೆಗಿನವರೆಗೆ ಕಬರ್‌ ಬಳಿಯವರು ತಮ್ಮ ಮತ 
ಮೂಲ ಸಂಪ್ರದಾಯದಂತೆ ಮದ್ಯ ಹಾಗೂ ಹಂದಿ ಮಾಂಸವನ್ನು ಸೇವಿಸುತ್ತಿರಲಿಲ್ಲ. 


ಕಬರು ಐಆಯ (ದೋತ್ರ) ಮೂಲ ಕವಲು ಕುಟುಂಬಗಳು 


ಈ ವಂಶೀಯ ಕುಟುಂಬಗಳು ಬಾಳುಗೋಡು, ಕಂದ್ರಪ್ಪಾಡಿ, ಗುತ್ತಿಗಾರು, ಪಂಜ, 
ಜಾಲ್ಲೂರು, ಸುಳ್ಯ, ಚೆಂಬು, ಪೆರಾಜೆ, ತೊಡಿಕಾನ, ಐವರ್ನಾಡು, ಚೊಕ್ಕಾಡಿ, ಅಮರ 
ಪಡ್ಡೂರು, ಕುಕ್ಕುಜಡ್ಕ ಪೈಲಾರು ಮೊದಲಾದ ಭಾಗಗಳಲ್ಲಿ ಹಾಗೂ ಕೊಡಗು. ಭಾಗಗಳಲ್ಲಿ 
ನೆಲಸಿದ್ದಾರೆ. 


ಬಲ್ಲಡ್ಕ, ಕಾಂತಿಲ, ಕುದ್ದಾಜೆ, ಪರಿವಾರಕಾನ, ಕೊಯಿಂಗಾಜೆ, ಸುಳ್ಯಕೋಡಿ. 
ಕೆದಂಪಾಡಿ (ಕೆದಂಬಾಡಿ), ಕೂಟೇಲು ಮತ್ತು ಕುಡೆಕಲ್ಲು ಇವು ಕಬರು ಬಳಿಯ ಒಂಬತ್ತು 
ಮನೆತನಗಳು. ಕೊಡಗಿನಲ್ಲಿ ನೆಲೆಸಿರುವ ಇನ್ನೊಂದು ಕವಲು ಪ್ರತಿಷ್ಟಿತ ಗೌಡ ಮನೆತನ 
ದಂಬೆಕೋಡಿಯವರು ಕೂಡ ಕಬರ್‌ ಬಳಿಯವರಾಗಿದ್ದಾರೆ."ನಾಯರ್‌, ಬಲಸನ್ನ ಹಾಗೂ 
ಕಬರ್‌' ಬಳಿಯವರ ಹಿರಿಯರು ಶಿವಾಚಾರದ ಇಕ್ಕೇರಿ ನಾಯಕರ ದಂಡನಾಯಕರ 
ವಂಶಸ್ಥರು. ಹಾಲೇರಿಯವರು ಇದೇ ಮೂಲದವರಾಗಿದ್ದು, ಇವರ ರಕ್ತ ಸಂಬಂಧಿಗಳು. 
ಕ್ರಿಶ.೧೭೦೦ ರಿಂದ ೧೮೩೪ ರ ತನಕ ಪುತ್ತೂರು ಹಾಗೂ ಸುಳ್ಯ ಹಾಲೇರಿಯವರ 
ಹಿಡಿತದಲ್ಲಿತ್ತಲ್ಲದೆ ಕೆಳಗಿನ ಕೊಡಗು ಎಂದು ಕರೆಯಲ್ಪಡುತ್ತಿತ್ತು ಆ ಕಾಲಘಟ್ಟದಲ್ಲಿ ಈ 
ಮೂರು ಬಳಿಯ ಕುಟುಂಬಸ್ಥರು ರಾಜರ ಆಡಳಿತದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆದಿದ್ದರು. 
ರಾಜರ ಆಸ್ಥಾನದಲ್ಲಿ ಪ್ರತಿಷ್ಠಿತ ಪದವಿಯನ್ನು ಪಡೆದು ಸಲಹೆಗಳನ್ನು ನೀಡುತ್ತಿದ್ದರು. 
ಇವರು ಇಕ್ಕೇರಿ ಹಾಗೂ ಹಾಲೇರಿ ರಾಜರ ಮಧ್ಯೆ ವಿಚಾರ ವಿನಿಮಯ ಮಾಡುತ್ತಿದ್ದರು. 


ಬಚ್ಚನಾಯಕ (ಕ್ರಿ.ಶ.೧೩೭೩೨೭): 


ಸುಳ್ಯದ ಯೇನೆ ಕಲ್ಲಿನಲ್ಲಿ ಬಚ್ಚನಾಯಕ ಅತ್ಯಂತ ಪ್ರಭಾವಿ ದೈವ. ಬಚ್ಚನಾಯಕನ ಬಗ್ಗೆ 
ಅನೇಕ ಪಾಡ್ದನ ನಿರೂಪಣೆಗಳಿವೆ. ಯೇನೆ ಕಲ್ಲು ಮಾಗಣೆಯ ನಾಲ್ಕೂರುಗುತ್ತು ಸುಬ್ಬಣ್ಣ 
(ಸುಬ್ಬೇ) ಗೌಡ ಪಂಜದ ಬಲ್ಲಾಳನಿಗೆ ನೀಡಬೇಕಾದ ಕಂದಾಯವನ್ನು ನೀಡುವುದಿಲ್ಲ. ಇದು 
ಬಲ್ಲಾಳನನ್ನು ಕೋಪಗೊಳ್ಳುವಂತೆ ಮಾಡುತ್ತದೆ. ಬಲ್ಲಾಳ ಗೌಡನನ್ನು ಬೆದರಿಸಲು ಘಟ್ಟದ 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 47 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಕಬರು ಐಆಯ (ದೋತ್ರ) ಮೂಲ ಕವಲು ಕುಟುಂಬಗಳು 


we 47) Nc 
8121717147 


೫ನೆ ಹನನ 


 ಕುಮಾರಸ್ಕಾಮು ಮಠ, ಬಲ್ಲಡ್ಡಗ್ರೆ,ಶ.೧೫೪೦) 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 48 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಮೇಲಿನಿಂದ ಬಚ್ಚನಾಯಕನೆಂಬುವವನ್ನು ಕರೆಸುತ್ತಾನೆ. ಇವನು ಗೌಡನನ್ನು ಪ್ರಶ್ನಿಸಲು 
ಬರುತ್ತಿರುವುದನ್ನು "ಗೌಡ ಮೊದಲೇ ತಿಳಿದರುತ್ತಾನೆ. ದಾರಿ ಮಧ್ಯದಲ್ಲಿ ಮೊಗೇರಸೊಬ್ಬನಿಂದ 
ಏಷ ಸವರಿದ ಬಾಣವನ್ನು ಬಚ್ಚನಾಯಕನಿಗೆ" ಗುರಿಯಿಡಿಸಿ "ಹೊಡೆಯುತ್ತಾನೆ. ಬಾಣಕ್ಕೆ 
ಸಿಲುಕಿದ ಬಚ್ಚನಾಯಕ ಬೀಳುತ್ತಾನೆ. ಆಗ ಗೌಡನ ಹೆಂಡತಿಯರು ನಾಯಕನ ಕೊರಳನ್ನು 
ಮೆಟ್ಟಿ ನಾಲಗೆಯನ್ನು ಕತ್ತರಿಸುತ್ತಾರೆ. ಸಾಯುವಾಗ ಕ್ಷಮೆಯಾಚಿಸುವ ಬಚ್ಛನಾಯಕ 
ದೈವತ್ವಕ್ಕೇರಿ ಆರಾಧಿಸಲಡುತ್ತಾೆ. 


ಬಚ್ಚನಾಯಕ ನಾಯಕ ಪರಂಪರೆಯ ದೈವ. ಬಹುಶಃ ಇಕ್ಕೇರಿಯವರ ಪ್ರತಿನಿಧಿಯಾಗಿ 
ಕಂದಾಯ ವಸೂಲಿಗೆ ದಕ್ಷಿಣ ಕನ್ನಡಕ್ಕೆ ಬಂದವನಿರಬೇಕು. ಸುಬ್ಬೇಗೌಡ ಸ್ಥಳೀಯ 
ಬಲ್ದಾಳನನ್ನು ಮಣಿಸಿ ಅವನ ಆಡಳಿತವನ್ನು ಅ೦ತ್ಯಗೊಳಿಸಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುವ 
ಸೂಚನೆ ಈ ಕತೆಯಲ್ಲಿ ಸಿಗುತ್ತದೆ. ಬಚ್ಚನಾಯಕನ ನೈಜ ವ್ಯಕ್ತಿತ್ವವನ್ನು ತಿಳಿದು ಗೌಡ 
ತನ್ನ ಪ್ರಮಾದಕ್ಕೆ ಪಶ್ಚಾತ್ತಾಪಪಟ್ಟು ದೈವವಾಗಿ ಆರಾಧಿಸುತ್ತಾ ಬ೦ದ. ಬಚ್ಚನಾಯಕ ತನ್ನ 
ಪ್ರಭಾವಕ್ಕೆ ಬರುವ ಗೌಡರನ್ನು ಕಾಯುತ್ತಾನೆ ಎ೦ಬ ನಂಬಿಕೆ ಇದೆ. 


ಕಾಯರ್ತೋಡಿಯ ಜಾಲಾಟದಲ್ಲಿ ಜಂಗಮ ಬಂಟನಿಗೆ ಆರಾಧನೆ ಇದೆ. ಇವನ 
ನೇಮಕ್ಕಿಂತ ಮೊದಲು ಬೈಸುನಾಯಕನಿಗೆ ನೇಮವಿರುತ್ತದೆ. ಇವನು ಬಚ್ಚನಾಯಕನ 
ಸಹೋದರನೆನ್ನುತ್ತಾರೆ. ಒಂದು ಬಾರಿ ಸುಬ್ಬಣ್ಣ ಗೌಡ ಮನೆಯಲ್ಲಿ ವೀಳ್ಯ ಕೀಳುತ್ತಿರುವಾಗ 
ಬೈಸುನಾಯಕ ಗುತ್ತಿನ ಮನೆಗೆ ಬ೦ದು ನೀರು ಕೇಳುತ್ತಾನೆ. ಆಗ ಗೌಡನ ಸೊಸೆ ಅವನಿಗೆ 
ಕು ತಂದು ಕೊಡುತ್ತಾಳೆ. ಆಗ ನಾಯಕ ತುಂಬು ಗರ್ಭಿಣಿಯಾದ ಅವಳನ್ನು ಕೈಯಲ್ಲಿ 
ಹಿಡಿದು ಎಳೆದು ಗರ್ಭವನ್ನು ಸೀಳಿ ಶಿಶುವನ್ನು ತನ್ನ ಕೈಯಲ್ಲಿ ಹಿಡಿಯುತ್ತಾನೆ. ಎ 
ನಾಯಕ ಓಡಿಹೋಗಲು ಯುತಿ ಸುತ್ತಾನೆ. ಆದರೆ ಅವನನ್ನು ಸೆರೆಹಿಡಿದು ಕೈಕಾಲು 
ಕತ್ತರಿಸಲಾಗುತ್ತದೆ. 


ಇವನನ್ನು ಮುಂದೆ ಜ೦ಗಮ ಬಂಟನೆಂದು ಜಾಲಾಟದ ಸಂದರ್ಭದಲ್ಲಿ ಆರಾಧಿಸುತ್ತಾರೆ. 
ಕಾಯರ್ತೋಡಿ, ಗುತ್ತಿಗಾರು ಮೊದಲಾದ ಪ್ರದೇಶಗಳಲ್ಲಿ ಇವನ ಆರಾಧನೆ ನಡೆ- 
ಯುತಿದೆ. 


ಬಚ್ಚನಾಯಕನ ಹತ್ಯೆಯ ದ್ವೇಷವನ್ನು ತೀರಿಸಲು ಬೈಸುನಾಯಕ ಗೌಡನ ಮನೆಗೆ 
ಬಂದಂತೆ ಕಾಣುತ್ತದೆ. ಆದರೆ ಒಂದು ಕಥಾ ನಿರೂಪಣೆಯನ್ನು ಈ ರೀತಿ ಬೆಳೆಸುವ 
ಸ್ವಾತಂತ್ರ್ಯವೂ ಜಾನಪದರಿಗೆ ಇರುವಾಗ ಬೈಸುನಾಯಕನ ಕತೆಯನ್ನೂ ಬಚ್ಚನಾಯಕನಿಗೆ 
ತಳುಕು ಹಾಕಿರಲೂ ಬಹುದು. 


ನಾಯಕ ಸಂಪ್ರದಾಯದ ದೈವಗಳೆಲ್ಲವೂ ಘಟ್ಟದ ಮೇಲಿನಿಂದ ಬಂದವು. 
ಇವು ರಾಜಕೀಯ ಕಾರಣಗಳಿಗಾಗಿ ತುಳುನಾಡಿಗೆ ಬಂದವು. ನಾಯಕರ ಪರಂಪರೆ 
ಇಕ್ಕೇರಿಯವರಿಂದಲೇ ಬಂದದ್ದಿರಬೇಕು. ಇಕ್ಕೇರಿ ನಾಯಕರು ಬಳ್ಳ ಸುಬ್ರಹ್ಮಣ್ಯ 


ಮೊದಲಾದೆಡೆ ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ. ಸ್ವತಃ ಗೌಡರನ್ನು ಸುಳ್ಯ, ಪುತ್ತೂರು 
ಭಾಗಗಳಿಗೆ ಕರೆತಂದವರಲ್ಲಿ ದಂಡನಾಯಕ, ತಿಮ್ಮಣ್ಣನಾಯಕ ರೆಂಬವರಿದ್ದಾರೆ. ಇದು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 49 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇಕ್ಕೇರಿ ಸಂಸ್ಥಾನದ ಅಧಿಪತ್ಯವು ತುಳುನಾಡಿನಲ್ಲಿ ಬಲಗೊಂಡಿದ್ದ ಸೂಚನೆಗಳನ್ನು 
ನೀಡುತ್ತವೆ. ಅಂತೆಯೇ, ನಾಯಕ ಪರಂಪರೆಯ ದೈವಗಳಾದ ಗೌಡ ಮೂಲದವರಾದ 
ಬಚ್ಚನಾಯಕ, ಬೈಸುನಾಯಕ, ಕರಿಯಣ್ಣನಾಯಕರೂ ಇದೇ ರೀತಿ ಕಂದಾಯ 
ವಸೂಲಿಗಾಗಿ ದಕ್ಷಿಣ ಕನ್ನಡಕ್ಕೆ ಬಂದವರು ಅಸಹಜ ಸಾವಿನಲ್ಲಿ ಅಂತ್ಯ ಕಾಣುತ್ತಾರೆ. 
ಮುಂದೆ ಪ್ರಭುತ್ವದ ನೆಲೆಯಿಂದ ದೈವಗಳಾಗಿ ಆರಾಧನೆ ಹೊಂದುತ್ತಾರೆ. ಸುಳ್ಳದ ಅಹತ್ತಡ್ಕ 
ಭಾಗದಲ್ಲಿ ಕನ್ನಡಭೂತ ಎಂಬ ದೈಷಕ್ಕ ಆರಾಧನೆ ಇದೆ. ಇವನು ಘಟದ ಮೇಶೆನ 
ರಾಜ್ಯದಿಂದ ತುಳುನಾಡು ನೋಡಲು. ಬ೦ದ 'ಭೈರವನ' ಭಕ್ತ. ಕುಮಾರಧಾರಾದಲ್ಲಿ ಸ ಸ್ನಾನ 
ಮಾಡುವಾಗ ಕಾಯಬಿಟ್ಟು ಮಾಯಕಕ್ಕೆ ಸೇರುತ್ತಾನೆ. ಹೀಗೆ ಕನ್ನಡ ಮಾತನಾಡುವ ಅನೇಕ 
ದೈವಗಳು ದಕ್ಷಿಣಕನ್ನಡದಲ್ಲಿವೆ. 


ಬಚ್ಚನಾಯಕ ಮೊದಲಾದ ದೈವಗಳ ಐತಿಹಾಸಿಕ ಹಿನ್ನಲೆ ಗೌಡರ ಚರಿತ್ರೆಯ ರಚನೆಯಲ್ಲಿ 
ಬಳಸಬಹುದಾದಂತವು. ಆದರೆ ಜಾನಪದ ಆಕರಗಳಾಗಿರುವುದರಿ೦ದ ಆರಿಸುವಿಕೆಯಲ್ಲಿ 
ಜಾಗೃತೆಯನ್ನು ವಹಿಸಬೇಕಾಗುತ್ತದೆ. 


# % ಜ ಜು ಬ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 50 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ವಿ. ಪುತ್ತೂಲಗೆ ಗೌಡರ ಆಗಮನ (ಅ್ರ.ಶ.1532) 


ತುಳುನಾಡಿಗೆ ಗೌಡರ ವಲಸೆ ಪ್ರಕ್ರಿಯೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆದಿದೆ. 
ಇದೊಂದು ರಾಜಕೀಯ ಕಾರಣಗಳ ವಲಸೆಯಾಗಿದ್ದು, ಈ ಪಂಗಡಗಳನ್ನು ಪ್ರತಿನಿಧಿಸಿ 
ಸಮರ್ಥ ನಾಯಕನೊಬ್ಬ ಬರುತ್ತಾನೆ. ಹೀಗಾಗಿ ದಕ್ಷಿಣ ಕನ್ನಡದ ಪುತ್ತೂರು, ವಿಟ್ಲ, ಸುಳ್ಯ 
ಭಾಗಗಳಲ್ಲಿ ಗೌಡರು ಅತ್ಯಂತ ಪ್ರಭಾವಿ ಜನಾ೦ಗವಾಗಿ ಬೆಳೆಯುತ್ತಾರೆ. 


ಪುತ್ತೂರು ಭಾಗಕ್ಕೆ ಆಗಮನ ಐತಿಹಾಸಿಕವಾಗಿ ವಿಶೇಷವಾದುದು. ಇಕ್ಕೇರಿ ಸಂಸ್ಥಾನದ 
ಮಾರ್ಗದರ್ಶನದಂತೆ "ದಂಡನಾಯಕ' ಹಾಗೂ `ದಂಡನಾಯಕಿಯ' ನೇತೃತ್ವದಲ್ಲಿ 
ಗೌಡರು ಪುತ್ತೂರಿಗೆ ಬರುತ್ತಾರೆ. ದಂಡನಾಯಕ ಹಾಗೂ ದ೦ಡನಾಯಕಿ ಉಲ್ಲಾಳ್ಳಿಯರು 
ಕಾಲಾಂತರದಲ್ಲಿ ವಿಷ್ಣು ಹಾಗೂ ಚಂಡಿಕಾ ರೂಪಗಳೂಂದಿಗೆ ಸಮೀಕರಿಸಿಕೊಂಡು 
ಆರಾಧಿಸಲ್ಪಡುತ್ತಾರೆ. 


ಬಿಸಿಲೆ ಘಾಟಿನ ಮೂಲಕ ಐಗೂರು ಸೀಮೆಯಿಂದ ಬಂದವರು ಸುಬ್ರಹ್ಮಣ್ಯದ "ಕು- 
ಕೈ ಪಟ್ಟಣ'ಕ್ಕೆ ಬ೦ದಿಳಿಯುತ್ತಾರೆ. ಈ ಮೊದಲೇ ಕೆಲವರು ಇಲ್ಲೆ ನೆಲೆ ನಿಂತು ತಮ್ಮ 
ಅಧಿಪತ್ಯವನ್ನು ಆರಂಭಿಸಿರುತ್ತಾರೆ. ಇವರು ಕೂಜುಗೋಡು ಕಟ್ಟೆಮನೆಯವರ ನೇತ್ನ ತದಲ್ಲಿ 
ಬಂದವರು. ಕೆಲವು ವರ್ಷಗಳ ಹಿಂದಿನವರೆಗೆ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಇವರ 


ಕೈಯಲ್ಲಿತ್ತು. 


ದೇವಾಲಯದ ಮೇಲೆ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಿದ ಬಗೆಗೆ ಜಾನಪದದಲ್ಲಿ 
ಪಾಡ್ದನದಲ್ಲಿ, ನಿರೂಪಣೆಯೊಂದಿದೆ. ದಂಡನಾಯಕ ಉಲ್ಲಾಕುಳು ತಮ್ಮ ಬಾಣದಿಂದ 
ಕುಕ್ಕೆಯ ಸುಬ್ರಾಯನ ಕೊಡಿಮರವನ್ನು ತುಂಡರಿಸುತ್ತಾರೆ. ಅದರ ದ್ವಜವನ್ನು 
ವಶಮಾಡಿಕೊಳ್ಳುತ್ತಾರೆ. ಇದು ಅವರ ಅಧಿಕಾರ ಬಲಪಡಿಸಿದ್ದನ್ನು ಸಂಕೇತಿಸುತ್ತದೆ. 
ಸುಬ್ರಾಯನೊಂದಿಗೆ ಮುಖಾಮುಖಿಯಾಗಿ ಅಲ್ಲೇ ನೆಲೆ ನಿಲ್ಲಲು ಅಪೇಕ್ಷಿಸುತ್ತಾರೆ. 
ಬಹುಶಃ ತಿಮ್ಮನಾಯಕನ ಗೌಡ ತಂಡಕ್ಕೂ ಸ್ಥಳೀಯರಿಗೂ ನಡೆದ ಸಂಘರ್ಷವನ್ನು ಇದು 
ಸೂಚಿಸಿರಬೇಕು. ಈ ಕೊಡಿಮರ ಕಡಿದ ಪ್ರಸ೦ಗವನ್ನು ವಿದ್ವಾಂಸ ಡಾ. ಬಿಳಿಮಲೆಯವರು 
ಗೌಡರ ವಲಸೆ ಮತ್ತು ಸುಳ್ಯ ಪರಿಸರದಲ್ಲಿ ಅವರ ನೆಲೆಸುವಿಕೆ ಸುಗಮವಾಗಿರಲಿಲ್ಲದ್ದರಿ೦ದ 
ಗೌಡೇತರ ದೈವಗಳ ಕೊಡಿಮರ ಕತ್ತರಿಸುವ ಮಹಾನ್‌ ಸಾಹಸಗಾಥೆ ಎನ್ನುತ್ತಾರೆ. ಇದೇ 
ತೆರನಾದ ಸಂಘರ್ಷಗಳ, ರಕ್ತಹರಿಸುವಿಕೆಯ ಪ್ರಸಂಗವನ್ನು ಪುರುಷ ಭೂತದ ಕಥಾನಕದಲ್ಲಿ 
ಕಿನ್ನಿಮಾಣಿ-ಪೂಮಾಣಿ ಹಾಗೂ ನಾಯರ್‌ ಭೂತದ ಪಾಡ್ದನಗಳಲ್ಲೂ ಕಾಣ ಸಿಗುತ್ತದೆ. 
“ಕತ್ತಲು ಬೆಳಗಾಗುವುದರ ಒಳಗಾಗಿ ವೈರಿಗಳ ರಕ್ತವನ್ನು ಬೀದಿಯಲ್ಲಿ ಹರಿಸಿದ” ಪುರುಷ 
ದೈವದ ಪ್ರತಾಪ ಗೌಡರಲ್ಲಿ ಇಂದಿಗೂ ಜನಜನಿತ. ಹೀಗೆ ಐಗೂರಿನಿಂದ ಸುಳ್ಯಕ್ಕೆ ವಲಸೆ 
ಬಂದ ಗೌಡರು ತಮ್ಮ ಅಸ್ತಿತ್ವವನ್ನು ಸಾಬೀತು ಪಡಿಸುವ ಘಟನೆಗಳು ಐತಿಹ್ಯಗಳಾಗಿವೆ. 


ಸುಬ್ರಹ್ಮಣ್ಯದಲ್ಲಿ ನೆಲೆಯೂರಿದ ಗೌಡರು ಕುಕ್ಕೆಯ ದೇವಾಲಯವನ್ನು ತಮ್ಮ ಸುಪರ್ದಿಗೆ 
ಪಡೆಯುತ್ತಾರೆ. ಇದಕ್ಕಾಗಿ ಅವರಿಗೆ ಶೃಂಗೇರಿ ಮಠ (ಗುರುಮಠ) ಹಾಗೂ ಇಕ್ಕೇರಿ 
ಸಂಸ್ಥಾನದ (ಅರಮನೆ) "ಸನ್ನದು Licence ಹಾಗೂ "ನಿರೂಪಣೆ ಗಜ ತ್ತ 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 51 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ton)” ಇದೆ. ಇವರು ನಾಯಕರ ಅಪ್ಪಣೆಯಂತೆ ದೇವಾಲಯದ ಕ್ರಿಯಾವಿಧಿಗಳಲ್ಲಿ 
ಪಾಲು ಪಡೆಯುತ್ತಾರೆ. ಪುತ್ತೂರು ಹಾಗೂ ಕೂಜುಗೋಡಿನ ಗೌಡರಿಗೆ ಮಾತೃಪ್ರಧಾನ 
ಕುಟುಂಬ ಪದ್ಧತಿಯನ್ನು ಪಾಲಿಸುತ್ತಿರುವ ಬಲ್ಲಾಳರಿಂದ ಅಧಿಕಾರ ವಶಮಾಡಿಕೊಳ್ಳಲು 
ಅರಮನೆ-ಗುರುಮನೆಗಳೆರಡರ ಅಪ್ಪಣೆ ಇದ್ದಿರಬೇಕು. ದಂಡನಾಯಕನ ಪ್ರವೇಶಕ್ಕಿಂತ 
ಮೊದಲೇ ಕೂಜುಗೋಡಿನ ಗೌಡರು ಬಂದಿರುವುದರಿಂದ, ಸುಬ್ರಹ್ಮಣ್ಯ, ದಂಡನಾಯಕನಲ್ಲಿ 
“ಇಲ್ಲಿ ಈಗಾಗಲೇ ಬೇರೆಯವರು ನೆಲೆಯೂರಿದ್ದು, ಹೊಸಬರಿಗೆ ಜಾಗವಿಲ್ಲ' ಎಂದು 
ಪುತ್ತೂರಿನ ಮಹಾಲಿಂಗೇಶ್ನರನಲ್ಲಿ ಇವರಿಗೆ ನೆಲೆ ನೀಡಲು ಕೇಳಿಕೊಳ್ಳುತ್ತಾನೆ. "ಪುತ್ತೂರಿನ 
ಕಡೆಗೆ "ಹೊರಟ ದಂಡನಾಯಕನ ಗೌಡ ಪರಿವಾರ ಸುಬ್ರಹ್ಮಣ್ಯನಲ್ಲಿ ಕುರುಹು ಒಂದನ್ನು 
ಕೇಳುತ್ತದೆ. ಸುಬ್ರಹ್ಮಣ್ಯ ಇವರಿಗೆ ಕುರುಹಾಗಿ ತನ್ನ ಧ್ವಜವನ್ನೇ ಕೊಂಡೊಯ್ಯುವಂತೆ 
ಹೇಳುತ್ತಾನೆ. ಈ ಕಾರಣದಿಂದಾಗಿ ಜಾತ್ರೆಯ ಸಂದರ್ಭದಲ್ಲಿ ಸಗ ಸುಬ್ರಹ್ಮಣ್ಯದಲ್ಲಿ 
ಧ್ವಜಾರೋಹಣ- ಕೊಡಿ ಏರುವುದು ನಡೆಯುವುದಿಲ್ಲ. ಇಲ್ಲಿ "ಅನ್ನದ ಕೊಪ್ಪರಿಗೆ' ರುವ 
ಮೂಲಕ ನಡೆಯುತ್ತದೆ. 


ಸುಬ್ರಹ್ಮಣ್ಯನ ೫೦ ಕೆ.ಜಿ. ಗೂ ಅಧಿಕ ತೂಕದ ಧ್ವಜವನ್ನು ದಂಡನಾಯಕ ಉಲ್ಲಾಕುಳ 
ಸೇವಕ “ಕಾಜು ಕುಜುಂಬ' ಎಂಬ ಪರಿಚಾರಿಕ ಹೊತ್ತೊಯ್ಯುತ್ತಾನೆ. “ಕಾಜುಕುಜು೦ಬ” 
ಎಂಬ ದೈವವು ಇಂದಿಗೆ ಪುತ್ತೂರಿನಲ್ಲಿ ಆರಾಧಿಸಲ್ಪಡುತ್ತಾನೆ. ಪುತ್ತೂರಿನಲ್ಲಿ ಇವರು 
ತಮ್ಮನ್ನು ಮಹಾಲಿಂಗೇಶ್ವರನಿಗೆ ಅರ್ಪಿಸಿಕೊಳ್ಳುತ್ತಾರೆ. ಇವರು ಇಕ್ಕೇರಿಯ ನಾಯಕ 
ಸದಾಶಿವನ (ಕಿ.ಶ.೧೫೩೦-೧೫೬೬) ಮಾಂಡಳಿಕರಾದ ಬ೦ಗರಸನನ್ನು ಒಪ್ಪಿಕೊಳ್ಳುತ್ತಾರೆ. 
ಬ೦ಗರಸನ ಅಪ್ಪಣೆ (ಮಹಾಲಿಂಗೇಶ್ವರನ ಅಪ್ಪಣೆ-ಜಾನಪದ ನಿರೂಪಣೆ) ಯಂತೆ ಇವರು 
ಪುತ್ತೂರಿನ ಬಲ್ನಾಡಿನಲ್ಲಿ (ಬಲನಾಡು) ನೆಲೆಯೂರುತ್ತಾರೆ. 


ಪುತ್ತೂರಿನ ದೇವಾಲಯ ಹಾಗೂ ಬಲ್ನಾಡು ಸ್ಥಳೀಯ ಬಲ್ಲಾಳನೊಬ್ಬನ ಕೈಯಲ್ಲಿರುತ್ತದೆ. 
ಇವನು ಸನ್ನದ್ದು, ನಿರೂಪಣೆ ಹೊಂದಿರುವ ಶೃಂಗೇರಿ, ಇಕ್ಕೇರಿಯವರ ನಾಯಕರಿಂದ 
ಬೆಂಬಲಿತರಾಗಿರುವ ಗೌಡರಿಗೆ ಪ್ರತಿರೋಧ ಒಡ್ಡುತ್ತಾನೆ. ದಂಡನಾಯಕ ಉಲ್ಲಾಕುಳು 
ಹಾಗೂ ಬಲ್ಲಾಳನಿಗೆ ಕಾದಾಟವಾಗಿ, ಉಲ್ಲಾಕುಳು ಇಡೀ ಬಲ್ಲಾಳನ ಸಂತಾನವನ್ನೇ ನಾಶ 
ಮಾಡುತ್ತಾರೆ. ಹೀಗೆ ಬಲ್ಲಾಳನ ಆಳ್ವಿಕೆ ಪುತ್ತೂರಿನಲ್ಲಿ ಕೊನೆಯಾಗುತ್ತದೆ. (ಇಲ್ಲಿ ತುಳು 
ಭಾಷೆಯಲ್ಲಿ “ಉಲ್ಲಾಕ್ಷು, ಉಳ್ಳಾಲ್ಲಿ” ಶಬ್ಧಗಳು ಕನ್ನಡದ “ಒಡೆಯ, ಒಡತಿ” ಎಂದು 
ಪ್ರಯೋಗವಾಗಿವೆ) 


ಬಲ್ನಾಡಿನಲ್ಲಿ ನೆಲೆಯೂರಿದ ಕಟ್ಟೆಮನೆಯ ಗೌಡರು ಬಳಸನ್ನ ಬಳಿಯವರು. ಇವರು 
ತುಳು ಭಾಷಿಕ ಜನಾ೦ಗವಿರುವ ಪ್ರದೇಶಗಳಿಗೆ ಗೌಡರು ಪ್ರಸರಣ ಹೊ೦ದಲು ಮಾರ್ಗವನ್ನು 
ರೂಪಿಸುತ್ತಾರೆ. ಮುಂದೆ ಪಾಣೆಮಂಗಳೂರು, ನೇತ್ರಾವತಿಯ ಪೂರ್ವಭಾಗಗಳಲ್ಲಿ 
ಗೌಡರು ನೆಲೆ ನಿಲ್ಲುತ್ತಾರೆ. ಇಕ್ಕೇರಿಯ ಅರಸರ ಬೆಂಬಲ ಹೊಂದಿದ್ದ ಗೌಡರು 
ದೊಡ್ಡ ಭೂಮಿಯ ಮಾಲೀಕರಾಗುತ್ತಾರೆ. ತುಳುನಾಡಿನ ಉಜಿರೆ, ಬಂಗಾಡಿ, ಕೊಕ್ಕಡ, 
ಉಪ್ಪಿನಂಗಡಿ, ಹಿರೇಬಂಡಾಡಿ, ಬೆಳ್ಳಿಪ್ಪಾಡಿ, ಕಲ್ಲೇಗ, ಮೊದಲಾದ ಭಾಗಗಳಲ್ಲಿ ಪ್ರಬಲವಾಗಿ 
ನೆಲೆಯೂರುತ್ತಾರೆ. ವಿಟ್ಲ, ಮುಂಡೂರು, ಬೆಳ್ಳಿಪ್ಪಾಡಿ, ಹಿರೇಬಂಡಾಡಿ ಮೊದಲಾದ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 5) ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಗ್ರಾಮಗಳಲ್ಲಿ ಜಮೀನ್ನಾರರಾಗಿರುತ್ತಾರೆ. ಇವರ ಪ್ರಸರಣ ಬಹುಶಃ ಬಂಗಾಡಿ ಕಡಿಕಲ್ಲು 
ಶಿರಾಡಿ ಘಾಟಿ ಹಾಗೂ ಚಾರ್ಮಾಡಿ ಘಾಟಿನ ಮೂಲಕ ನಡೆದಿರಬೇಕು. 


ಗೌಡರು ತುಳುನಾಡಿಗೆ ಪ್ರಸರಣ ಹೊಂದಿ ನೆಲೆಯೂರಿದ ಮೇಲೆ 
ಮೂಲನಿವಾಸಿಗಳೊಂದಿಗೆ ಒಡನಾಟ ಹೊಂದುತ್ತಾರೆ. ಅವರನ್ನು ತಮ್ಮ ಕ್ರಿಷಿಯಲ್ಲಿ 
ತೊಡಗಿಸಿಕೊಳ್ಳುತ್ತಾ ಸಮನ್ವಯದಲ್ಲಿ ಬಾಳುತ್ತಾರೆ, ತುಳು ಭಾಷೆಯನ್ನು ತಮ್ಮ 
ಮಾತೃಭಾಷೆಯಾಗಿ ಸ್ವೀಕರಿಸುತ್ತಾರೆ. ತೌಳವ ಮೂಲದ ಮೂಲನಿವಾಸಿಗಳ ಸಂಸ್ಕೃತಿಯಾದ 
"ಭೂತಾರಾಧನೆ? ಯನ್ನು ತಾವೂ ಪಾಲಿಸುತ್ತಾರೆ. ತಮ್ಮ ಹಿರಿಯರನ್ನು ಭೂತಾರಾಧೆನೆಯ 
ಉತ್ತುಂಗದಲ್ಲಿ ಕೂರಿಸಿ ಆರಾಧಿಸುತ್ತಾರೆ, ತಮ್ಮ ಮೂಲ ಸಂಸ್ಕೃಶಿಯಾದ "ಹತ್ತು ಕುಟುಂಬ 
ಹದಿನೆಂಟು ಗೋತ್ರದ' ಆಚರಣೆಗಳನ್ನು ಉಳಿಸಿಕೊಳ್ಳುತ್ತಾರೆ. 


ಗೌಡರ ಮರು ವಲಸೆ ಬಹುಶಃ ೧೬ನೇ ಶತಮಾನದ ಕಾಲದಲ್ಲಿ ನಡೆದಿರಬೇಕು. 
ಆಗ ಸದಾಶಿವ ನಾಯಕನ ಆಡಳಿತಕ್ಕೆ ದಕ್ಷಿಣ ಕನ್ನಡ ಒಳಪಟ್ಟಿತ್ತು (ಕ್ರಿಶ.೧೫೩೦- 
೧೫೬೬). ಈ ಪ್ರಸರಣ ಪ್ರಕ್ರಿಯೆಗೆ ಲಿಖಿತ ದಾಖಲೆಗಳು ಇಲ್ಲದಿರುವುದರಿಂದ ನಿರ್ದಿಷ್ಟ 
ಕಾಲನಿರ್ಣಯ ಅಸಾಧ್ಯ. ಆದರೆ ಅದಕ್ಕೆ ಪೂರಕವಾಗಿ ಮೌಖಿಕ ಆಕರಗಳು ಲಭ್ಯ ಇವೆ. 
ಪುರುಷ ಭೂತದ ಪಾಡ್ದನ, ಬಚ್ಚನಾಯಕನ ಪಾಡ್ದನಗಳು ಕನ್ನಡದಲ್ಲಿದ್ದು, ಇದರಲ್ಲಿ 
ದೈವಗಳು ಘಟ್ಟದಿಂದ ಇಳಿದು ಬಂದ ದಾರಿಗಳೇ ಗೌಡರು ನಡೆದು ಬಂದ ಹಾದಿಗಳು. 
ಬಲ್ನಾಡಿನ ಕಟ್ಟೆಮನೆಯವರು ದಂಡನಾಯಕ ಉಲ್ಲಾಕುಳು, ಉಲ್ಲಾಳ್ಳಿ ಮಲರಾಯ, 
ಧೂಮಾವತಿ ದೈವಗಳನ್ನು ಆರಾಧಿಸುತ್ತಾರೆ. ಈ ದೈವಗಳ ವಾರ್ಷಿಕ "ಜಾತ್ರೆಗೆ “ವಾಲಸರಿ 
ನೇಮ' ಎನ್ನು ತಾರೆ. ಇದು ನಡೆಯುವ "ಗದ್ದೆ ಪಾಸ ಮಜಲು'. ವಾಲಸರಿ ಎಂದರೆ 
ವಲಸೆ [ae ಇದು ದೈವಗಳು ಘಟ್ಟ ಇಳಿದು ವಲಸೆ ಬಂದದ್ದರ ಸಾಂಕೇತಿಕ 
ನಿರೂಪಣೆಯಿರಬೇಕು. 


ಗೌಡರ ದೈವಸ್ಥಾನಗಳಲ್ಲಿ ಕುದುರೆ ಮೇಲೆ ಕುಳಿತು ಬಿಲ್ಲುಬಾಣಗಳನ್ನು ಹಿಡಿದಿರುವ 
ಈರ್ವರು ವೀರರ ಪ್ರತಿಮೆಗಳು ಇರುತ್ತವೆ. ಇವು ಆ ಕುಟುಂಬದ ದೈವಗಳು ಅಲ್ಲದೆ 
ಅವರ ಹಿರಿಯರ ಇಲ್ಲವೇ ಇಕ್ಸೇರಿಯಿಂದ ಇವರನ್ನು ನಡೆಸಿಕೊಂಡು ಬಂದ ನಾಯಕರ 
ಪ್ರತಿಮೆಗಳು. ಇಂತಹ ಪ್ರತಿಮೆಗಳು ಸುಳ್ಯ ಹಾಗೂ ಪುತ್ತೂರು ಭಾಗಗಳಲ್ಲಿ ಬಹುತೇಕ 
ಕಡೆ ನೋಡಬಹುದು. ತರವಾಡು, ಐನ್‌ಮನೆಗಳಲ್ಲಿ ದಕ್ಷಿಣ ಭಾಗದಲ್ಲಿ ಇವು ಇವೆ. ಇವು 
ಉಲ್ಲಾಕುಳು-ಕಿನ್ನಿಮಾಣಿ-ಮೂಮಾಣಿಗಳದ್ದು. 


ಹಿರಿಯ ವಿದ್ವಾಂಸರಾದ ಧರ್ಮಪಾಲನಡ್ಕರವರು (ಡಿ.ಜಿ.ನಡ್ಡು ಈ ದೈವಗಳ 
ಮೂಲವನ್ನು ಗಂಗ ವಂಶದ ಮೂಲ ಪುರುಷರೊಂದಿಗೆ ಚರ್ಚಿಸುತ್ತಾರೆ. (ಗೌಡ 
ಜನಾಂಗದ ಐತಿಹಾಸಿಕ ಅವಲೋಕನ; ಮನೋಹರ ದೇವಸ್ಯ, ೨೦೦೩). ಆನಂದಗೌಡ 
ಪೆರ್ಲ (ಚಿರಜಜ ೫೪; ೨೦೦೫) ಹಾಗೂ ಕೇಶವ ಅಡೂರು (೧೯೮೭) ಕೂಡ 
ಗಂಗವಂಶದೊಂದಿಗೆ ಉಲ್ಲಾಕುಳ ಸಂಬಂಧವನ್ನು ಕಲ್ಪಿಸುತ್ತಾರೆ. ಈ ಕುರಿತು ಶ್ರೀ 
ರಾಜ್ಯದೈವ ಮತ್ತು ಪುರುಷ ದೈವಸ್ಥಾನ ಕಂದಪಾಡಿ ಸ್ಮರಣ ಸಂಚಿಕೆ (೨೦೧೧) ರಲ್ಲಿ 
ಚರ್ಚಿಸಲಾಗಿದೆ. 
ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 53 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕ್ರಿ.ಶ.೧೫೬೫ ರ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಅರಸರು ಸೋಲನ್ನು ಕಂಡ 
ಪ್ರಯುಕ್ತ ವಿಜಯನಗರ ಸಾಮ್ರಾಜ್ಯವು ಛಿದಗೊಂಡು ಹಲವಾರು ಮಾಂಡಲೀಕರಲ್ಲಿ "ಹರಿದು 
ಹಂಚಿ ಹೋಯಿತು. ಆ ಸಂದರ್ಭದಲ್ಲಿ ಮಲೆನಾಡಿನ ಶಿವಮೊಗ್ಗ. ಚಿಕ್ಕಮಗಳೂರು, 
ಹಾಸನ ವಿಭಾಗದಲ್ಲಿ ಮತ್ತು ದಕ್ಷಿಣ "ಕನ್ನ ಡದ ಸುಳ್ಳ ಮತ್ತು 'ಪುತ್ತೂರು (ಈಗಿನ 
ಬೆಳಂಗಡಿ ಸೇರಿ) ಮಾಗಣೆಗಳಲ್ಲಿ "ಇಕ್ಕೇರಿ ನಾಯಕರು ವಿಜಯನಗರದ "ಮಾಂಡಲೀಕ 
ಅರಸರಾಗಿದ್ದವು ಸ್ವ ಸ್ಪತಂತ್ರವಾಗಿ ಆಳತೊಡಗಿದ್ದರು. ಕ್ರಿ.ಶ.೧೪೯೯-೧೭೬೩ ಇಕ್ಕೇರಿ ರಾಜರು 
ಮೂಲತಃ ತಲಕಾಡಿನ ಗಂಗರಾಜರ (ಕ್ರಿ.ಶ.೨೦೦-೧೦೮೪) ವಂಶಸ್ಥರಾಗಿದ್ದು. ಗೌಡ 
ಮೂಲದವರಾಗಿ ವೀರಶೈವ ಮತಾವಲಂಬಿಗಳಾಗಿದ್ದರು. 


ಈ ಸಂದರ್ಭದಲ್ಲಿ ಪುತ್ತೂರು ಮತ್ತು ಅಮರ ಸುಳ್ಯ ಮಾಗಣೆಗಳನ್ನು 
ಜೈನಮತಾವಲಂಬಿಗಳಾದ ಮತ್ತು ಮಾತೃ ಪ್ರಧಾನ ಸಂತತಿಯವರಾದ ಅಷ್ಟಬಲ್ಹಾಳ್ತಿಯರು 
ಮಾಂಡಲೀಕರಾಗಿ ಆಳುತ್ತಿದ್ದರು. ಈ ಬಲ್ಲಾಳರು ನಂಬಲರ್ಹರಲ್ಲವೆಂದು ತಿಳಿದು, 
ಅವರು ಯಾವಾಗ ಬೇಕಾದರೂ ಮಂಗಳೂರಿನ ಅಳುಪ ರಾಜರೊಡನೆ ಸೇರುವ 
ಸಾಧ್ಯವಿರುವುದರಿಂದಲೂ, ಅವರು ಜೈನ ಮತ್ತು ವೈಷ್ಣವ ಮತಾವಲಂಬಿ ಆದ ಪ್ರಯುಕ್ತ 
ಇಕ್ಕೇರಿ ಸಂಸ್ಥಾನ ಮತ್ತು ಶೃಂಗೇರಿ ಮಠದ ಸಂಯೋಗದಿಂದ ದಕ್ಷಿಣಕನ್ನಡದಲ್ಲಿ 
ಮಾತೃಪಧಾನ ಸಂತತಿ ಮತ್ತು. ಜೈನ/ವೈಷ್ಣವರನ್ನು ಹಿಮ್ಮೆಟ್ಟಿಸಿ ಶೈವಧರ್ಮವನ್ನು ಎತ್ತಿ 
ಹಡಿಯುವ ಪ್ರಯುಕ್ತ ಇಕ್ಕೇರ' ರಾಜರ ರಕ್ತಸಂಬ೦ಧಿಗಳು, ಶೈವ ಸಂಪ್ರದಾಯಸ್ಪರೂ, 
ಪಿತ್ಯಪ್ರಧಾನ ಸಂತತಿಯವರೂ ಆದ ಗೌಡ ಸಮುದಾಯವನ್ನು 'ತ೦ಡತಂಡವಾಗಿ ಇಕ್ಕೇರಿ 
ದಂಡನಾಯಕರ ಮುಂದಾಳತ್ತದಲ್ಲಿ ಪುತ್ತೂರು ಮತ್ತು ಅಮರ ಸುಳ್ಯ ಮಾಗಣೆಗಳಿಗೆ 
ಕಳುಹಿಸಿಕೊಡಲಾಯಿತು. (ಕ್ರಿ.ಶ.೧೫೩೦ ರಿಂದ ಕ್ರಿ.ಶ.೧೬೦೦) ಕಾಲಘಟ್ಟದಲ್ಲಿ ಪುತ್ತೂರು 
ಮತ್ತು ಅಮರ ಸುಳ್ಯ ಮಾಗಣೆಗಳಲ್ಲಿ ಅಷ್ಟಬಲ್ಲಾಳ್ಲಿಯರ (ಬಲ್ಲಾಳರ) ರಾಜಕೀಯ ಮತ್ತು 
ಧಾರ್ಮಿಕ ಒಡೆತನಗಳು ಗೌಡ ಜನಾ೦ಗದ ಹಸ್ತಾಂತರವಾಯಿತು. ಬಲ್ಲಾಳರ ಸ೦ತತಿಯು 
ಕ್ಷೀಣವಾಯಿತು. (ಗಣಪತಿರಾವ್‌ ಐಗಳ್‌ ೨೦೦೪) 


ಬಲ್ಲಾಡು ಕಟ್ಟಿಮನೆ: 


ಗೌಡ ಸಮಾಜದ ಆಡಳಿತ ಘಟಕಗಳಲ್ಲಿ ಮುಖ್ಯವಾದುದು ಕಟ್ಟೆಮನೆಗಳು. ಗೌಡರ 
ವಲಸೆಯ ನಂತರ ರಾಜಕೀಯವಾಗಿ ಬಲಗೊಂಡು ಅಧಿಕಾರ ಸ್ಥಾಪನೆಯನ್ನು ಮಾಡುವ 
ಪ್ರಕ್ರಿಯೆಯಲ್ಲಿ ಕಟ್ಟೆಮನೆಗಳ ಪಾತ್ರ ಮಹತ್ವದ್ದು ಪುತ್ತೂರಿನ ಬಲ್ನಾಡು ಕಟ್ಟೆಮನೆ ನಮಗೆ 
ಗೌಡರ ರಾಜಕೀಯ ಬೆಳವಣಿಗೆ ಹಾಗೂ "ಸಿತ್ಯಂತರಗಳನ್ನು ತೋರಿಸುತ್ತದೆ. 


ದಂಡನಾಯಕ ಉಲ್ಲಾಕುಳು ಹಾಗೂ ಉಲ್ಲಾಳ್ತಿ ತಮ್ಮ ಪರಿವಾರದೊಂದಿಗೆ 
ಇಕ್ಕೇರಿಯಿ೦ದ ಘಟ್ಟವಿಳಿದು ಕುಕ್ಕೆ ಪಟ್ಟಣಕ್ಕೆ ಬಂದಾಗ ಸುಬ್ರಾಯ ದೇವರ ಕೊಡಿಮರದಲ್ಲಿ 
ಧ್ವಜವೇರುತ್ತಿರುತ್ತದೆ. ಇವರು ಸುಬ್ರಾಯನೊಂದಿಗೆ ಕಾದಾಡಿ ಕೊಡಿಮರ ತುಂಡರಿಸಿ 
ಧ್ವಜವನ್ನು ವಶಮಾಡಿಕೊಳ್ಳುತ್ತಾರೆ. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 54 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇದು ಸ್ಥಳೀಯ ಬಲ್ಲಾಳನೊಂದಿಗೆ ನಡೆದ ಸಂಘರ್ಷವನ್ನು ಸಂಕೇತಿಸುತ್ತದೆ. ಈ 
ಧ್ವಜದೊಂದಿಗೆ ಬಲ್ನಾಡಿಗೆ ಬಂದ ದಂಡನಾಯಕ ಹಾಗೂ ಇತರ ಗೌಡರು ಬಲ್ನಾಡಿನಲ್ಲಿ 
ತಮ್ಮ ಅಧಿಕಾರವನ್ನು ಸ್ಥಾಪಿಸುತ್ತಾರೆ. 


ಬಲ್ಲಾಡು ಬಂಗರಸನ ಆಡಳಿತಕ್ಕೆ ಸೇರಿದ್ದ ಭೂಭಾಗವಾಗಿದ್ದು, ಇಂದು 
ಪುತ್ತೂರಿನ ಮುನ್ನಿಫ್‌ ಕೋರ್ಟ್‌ ಇರುವ ಭಾಗದಲ್ಲಿ ಅವನ ಅರಮನೆಯೊಂದಿತ್ತು. 
ಇವನ ಕಾಲದಲ್ಲಿ ಬಲ್ನಾಡಿಗೆ ಬಂದ ಗೌಡರು ಅವನ ಆಸ್ಥಾನದಲ್ಲಿ ಸ್ಥಾನಮಾನವನ್ನು 
ಪಡೆದುದಲ್ಲದೆ ಮಹಾಲಿಂಗೇಶ್ವರ ದೇವಾಲಯದ ಸೇವೆಯಲ್ಲಿ ಸಂಖೇಶ ಅಧಿಕಾರಿಗಳಾಗಿ 
ತೊಡಗಿಸಿಕೊಳ್ಳುತ್ತಾರೆ. 


ದಂಡನಾಯಕ ಉಲ್ಲಾಕುಳು ಹಾಗೂ ಉಲ್ಲಾಳ್ಲಿಯ ಮರಣದ ನಂತರ ದೈವತ್ವಕ್ಕೇರಿ 
ಬಲ್ನಾಡು ಕಟ್ಟೆಮನೆಯ ಮನೆತನದ ದೈವಗಳಾಗಿ ಆರಾಧನೆ ಹೊಂದುತ್ತಾರೆ. ಮಲೆರಾಯಿ 
ಇವರ ಬಂಟನಾಗಿದ್ದು, ಕಾಲಾಂತರದಲ್ಲಿ ಪುತ್ತೂರು ಸೀಮೆಗೆ ದೈವಗಳಾಗುತ್ತಾರೆ. 
ಏಪ್ರಿಲ್‌ ತಿಂಗಳ ೧೬ "ರಂದು ನಡೆಯುವ. ಮಹಾಲೆಂಗೇಶ್ವರನ ಜಾತ್ರೆಯೆಂದು ದೈವಗಳ 
ಭಂಡಾರವನ್ನು ಪಲ್ಲಕ್ಕಿಯಲ್ಲಿ ದೇವಾಲಯಕ್ಕೆ ತರಲಾಗುತ್ತದೆ. ಗೌಡ ಜನಾಂಗದ ಬಲ್ಲಾಡು 
ಕಟ್ಟೆಮನೆಯ "ದರ್ಶನ ಪಾತ್ರಿಯು ಬಿಲ್ಲುಬಾಣಗಳನ್ನು ಹಿಡಿದಿರುತ್ತಾನೆ. ಛತ್ರ- ಬಾರ. 
ಧ್ವಜ, ಬಿರುದು ಬಾವಲಿಗಳೊಂದಿಗೆ ದೈ ವಗಳು ಮಹಾಲಿಂಗೇಶ್ವರನನ್ನು | ಎದುರುಗೊಳ್ಳುತ್ತವೆ. 
ದೇವರ ಉತ್ಸವ FRE ದೈವಗಳು ದೇವಾಲಯಕ್ಕೆ "ಪ್ರದಕ್ಷಿಣ ಬರುತ್ತವೆ. 
ರಥೋತ್ಸವದಲ್ಲಿ ದೈವಗಳ ಭಂಡಾರವನ್ನು ಜವ ಕಟ್ಟೆಮನೆಯ ದರ್ಶನ ಪಾತ್ರಿಯು 
ಮುಖ್ಯ ಆಕರ್ಷಣೆಯೂ ಹೌದು. 


ಕಟ್ಟೆಮನೆಯ ಗೌಡರು ಆರ್ಥಿಕ ಹಾಗೂ ರಾಜಕೀಯವಾಗಿ ಪ್ರಬಲರಾಗಿದ್ದದ್ದು 
ದೇವಾಲಯದಲ್ಲಿ ಅವರಿಗಿರುವ ಸ್ಥಾನಮಾನಗಳಿ೦ದ ವೇದ್ಯವಾಗುತ್ತದೆ. 


ಕ್ರಿಶ.೧೮೩೬-೧೮೩೭ ರಲ್ಲಿ ನಡೆದ ಅಮರಸುಳ್ಯ ದಂಗೆ ಗೌಡರ ವೀರಶ್ರಿಗೊ೦ದು ಒಳ್ಳೆಯ 
ನಿದರ್ಶನ. ಈ ಹೋರಾಟದಲ್ಲಿ ವಿಟ್ಲ, ಬಲ್ನಾಡು, ಬೆಳ್ತಂಗಡಿಯ ಗೌಡರು ಪಾಲ್ಗೊಂಡು 
ಬ್ರಿಟಿಷರ ಎರುದ್ಧ ದಂಗೆ ಎದ್ದಿದ್ದರು. ಇವರು ಕೆದಂಬಾಡಿ ರಾಮಗೌಡ, ಕಲ್ಯಾಣಪ್ಪ 
ಮೊದಲಾದ ವೀರರೂಂದಿಗೆ ಪುತ್ತೂರಿನ ಆಂಗ್ಲ ಖಜಾನೆಯ ಮೇಲೆ ಧಾಳಿ ಇಡುತ್ತಾರೆ. 
ಇದರ ಪರಿಣಾಮ ಗೌಡ ಸಮುದಾಯ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು. 


ಇದಲ್ಲದೆ ಪುತ್ತೂರು ಸೀಮೆ, ವಿಟ್ಟ ಮೊದಲಾದ ಭಾಗದ ಗೌಡರು, ಬಂಟರು, 
ಶಿವಳ್ಳಿ- ಹವ್ಯಕ ಬ್ರಾಹ್ಮಣರು, ಗೌಡಸಾರಸ್ವತರು ಮೊದಲಾದ ಪ್ರಬಲ ವರ್ಗಗಳ ತುಳಿತಕ್ಕೂ 
ಒಳಗಾಗಿದ್ದಾರೆ. ಇದರಿಂದ ತಮ್ಮ ಆಸ್ತಿ- ಪಾಸ್ತಿಗಳನ್ನು ಕಳದುಕೊಂಡಿದ್ದಾರೆ.ಹಿಂದೆ ಬಲ್ನಾಡು 
ಕಟ್ಟೆಮನೆಯ ಗೌಡರ ಹತ್ತಿರದ ಬಂಟ ಕುಟುಂಬವೊಂದು ಅವರ ಅನಕ್ಷರತೆಯನ್ನು 
ದುರುಪಯೋಗ ಪಡಿಸಿಕೊಂಡು ಭೂಮಿಯನ್ನು ನುಂಗಿತ್ತು. ಕಾಲಾಂತರದಲ್ಲಿ ಇವರ 
ಅನೇಕ ಭೂಭಾಗಗಳು ಇವರ ಕೈ ತಪ್ಪಿ ಹೋದವು. ದಂಡನಾಯಕ ಉಲ್ಲಾಕುಳು ಹಾಗೂ 
ಉಲ್ಲಾಳ್ತಿಯ ದೈವಸ್ಥಾನದ ಅಧಿಕಾರವೂ ಇವರ ಕೈಯಿಂದ ನಟ್ಟೋಜ ಬ್ರಾಹ್ಮಣ ಕುಟುಂಬ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (೨) 55 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಸಹಭಾಗಿತ್ವಕ್ಕೆ ಬಂತು. ಇವರೆಡೂ ಕುಟುಂಬಗಳ ಮನಸ್ತಾಪದಿಂದಾಗಿ ಅನೇಕ ವರ್ಷ 
ನೇಮ ನಡಾವಳಿಗಳು ನಡೆಯಲಿಲ್ಲ. ಇದರಿಂದ ಎರಡೂ ಕುಟುಂಬಗಳಿಗೆ ದೋಷಾಧಿಗಳು 
ಕಂಡುಬಂದವು. 


ಕಾಲಾಂತರದಲ್ಲಿ ಗೌಡರು ಸೇಡಿಯ ಸೀತಾರಾಮ ಭಟ್ಟರೆಂಬ ಹವ್ಯಕರೊಂದಿಗೆ ಸೇರಿ 
ನೇಮೋತ್ಸವ ನಡೆಸಿದರು. ಇವರ ನಡುವಿನ ಭಿನ್ನಾಭಿಪ್ರಾಯ ಕೋರ್ಟಿನ ಮೆಟ್ಟಲೇರಿ 
ಭಟ್ಟನ ಎರ್ಯಾದಿನಂತೆ ಇಂದು ಬಲ್ನಾಡು ದಂಡನಾಯಕ ದೈವಸ್ಥಾನ ಕರ್ನಾಟಕ 
ಸರಕಾರದ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಇಂದು ಗೌಡರ ಕಟ್ಟೆಮನೆಯವರು 
ದರ್ಶನ ಪಾತ್ರಿಗಳಾಗಿ ದೈವಗಳ ಸೇವೆ ಮಾಡುತ್ತಿದ್ದಾರೆ. ಪ್ರಸ್ತುತ ದರ್ಶನ ಪಾತ್ರಿಯಾಗಿರುವ 


ಪುರುಷೋತ್ತಮ ಗೌಡರಿಗೆ ವಾರ್ಷಿಕ ೨೭೦೦ ರೂ.ಗಳನ್ನು ಇಲಾಖೆ ನೀಡುತ್ತಿದೆ. 


ಗೌಡ ಸಮುದಾಯದ ಆಡಜತ ವ್ಯವಸ್ಥೆ: 


ದಕ್ಷಿಣ ಕನ್ನಡ, ಕೊಡಗು ಭಾಗಗಳಲ್ಲಿ ನೆಲೆಸಿರುವ ಗೌಡ ಸಮುದಾಯದ ಒಳ ಆಡಳಿತ 
ವ್ಯವಸ್ಥೆಯು ಗಂಗರ ಆಡಳಿತ ವ್ಯವಸ್ಥೆಯನ್ನು ಹೋಲುತ್ತದೆ. ಗಂಗರ ಸಾಮ್ರಾಜ್ಯದಲ್ಲಿ 
ಊರುಗೌಡ, ನಾಡಗೌಡ, ಸೀಮೆಗೌಡರೆಂಬ ಪದವಿಗಳನ್ನು "ಕಾಣಬಹುದು. ಇದೇ ವ್ಯವಸ್ಥೆ 
ಚಾಲುಕ್ಕ, ಹೊಯ್ಸಳ, ವಿಜಯನಗರ ಹಾಗೂ ಇಕ್ಕೇರಿ. ಸಂಸ್ಥಾನಗಳ ಆಡಳಿತದಲ್ಲೂ 
ಮುಂದುವರಿದಿದೆ. 


ಕಟ್ಟೆಮನೆಯ ಸೀಮೆಗೌಡರು ಶ್ರೇಣಿಯ ಮೇಲ್ಲುದಿಯಲ್ಲಿದ್ದರೆ ಅವರ ಕೆಳಗೆ 
ಮಾಗಣೆಗೌಡರು ಬರುತ್ತಾರೆ. ಮಾಗಣೆಗೌಡರ ನಂತರ ಊರಗೌಡರು ಬರುತ್ತಾರೆ. 
ಊರಗೌಡನಿಗೆ ಜೊತೆಯಾಗಿ ಒತ್ತುಗೌಡನಿದ್ದು, ಊರಿನ ಎಲ್ಲಾ ಗೌಡ ಕುಟುಂಬಗಳನ್ನು 
ಇತರ ಸಮುದಾಯವನ್ನೂ ಇವರು ನಿಯಂತಿಸುತ್ತಿದ್ದರು. ದಕ್ಷಿಣ ಕನ್ನಡದಲ್ಲಿ ಎರಡು 
ಕಟ್ಟೆಮನೆಗಳನ್ನು ಕಾಣಬಹುದು. ಅವು ಬಲ್ನಾಡು ಹಾಗೂ ಕೂಜುಗೋಡು ಕಟ್ಟೆಮನೆಗಳು. 
ಕೊಡಗಿನ ಗೌಡರಿಗೆ “ಕುಂಭಗೌಡನ' ಕಟ್ಟೆಮನೆ. 


ಬಲ್ನಾಡು ಕಟ್ಟೆಮನೆಯವರು ಬೆಳ್ತಂಗಡಿ, ಪುತ್ತೂರು, ವಿಟ್ರ, ಬಂಟ್ವಾಳ ಹಾಗೂ 
ಭಾನು ಭಾಗಗಳ ತುಳು ಗೌಡರನ್ನು ನಿಯಂತಿಸುತ್ತಾರೆ. ಐವರ ಅಡಿಯಲ್ಲಿ ಈ 
ಕೆಳಗಿನ ಮಾಗಣೆಗಳು ಬರುತ್ತವೆ. 


(೧) ವಿಟ ಅಮೈ, (೨) ನರುವೋಲ್ಲಡಿ, (೩) ಕುಂಟಿನಿ, (೪) ಪಲ್ಲದಾಲ, (೫) 
ವಲಂಬ್ರ, (೬) ಬಾಜಿಲ ಹಿರೇ ಬಂಡಾಡಿ, (೭) ಕಾಯೆರ್‌ಮೊಗರು, (೮) ಕನ್ನಡ್ಠ. (೯) 
ನೆಲ್ಕಾಡಿ ಓಡಿತ್ತಡ್ಕ 

ಬಲ್ನಾಡು ಕಟ್ಟೆಮನೆ ನಾಲ್ಕು ಅಂಕಣದ ನಡುವೆ ಒಳ ಮುಂದಿಲ್‌ ಇರುವ "ತುಳುವರ 
ಸುತ್ತು ಪಡ್ಡಿರೆ' ಮನೆಯ ರಾಚನಿಕ ವಿನ್ಯಾಸವನ್ನು ಹೊಂದಿದೆ. ಇದಕ್ಕೆ ೩೦೦-೪೦೦ 
ವರ್ಷಗಳ ಇತಿಹಾಸವಿದೆ. ನಾಲ್ಕು ಕವಲಿನ ಕೂಡುಕುಟುಂಬವಿದೆ. ಮುಂಭಾಗದ ದೊಡ್ಡ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 56 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


(ey) ಭಗತ pe 


(೧೮೦೨೧1೦೦) 31101311೪1 _ 


SVGMOD ೫0೪೬೯1೦೨ 8T ‘YIWNLNA OT 
ತೆ೦ 60.139 11210೧1 8 JALLVULSINIWNGV 


ಐಕಿವೀಗಿಇ ೧೫! 


57 ಷುಡ್ತಾರು ಅನಂಡರಾಜ ಗೌಡ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಚಾವಡಿಯ ದಕ್ಷಿಣ ಭಾಗದಲ್ಲಿ ಮನೆ ದೈವಗಳ ಕೋಣೆ ಇದೆ. ಇಂತಹ ಮನೆಯನ್ನು ವಿಟ್ಲ 
ಅಮೈ ಮಾಗಣೆ ಮನೆ ಹಾಗೂ ಪಾಡಿ, ಗೋಲ್ತಮಜಲಿನಲ್ಲೂ ನೋಡಬಹುದು. ಇಂದು 
ಬಲ್ಲಾಡಿನ ಮನೆ ಜೀರ್ಣಾವಸ್ಥೆಯನ್ನು ತಲುಪಿದ್ದು, ಕಷ್ಟಗಳನ್ನು ಎದುರಿಸುತ್ತಿದೆ. ಮನೆಯ 
ಆರ್ಥಿಕ ವ್ಯವಸ್ಥೆಯೂ ಕುಸಿದಿದ್ದು, ಇ ಸೌದೆ ಒಲೆಯಲ್ಲಿಯೇ ಅಡುಗೆ "ಮಾಡುತ್ತಾರೆ. 
ಸದಸ್ಯರೂ” ಕೂಡ ಹೆಚ್ಚು ವಿದ್ಯಾವಂತರಲ್ಲದಿರುವುದರಿಂದ ಪ್ರಬಲ ವರ್ಗಗಳ ತುಳಿತಕ್ಕೆ 
ಒಳಗಾಗುತ್ತಿದ್ದಾರೆ. 


ಸುಳ್ಯ ಭಾಗದ ಅರೆಭಾಷಿಕ ಗೌಡರು ಕೂಜುಗೂಡು ಕಟ್ಟೆಮನೆಯ ಅಡಿಯಲ್ಲಿ 
ಬರುತ್ತಾರೆ. ಇದರ ಬಗೆಗೆ ಡಾ. ಬಿಳಿಮಲೆ, ಡಾ. ಪೂವಪ್ಪ ಕಣಿಯೂರು, ಎ.ಕೆ. ಹಿಮಕರ 
ಸಂಶೋಧನೆ ನಡೆಸಿದ್ದು, ಇಲ್ಲಿ ಚರ್ಚಿಸಲಾಗಿಲ್ಲ. 


“2 % ಜ ಜು ಬ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 58 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


6. ಈೊಡಗಿನಲ್ಲ ಗೌಡ ಜನಾಂಗ 


ಕ್ರಿಶ.೫ ರಿಂದ ೧೦ನೇಯ ಶತಮಾನದ ಅಂತ್ಯದವರೆಗೆ ಗಂಗರ ಆಳ್ವಿಕೆಯು 
ಕೊಡಗಿನ ಭಾಗಗಳಲ್ಲಿತ್ತು ತಲಕಾಡಿನ ಗಂಗರಸರ ಆಳ್ವಿಕೆಯಲ್ಲಿ ಹಲವಾರು ಗ್ರಾಮಗಳ 
ಗುಂಪಿಗೆ ಒಂದು ನಾಡು ಇರುತ್ತಿತ್ತು ಸೀಮೆಯೆಂದು ಕರೆಯಲ್ಪಡುತ್ತಿದ್ದ ನಾಡಿಗೆ ನಾಡಗೌಡ 
ಅಥವಾ ಗೌಡ ಪ್ರಭು ಮುಖ್ಯಸ್ಥನಾಗಿರುತ್ತಿದ್ದನು. ನಾಡು ರಾಜ್ಯದ ಪ್ರಮುಖ ಆಡಳಿತ 
ಘಟಕ. ಒ೦ದು ಪ್ರದೇಶದ ಶಾಂತಿ ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವ, ರಾಜ್ಯದ ಬೊಕ್ಕಸಕ್ಕೆ 
ಸಂಪನ್ಮೂಲವನ್ನು ಕ್ರೋಡಿಕರಿಸುವ, ಸೈನ್ಯಕ್ಕೆ ಯೋಧರನ್ನು ಸೇರಿಸುವ ಮುಖ್ಯ ಕಾರ್ಯಗಳು 
ನಾಡಗೌಡ ಅಥವಾ ನಾಡ ಪ್ರಭುವಿಗಿದ್ದವು. ರಾಜ ಈ ನಾಡಗೌಡರನ್ನೆ ಅವಲಂಬಿಸಿ ಆಳ್ವಿಕೆ 
ನಡೆಸುತ್ತಿದ್ದನು. ಗಂಗ ಸಾಮ್ರಾಜ್ಯದ ಸಂದರ್ಭದಲ್ಲಿ ಆರಂಭವಾದ ಆಡಳಿತ ಪದ್ಧತಿಯಾದ 
“ಊರಗೌಡ-ನಾಡಗೌಡ-ಸೀಮೆಗೌಡ” ಹಾಗೂ ಯುದ್ಧ ಸಂದರ್ಭಗಳಲ್ಲಿ ರಾಜ್ಯ- 
ಕೆ ಸೈನ್ಯವನ್ನು ಒದಗಿಸುವ ಜವಾಬ್ದಾರಿಯು ಗೌಡರಿಗೆ ಗಂಗ, ಚಾಲುಕ್ಕ, ರಾಷ್ಟ್ರಕೂಟ, 
ಹೊಯ್ದಳ, ವಿಜಯನಗರ ಮತ್ತು ಕೆಲದಿ (ಇಕ್ಕೇರಿ) ನಾಯಕರ ಆಳ್ವಿಕೆಯಲ್ಲಿ `ನಡೆದು 
ಬಂತು. 


ಕೊಡಗಿನಲ್ಲಿ ಕೂಡಾ ಇದೇ ವ್ಯವಸ್ಥೆಯಂತೆ ಗ೦ಗರಸರು ಕೊಡಗಿನ ಹಾಲೇರಿ- 
ಭಾಗಮಂಡಲ ದಂತಹ ಊರುಗಳಲ್ಲಿ ತಮ್ಮವರೇ ಆದ ಗೌಡ ಕುಟುಂಬಗಳನ್ನು 
ನೇಮಿಸಿದ್ದರು. ಇವರ ಪೈಕಿ ಹಾಲೇರಿ ಸೀಮೆಗೌಡನಾದ ಬೊಮ್ಮಗೌಡ, ಭಾಗಮಂಡಲ 
ಭಗಂಡೇಶ್ವರ ದೇವಾಲಯದ ಕ್ಷೇತ್ರ ಪಾಲಕರಾದ ದರೋಗನ (ಈಗ ದರಗನ ಯಾ 
ನಿಡ್ಕೆಮಲೆಯೆಂದು ಕರೆಯಲ್ಪಡುವ) ಕುಟುಂಬ, ತಲಕಾವೇರಿಯ ತಕ್ಕ ಮುಖ್ಯಸ್ಥರಾದ 
ಕೋಡಿ ಮನೆಯವರು ಮುಖ್ಯವಾದವರು. ಭಾಗಮಂಡಲದ ಸುತ್ತುಮುತ್ತಲಿನ ಪ್ರದೇಶಗಳಿಗೆ 
ಕೈಬಿಲಿರ, ಕರ್ಣಂಬಾಹು ಇತ್ಯಾದಿ ಪಾಳೆಗಾರರಿದ್ದರು ಇವರ ವಂಶಸ್ಥರೇ ಇಂದು ಕೈಬಿಲಿರ, 
ಕರ್ಣಯ್ಯನ ಇತ್ಯಾದ ಕುಟುಂಬಗಳಾಗಿರಬೇಕು. 


ಉತ್ತರ ಕೊಡಗಿನಲ್ಲಿ ಬಾಚಿನಾಡನ, ಚೌಡ್ಲು ಇತ್ಯಾದಿ ಪಾಳೇಯಗಾರ 
ಮನೆತನಗಳಿದ್ದವು. 


ಕ್ರಿ.ಶ.೧೮೧೫ ರ ಅಂಗರಾಜೇಂದ್ರ ಒಡೆಯನ ನಿರೂಪ: 


ಕೊಡಗು ರಾಜರ ಕಾಲದಲ್ಲಿ ಗೌಡರ ಕಟ್ಟುಕಟ್ಟಳೆಗಳನ್ನು ತೀರ್ಮಾನಿಸಲು ಭಾಗವಹಿಸಿದ 
ಮಹನೀಯರು ಮತ್ತು ತೀರ್ಮಾನಗಳು: 


ಹಾಲು ಒಕ್ಟಲು ಮಕ್ಟಳು ಯಾನೆಗೌಡರ ಚರಿತೆ: 


ಗೌಡರು ತಮ್ಮ ಮದುವೆಗಳಲ್ಲಿ ಗಂಡು ಹೆಣ್ಣಿಗೆ ತಾಳಿ ಕಟ್ಟುವ ಸಮಯದಲ್ಲಿ ಬ್ರಾಹ್ಮಣ 
ಪುರೋಹಿತರಿಂದ ಧಾರೆ ಮಾಡಿಸುವ ಕ್ರಮ ಕೊಡಗಿನಲ್ಲಿ ಲಿಂಗ ರಾಜೇಂದ್ರ ಒಡೆಯರು 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (೨) 59 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ರಾಜರಾಗಿದ್ದ ಕಾಲದಲ್ಲಿ ಕೊಡಗು ಪಾಣೆ ಮಂಗಳೂರಿನವರೆಗೆ ಪಸರಿಸಿದ್ದುದರಿ೦ದ ಕೊಡ- 
ಗಿಗೆ ಸುಳ್ಯ, ಹುತ್ತೂರು, ಬ೦ಟ್ವಾಳ, ಬೆಳ್ತಂಗಡಿ ತಾಲೂಕುಗಳು ಸೇರಿ ಓ೮೩೪ ರವರೆಗೆ 
ಕೊಡಗು ರಾಜರ ಅಧೀನದಲ್ಲಿತ್ತು ಈ ಸಮಯದಲ್ಲಿ ಸುಳ್ಯದಲ್ಲಿ ಒಬ್ಬ ಗೌಡರ ಮನೆಯಲ್ಲಿ 
ಮದುವೆ ಏರ್ಪಾಡು ಆಗಿತ್ತು. ಆ ದಿನ ಬಹಳ ಮಳೆ ಬಂದು ಅಲ್ಲಿದ್ದ ನದಿಗಳಲ್ಲೆಲ್ಲಾ ನೀರು 
ಉಕ್ಕಿ ಹರಿಯುತ್ತಿತ್ತು. ಮದುವೆ ಮನೆ ನದಿಯ ಒಂದು ಕಡೆ 'ಬ್ರಾಹ್ಮಣ ಪುರೋಹಿತರು 
ನದಿಯ ಇನ್ನೋ ಮು ದಡದಲ್ಲಿದ್ದುದರಿಂದ ಮದುವೆ ಮನೆಗೆ ಬ್ರಾಹ್ಮಣ ಪುರೋಹಿತರು 
ನದಿ ದಾಟಿ ಬರಲಿಕ್ಕೆ ಆಗಲೇ. ಇಲ್ಲ. ಧಾರೆ ಮಾಡುವ ಸಮಯ “ಹತ್ತಿರಕ್ಕೆ ಬಂದಾಗ 
ಬ್ರಾಹ್ಮಣ ಪುರೋಹಿತರು ಬರಲಿಲ್ಲವಲ್ಲಾ ಮುಹೂರ್ತಕ್ಕೆ ಇರುವ ಸಮಯ ಕಳೆದು 
ಹೋಗುತ್ತಿದೆಯಲ್ಲಾ ಎಂಬುದಾಗಿ ಎಲ್ಲರೂ ಚಡಪಡಿಸುತ್ತಿದ್ದ ಕಾಲಕ್ಕೆ ಅಲ್ಲಿ ನೆರೆದಿದ್ದವರಲ್ಲಿ 
ಒಬ್ಬ ಬಂಟರ ಮುಖಂಡರು ಸಿಟ್ಟಿನಿಂದ ದೊಡ್ಡ ಧ್ವನಿಯಲ್ಲಿ “ಬ್ರಾಣೆ ದಾಯಿತ ಬ್ರಾಣೆ 
ಅಪ್ಪೆ ಅಮ್ಮೆ ಧಾರೆ ಮಯಿಪುಲೆ” ಎಂಬುದಾಗಿ ಹೇಳಿ ಆ ದಿನ ತಂದೆ ತಾಯಿಯರಿಂದ 
ಧಾರೆ ಮಾಡಿಸಿದರಂತೆ. ಆದ್ದರಿಂದ ತಂದೆ ತಾಯಿ ಧಾರೆ ಮಾಡುವುದಕ್ಕೆ ಅಂದಿನಿಂದ 
“ಬ೦ಟ್ರ ಧಾರೆ” ಎಂದು ಹೆಸರಾಯಿತು. ಮೇಲೆ ಹೇಳಿದ ವಿಷಯ ನಡೆದುದನ್ನ ರಾಮಯ್ಯ 
ಎ೦ಬ ಪುರೋಹಿತರು ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯರಿಗೆ ತಿಳಿಸಿ ಅವರು 
ಸುಳ್ಯದ ಗೌಡರು ಇನ್ನು ಮುಂದೆ ಬ್ರಾಹ್ಮಣ ಪುರೋಹಿತರಿಂದ ಧಾರೆ ಮಾಡಿಸಕೂಡದೆಂದು 
ಅಪ್ಪಣೆ ಕೊಡಿಸಿದುದರಿಂದ ಗೌಡರ ಮುಖಂಡರು ಮಡಿಕೇರಿಗೆ ಬಂದು ಲಿಂಗರಾಜೇಂದ 
ವಡೆಯರಿಗೆ ದೂರು ಕೊಟ್ಟರು. ಆ ರೀತಿ ನಡೆದ ಪ್ರಕರಣದ ವಿವರವನ್ನು ಆಗಿನ ಕಾಲದ 
ಕನ್ನಡ ಭಾಷೆಯಲ್ಲಿಯೇ ಗೌಡ ಮುಖಂಡರುಗಳ ಹೆಸರನ್ನು ನಡೆದ ವಿವರವನ್ನು ಈ 
ಕೆಳಗೆ ಕೊಟ್ಟಿದ್ದೇನೆ. ಭಾಗವಹಿಸಿದ ಮಹನೀಯರು ಮತ್ತು ತೀರ್ಮಾನಗಳು. 


ದಿವಂಗತ ಕೈಮಂದನ ಈಾರ್ಯಪ್ಪನವರ ಪ್ರಕಾರ: 


ತ್ರಿಮುಖಿ ಸಂವಸರ ಅಶ್ವೀಜ ಶುದ್ಧ ಹದ್ದೈದರಲ್ಲು ಮುತ್ತು ಕಟ್ಟಿಮನೆ ದೇರಣ್ಣಗೌಡ 
ಕೊಡಗು ಜಿಲ್ಲೆ, ಪುತ್ತೂರು ತಾಲೂಕು, ಪುತ್ತೂರು ಮಾಗಣೆ, ಅಬಕಜೆ ಗೌಡ ನಡೆವಾಳಿ 
ಕುಂಬಗೌಡ, ಬೆಳ್ಳಾರೆ ಮಾಗಣೆ ಮಲ್ಲಜ್ಜನ ದೇರಗೌಡ, ಕೊರತದತ ತಿಮ್ಮೇಯ್ಯಗೌಡ, 
ಬೊಳಪದವಾತಿ ಕಜಿ ದೇರಣ್ಣಗೌಡ, ಕೂಳದ ತಿಮ್ಮಪ್ಪಗೌಡ ಅಮರಸಿಮೆ ಚೊಕ್ಕಾಡಿ 
ಬೊಳ್ಳೂರು ಸೋಮಗೌಡ, ಉಮ್ಮಣ್ಕದ ಡೆಣ್ಯಗೌಡ, ಕಂದರ್ಪಡಿ ಕೋಬಿಲದ ಮುತ್ತಣ್ಣ 
ಗೌಡ, ಕೂವಳದ ಕುಬಗೌಡ, ಮುಂಡೋಡಿ ಚನ್ನಪ್ಪಗೌಡ, ನಾಲ್ಕಜೆ ಚೆನ್ನೇಗೌಡ, 
ಮೊಗುದ ಕುಮ್ಮಣ್ಣಗೌಡ, ಮಲ್ಕಜಿ ಪುಟ್ಯಗೌಡ, ಯಾಣಿಕಲ್ಲು ಬಾಳೆಡಿ ತಮ್ಮಣ್ಣಗೌಡ, 
ಉಡದೋಳಿ ಸುಬ್ಬುಗೌಡ, ಕಡೆಂಬಾಲ ಕೊಟಿಗೌಡ, ಬನ್ನಡ್ಕದ ಸುಬೈಯಗೌಡ, 
ಹೌವುರೂನೆ ಬಾಯದಗೌಡ, ಕಡಮಕಲ್ಲು ಕೊಪ್ಪಡ್ಕದ ಸಣ್ಣಗೌಡ, ನೆಚ್ಯಣಕೆ ಗೌಡ, 
ಅಜಪಾರೌರ ಕುಂಬಗೌಡ, ನೂಜಲದ 'ತಾಳಗೌಡ, ಪೆರಾಜೆ ಗ್ರಾಮದ "ಮೊಟ್ಟಗೌಡ, 
ನೆಲ್ಲಡ್ಕದ ಸುಬ್ಬಗೌಡ, ನೂಜಿಲದ ತಾಳದ ಹೊಸೂರು ಮೋಚಗೌಡ, ಸಂಪಾಜೆ ದೇವಜನ 
ತಿಮ್ಮಗೌಡ, ತಾವುನಾಡು ರಾಮಗೌಡ, ಚೂರ್‌ತಲೆ ದೇರಣ್ಣಗೌಡ, ಚಿರಕಜೆ ಲಿಂಗಗೌಡ, 
ಬೆಂಗುನಾಡು ಪಟಿಟ ಶಂಕರಗೌಡ, ಅತ್ತಿಯಾಡಿ ತಿಮ್ಮಗೌಡ, ಸುಳ್ಳೆಕೋಡಿ ಬೊಮ್ಮಗೌಡ, 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 60 ಪುತ್ತೂರು ಅನಂತರಾಜ ಗೌಡ. 


ಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


7 


ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಜಿ 
ಲ 
ಡೆ 
ಸ್ವ 
೫ 
ಕ 
?ಗ್ಗಿ 
dL 
J 
sh 
4 
8 
೧ 
೦ 
ಜ್ಞ 


onrEaspoxoe HHH 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


| 
- 
ವ 
zx 
ರ 
ಪ್‌ 
ವ 
2 
2 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 63 ಷುತ್ತೂದು ಅನಂಡರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 64 


ಮು 


ಕೆದಂಬಾಡಿ ರಾಮೇಗೌಡರ ತರವಾಡು ಮನೆತನದ ಮಿತ್ತೂರು ನಾಯೆರ್‌ ದೈವದ ಶಸ್ತಾಭರಣಗಲು. 
ರತ್ನಖಚಿತ ಶಿರಸ್ತಾಣವು ಹಾಲೇಲಿ ರಾಜರ ಬಚುವಜ i 


ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಮೂರ್ನಾಡು ಉಳುವಾರ್ರ ದೇವಪ್ಪಗೌಡ, ಕೂಡಕಲ್ಲು ದೇವಣ್ಣ ಗೌಡ, ಕುಂಬಡ್ಕದ 
ಮಲ್ಲಪ್ಪಗೌಡ, ಕಗ್ಗೋಡುವಿತ್ತು ಪೈಕದ ಕರಿಯಣ್ಣಗೌಡ, ದೆಸ್ಕೊಡಿ ತಮ್ಮಗೌಡ, ಸುಬೋಜಿ 
ನಾಡು ಹುದಿಕೇರಿ ನಾಡು ಬೋಳೂರಂ ತಿಮ್ಮಯ್ಯಗೌಡ, ನಿಡುಂಪಾಡಿ ದುಗ್ಗಣಗೌಡ, 
ಹೊರೂರಂ೦ ನೂರೊತ್ತುನಾಡು ಕೊಡಕಲ್ಲು ಕುಂಬಗೌಡ, ಹಾಲೇರಿ ಗೌಡು ಉಪ್ಪುಗಾಲದ 
ಪುಟ್ಟಗೌಡ, ಸಬ್ಬಜ್ಜನ ತಿಮ್ಮೇಗೌಡ, ಮಡಿಕೇರಿ ನಾಡು ಗುಡ್ಡಜ್ಜನ ಕುಣಗೌಡ, ಮತ್ತು ನಾಡು 
ಕೊ೦ದಾಳದ ಪೂಜಾರಿ, * ತಿಮ್ಮೇಗೌಡ, ಮಡಿಕೇರಿ ಹೊರಮಲೆನಾಡು ಯಾಲುಗಾಳು 
ಸುಜ್ಜಪಾಡಿ ತಿಮ್ಮಯ್ಯಗೌಡ, ನಾಲ್ಕೂರು ಸುಬ್ಬಗೌಡ, ಕಡಿಯತ್ತು ನಾಡು ಕಟ್ಟೆ ಮುತ್ತಣಗೌಡ, 
ಕಾಜಮುಲ್ಲಂ ಅಪುಗೌಡ, ಯಡೆ ನಾಲ್ಕುನಾಡು ಯಜುನೂರು ಚೆನ್ನ ಪ್ಪಗೌಡ ಅಮತ್ತಿನಾಡು 
ಪುಟ್ಟೇಗೌಡ ಮುಂತಾದ ಸಮಸ್ತ ಗೌಡುಗಳು ಕೂಡಿ ಆಲೋಚನೆ "ಮಾಡಿ ಬರೆಸಿದ ಪಟ್ಟಿ 
ವಿವರ. 


ಅಂಗರಾಜೇಂದ್ರ ಒಡೆಯಲಿಣೆ ಗೌಡ ಮುಖಂಡರುಗಳು ಕೊಟ್ಟ ಪುಕಾರು: 


ನಮ್ಮ ಗೌಡುಗಳು ಜಾತಿ ಕುಟ್ಟಕ್ಕೆ ಮಾಯವೆಮಾನಳ್ಯ ಸುಭಾಸೋಬಾನ ಮುಂತಾಗಿ 
ನಡೆಯುವಂತಾದಕ್ಕೆ ಇದು ಸಾಕ್ಷಿ ಸಿಂಗೇರ್ರಿ ಮಠದಿಂದ ಬ್ರಾಮರ ಆಚಾರ ವಿಚಾರ 
ಆದ ಗೋತ್ರಸ್ಥರಾಗಿ ಇದ್ದ ಪಂಡಿತ ರಾಮಯ್ಯನು ನಮ್ಮ ಗೌಡುಗಳ ಜಾತಿಯಲ್ಲಿ 
ನಡೆಯುವಂತದಕ್ಕೆ ತಂಟಿ ಮಾಡಿ ಮದುವೆಯಾಗುವಂತದನ್ನು ನಿಲ್ಲಿಸಿದ್ದರಿಂದ ನಮ್ಮ ಜಾತಿ 
ಕಟ್ಟೆ ಒಳಗೆ ನಡೆದುಬಂತಾದ್ದು ತಲೆ ಬಾಪುತ್ರಿ ಬಾಸಿ೦ಗ ನಡೆ ಮುಡಿ ವಾದ್ಯ ಹನ್ನೆರಡು 
ಕಂಬ ಪಿರಣೆ ವಯಕತೋರಣ ದಾರೆ ಮಂಟಪ ದಂಡಿಗೆ ಬ್ರಾಹ್ಮಣರ ಕೈದಾರೆ ಮುಂತಾಗಿ 
ಸಲ್ಲುವಂತಾದುಯೆಂಬುದಾಗಿ ಪಳಮೆ ಕೇಳಿದ್ದರಿಂದಲೂ ಪ್ರಕೋರಾಬ್ಯಾದಿಂದ ಗುರುಕಾಣಿಕೆ 
ಕಟ್ಟಿ ಇಲ್ಲ ಇನ್ನು ಮುಂದೆ ಕಟ್ಟುವುದಕ್ಕೂ ಇಲ್ಲ ಎಂಬುದಾಗಿ ನಾವು ಹೇಳಿದರಿಂದ 
ಗುರುಕಾಣಿಕೆ ಕಟ್ಟಿದ ಮೇಲೆ ಬ್ರಾಮರ್ರದಾರೆಗೆ ಕೊಡುವುದು ಇಲ್ಲ ಎಂಬುದಾಗಿ ಸದರ್ರಿ 
ಪಂಡತಿ ರಾಮೈ ಯ್ಯನು ಮದುವೆ ತಡೆ ಮಾಡಿಸಿದ ಕಾರಣ ಈ ವ್ಯಾಜ್ಯವು ಮಡಿಕೇರಿ 
ಅರಮನೆ ದಿವಾನ್‌ ಕಛೇರಿಗೆ ಬಂದು ಹೇಳಿಕೊಂಡಲ್ಲು ಈ ಬಗ್ಗೆ ಕಾರ್ಯಪ್ಪ ದಿವಾನ್‌ 
ಸಾಹೆಬರು ಮುದ್ದುಸ್ವಾಮಿಯವರು ಬಗ್ಗ ರಾಜೇಂದ್ರ "ಒಡೆಯರು' ಈ ಅಭಿಪ್ರಾಯವನ್ನು 
ಅರಿಕೆ ಮಾಡಿಕೊಂಡಲ್ಲಿ ಕೂಡಿ ಅಪ್ಪಣೆ ದಯಪಾಲಿಸಿದ ಮೇರೆಗೆ ಕಾರ್ಯಪ್ಪ ದಿವಾನರ 
ಮುಕಾಂತರ ತಾಕೀತಿ ಇದೆ ವಿವರ ಸಮ ವಿಷ್ಣುದೇವ ಸಕೃಪೆಯನ್ನು ದಾರ್‌ಪದ ಅರಮನೆ 
ಮುಹೂರ್ತ ಆಗುವ ಸಮಯದಲ್ಲಿ ದೆಸಮನಾಡು ನಾಡು ಕೂಡುತ್ತದೆ. ವಿಷ್ಯ ವಿಳ್ಯದಲ್ಲು 
ನಿಮಗೆ ಗುರು ಕಾಣಿಕೆ ಕಟ್ಟತಕ್ಕದ್ದು. ಉಂಡು ಇಲ್ಲವೆಂಬುದಾಗಿ ಗೊತ್ತುಮಾಡಿಸಿ ಕೊಟ್ಟೇವು 
ಪರಿಯಂತ ಬ್ರಹಮರ ದಾರೆ ಬಗ್ಗೆ ಕೊಡಿಯೆಂಬುದಾಗಿ ತಾಕೀತು ಮಾಡಿದ್ದರಿಂದ 
ಆವರೇಗೂ ನಡೆದು ಬಂತು. ಆ ಮೇಲೆ ಹಾಲೇರಿ ಸಮಸ್ತಾನದವರು ಅರಮನೆಗೆ 
ಸ್ವಾಮಿಯವರೂ ಪೂರ್ವದ ಮೇರೆ ನಮ್ಮ ಜಾತಿ ಕಟ್ಟಳೆಗೆ ಪ್ರಕೋ ಇದೇ ಮೇರೆಗೆ 
ನಡೆದುಬರುವಲ್ಲಿ ಅಡ್ಡ ಬಾರದಂತೆ ನಗರ ಸಂಸ್ಥಾನದಲ್ಲೂ ದಯವಿಟ್ಟು ನಿರೂಪ ಒಂದು 
ಅಂದು ನಿರೂಪನಾಲ್ಕನ್ನು ಮಹಾಸ್ವಾಮಿ ಲಿಂಗರಾಜೇಂದ್ರ ವಡೆಯರು ಪಾದಾರವಿಂದಕ್ಕೆ 
ತಂದು ಒಪ್ಪಿಸಿದರಿಂದ ಈ ನಾಲ್ಕು ನಿರೂಪವನ್ನು ಆಳ ಮೋಯಿಸಿ ನೋಡಿದಲ್ಲು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 65 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಗುರುಕಾಣಿಕೆ ಕಟ್ಟುವ ಮಾಮೂಲು ಕಾಣುವುದಿಲ್ಲ ಎಂಬುದಾಗಿ ಅಪ್ಪಣೆ ಆದ ಪ್ರಕಾರ 
ಕಾರ್ಯಪ್ಪ ದಿವಾನ್‌ 'ಸಾಹೇಬರವರು ನಮ್ಮ ಎಲ್ಲರ ಮೊಕ್ತ ತಾಕೀತು ವಿವರವೇಂದರೆ. 


ತೀರ್ಮಾನಗಳು: 


ಅಪ್ಪಣೆ ಅಂದು ನಿಮ್ಮ ಜಾತಿವಳಗೆ ಪ್ರಾಕು ಯಾವಾಗ ನಡೆದು ಬರುತ್ತಿತ್ತು. ಆ ಮೇರೆ 
ಈಗಲೂ ನಡೆದುಕೊಳ್ಳುವಲ್ಲಿ ಅಡ್ಡಿ ಆತಂಕ ಬಾರದಂತೆ ಬುದ್ಧಿ ಅಪ್ಪಣೆ “ಅಗಿದೆ. ಪ್ರಾಕು 
ನಗರ್ರ ಸಮಸ್ತನದ ನಿರೂಪ ಹಾಲೇರಿ ಸಮಸ್ತಾನದ ನಿರೂಪ ಪ್ರಕಾರ. ನಡೆದುಕೊಳ್ಳುವಲ್ಲಿ 
ಯೆಂಬದಾದ ಅಪ್ಪಣೆ ಆಗಿದೆಯಂತ ದಿವಾನ್‌ ಸಾಹೇಬ್ರು ತಾಕಿತಿ ಮಾಡಿ ಬುದ್ದಿ ಅಪ್ಪಣೆ 
ಪ್ರಕಾರ ನಡೆದುಕೊಳ್ಳುವ ಬಗ್ಗೆ ಕಟ್ಟು ಕಟ್ಟಳೆ ವಿವರ... 


ಹಾಲು ಒತ್ತಲು ಮಠ್ತಚು ಯಾನೆ ಗೌಡ ಸಿರೂಪದ ಪ್ರಕಾರ: 


ಗೌಡರ ಕಟ್ಟುಕಟ್ಟಳೆಗಳನ್ನು ಅನುಸರಿಸಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಿ.ಶ.೧೯೧೦ 
ರಿಂದ ಕ್ರಿ.ಶ೧೯೧೩ ರವರೆಗೆ ಸಭೆ ಸೇರಿದ ಊರುಗಳು. 


ಹಾಲು ಒಕ್ಕಲು ಮಕ್ಕಳು ಯಾನೆ ಗೌಡರ ನಿರೂಪದ ಪ್ರಕಾರ ಈ ಸಂಘವು ದಕ್ಷಿಣ ಕನ್ನಡ 
ಜಿಲ್ಲಾ ಹಾಲು 'ಒಕ್ಕಲ ಮಕ್ಕಳ ಯಾನೆ ಗೌಡ ಜಾತಿಯವರ ಸಂಘವೆಂದು ಕರೆಯಲ್ಪಡುತ್ತದೆ. 
ಈ ಸಂಘವು ಗೌಡ ಜಾತಿಯವರು ತಮ್ಮ ಸ್ವಜಾತಿ ನೀತಿಯನ್ನು ಕಾಪಾಡುವ ವಿಧಾನದ 
ಬಗ್ಗೆ ಮತ್ತು ಸ್ವಜಾತಿಯ ಎಲ್ಲಾ ಕಡೆಗಳಲ್ಲಿ ಹೆಚ್ಚು ಕಡಿಮೆ ನಡೆಯಕೂಡದೆಂತಲೂ ಶ್ರೀ 
ಶೃಂಗೇರಿ ಸಂಸ್ಥಾನದ ಮಹಾಶಿವ ಸ್ವಾಮಿಗಳವರು ಪ್ರಾತಃಕಾಲದಲ್ಲಿ ಕೊಟ್ಟ ನಿರೂಪಕ್ಕೆ 
ಅನುಸರಿಸಿವೊಂದೇ ವಿಧಾನವಾಗಿ ನಡೆದುಕೊಳ್ಳಬೇಕಂತ ಕ್ರಿ.ಶ. ೧೯೧೦, ೧೯೧೧, ೧೯೧೨ 
ಮತ್ತು ೧೯೧೩ ನೇ ಇಸವಿಗಲ್ಲಿ ಮುರಳ್ಯ ಚೊಕ್ಕಾಡಿ, ಸುಳ್ಯ ನೇರೆ೦ಕಿ ಮುಂತಾದ ಕಡೆಗಳಲ್ಲಿ 
ಆದ ಮಹಾಸಭೆಗಳಿಗೆ ಧರ್ಮಸ್ಥಳ, ನೇರಂಕಿ, ದಿಸ್ತಬ್ಯ, ಅಂಗಾಡಿ, ಬ೦ಗ್ವಾಡಿ, ಪಜಿರಡ್ಕ, 
ಮಾಯ ಬೆಳಾಲು, ಬೆಳ್ತಂಗಡಿ ವಿಲುಪೆ, ಪಾಣೆ-ಮಂಗಳೂರು, ಪುತ್ತೂರು, ಬೆಳ್ಳಾರೆ, ಸುಳ್ಯ, 
ಅಮರ ಸುಬ್ರಹ್ಮಣ್ಯ, ಎಡಮಂಗ್ಲ ಕಾಸ್ಟಾಡಿ, ಯಾನೆಕಲ್ಲು, ಬಳ್ಳ, ಪಂಜ, ಕಡಬ, ಮರ್ದಾಳ, 
ಸಂಪಾಜೆ, ಕೆಯ್ಯೂರು, ಬಜೆಲ, ಕಾಸರಗೋಡು, ಬ೦ಟ್ವಾಡಿ, ಉಪ್ಪಿನಂಗಡಿ, ಬ೦ಟ್ವಾಳ, 
ಮೈಸೂರು ಜಿಲ್ಲಾ ಮೇಲು ಬಂಗಾಡಿ, ಮಡಿಕೇರಿ, ಕುಂಬಳೆ, ಹೊಸದುರ್ಗ, ಗುಂಡ್ಯ, 
ಮೊಗರುನಾಡು ಮುಂತಾದ ಅನೇಕ ಸೀಮೆಯ. ಮಾಗಣೆಗಳಿಂದ ವಿಶಿಷ್ಟ ಮಾಗಣೆಗೌಡರು, 
ಗ್ರಾಮ ಗೌಡರು ಮತ್ತು ಸ್ವಜಾತಿಯಸ್ತರೆಲ್ಲರೂ ಕೂಡಿ ಅನೇಕರು ಮೇಲ್ಕಂಡ ಆಯಾಯ 
ಸಭೆಗಳಲ್ಲಿ ಕೂಡಿ ಸ್ವಜಾತಿ-ನೀರಿಯ ಕಟ್ಟುಗಳನ್ನು ಊರ್ಜಿತಪಡಿಸಬೇಕಂತ ತಮ್ಮ ತಮ್ಮ 
ದಸ್ಕತ್ತು ರುಜುವಾತುಗಳಿಂದ ಸ್ವಜಾತಿಯ ಸಭಿಕರ ಬಹು ಪಕ್ಷದವರ ಕೋರಿಕೆಯಂತೆ 
೨, ೩. ೪ನೇಯ ಭಾಗಗಳಲ್ಲಿ ಹೇಳುವ ಮೇರೆಗೆ ನಡೆದುಕೊಂಡು ಅದರಲ್ಲಿ ತೋರುವ 
ಸ್ವಜಾತಿ ನೀತಿಯ ಎಲ್ಲಾ ಕಟ್ಟುಗಳನ್ನು ಆಯಾಯ ಮಾಗಣೆ ಗೌಡರನ್ನು ತನ್ನ ಚಕ್ಕಬಂದಿಗೆ 


ವಿ 
(ವಶಕ್ಕೆ) ಒಳಪಟ್ಟು ಎಲ್ಲಾ ಗ್ರಾಮ ಗೌಡರಿಗೆ ತಿಳಿಸಬೇಕು. ಪ್ರತಿ ಒಳಪಟ್ಟ ಸ್ವಜಾತಿಯಸ್ತರಿಗೆ 


ಊ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 66 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ತಿಳಿಸಬೇಕು. ಮಾತ್ರವಲ್ಲ ಮಾಗಣೆ ಗೌಡರು ಕೂಡ, ತನ್ನ ಚಕಬಂದಿಗೆ ಒಳಪಟ್ಟ ಎಲ್ಲಾ 
ಗ್ರಾಮ ಗೌಡರನ್ನು ಆಗಾಗ್ಯೆ ವಿಚಾರಿಸುತ್ತಾ ಬರಬೇಕು. ಹೀಗೆ ಪ್ರತಿ ಗ್ರಾಮ ಗೌಡರು ಕೂಡಾ 
ತನ್ನ ಗ್ರಾಮ ಸ್ವಜಾತಿಯಸ್ತರನ್ನು ಆಗಾಗೈ ವಿಚಾರಿಸುತ್ತಾ ಬರಬೇಕು ಮತ್ತು ಗ್ರಾಮದ 
ಸ್ವಜಾತಿ ನಿವಾಸಿಕರನ್ನು ೫೫ ಈ ನಿರ್ಣಯಗಳಿಗೆ ವಿರೋಧವಾಗಿ ನಡೆಯದಂತೆ 
ಉತ್ತೇಜನ ಕೊಡಬೇಕು. ಹಾಗೆ ಸ್ವಜಾತಿಯ ಕಟ್ಟುಗಳು ವಗೈರೆಯನ್ನು ಹೆಚ್ಚು ಕಡಿಮೆ 
ನಡೆಯದ ಹಾಗೆ ಆದಷ್ಟು ಜಾಗ್ರತೆಯಿಂದ ನಡೆಯಿಸುವುದು. "ಮಾಗಣೆ. ಗೌಡರ ಮತ್ತು 
ಗ್ರಾಮ ಗೌಡರುಗಳ ಕರ್ತವ್ಯವಾಗಿರುತ್ತದೆ. ಮಾಗಣೆ ಯಾ ಗ್ರಾಮ ಗೌಡರಿಗೆ ಸ್ಚಜಾತಿಯ 
ಪ್ರಕರಣವನ್ನು ನಂಬ್ರವನ್ನು “(ಕೀಸು) “ತೀರ್ಪು ಮಾಡಲಿಕ್ಕೆ ಅನಾನುಕೂಲವಾದ ದೊಡ್ಡ 
ನಂಬ್ರದ (ಕೇಸಿನ) ಬಗ್ಗೆ ಸ್ವ ಸಜಾತಿಯ ಮೇಲಧಿಕಾರಸ್ತರಾದ. ಕಟ್ಟೆಮನೆಗೆ ಬರಕೊಳ್ಳುವುದು. 
ಇದಕ್ಕೆ ವಿರೋಧವಾಗಿ ನಡಕೊಂಡವರು ಸ್ವಜಾತಿಯ ನೀತಿಗೆ ವಿರೋಧವಾಗಿ ತಪ್ಪಾಗಿರುತ್ತದೆ 
ಎಂದು ನಿರ್ಣಯಿಸಲಾಯಿತು. 


ಹಿ೦ದಿನ ಕಾಲದಲ್ಲಿ ಜನರ ಪ್ರತಿನಿಧಿಗಳು ಅಯಾಯ ಜಾತಿಯವರೇ ಆಗಿದ್ದರು. ದೇಶದ 
ರಾಜರ ಆಡಳಿತದಲ್ಲಿ ಆಯಾಯ ರಾಜ್ಯದ ರಾಜರುಗಳ ದಿವಾನರೇ ಎಲ್ಲಾ ಜನರ ಪರವಾಗಿ 
ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದರು. ಬಿಟಿಷರು ಬ೦ದ ಮೇಲೆ ಜನರ ಪ್ರತಿನಿಧಿಗಳ ಆಳ್ವಿಕೆ 
ಸ್ವಲ್ಪ ಮಟ್ಟಿಗೆ ಬೆಲೆ ಬಂದಂತೆ ಕಾಣುತ್ತದೆ. ಕೊಡಗಿನಲ್ಲಿ ಕ್ರಿ.ಶ.೧೮೬೭ರಲ್ಲಿ ಕೊಡಗನ್ನು 
ಮದ್ರಾಸ್‌ "ಪಾಂತ್ಯಕ್ಕೆ ಸೇರಿಸಬೇಕೆಂಬ ವದಂತಿ ಹರಡಿ ಕೊಡಗಿನ ಎಲ್ಲಾ "ಜಾತಿಯವರು 


ಒಟಿಗೆ ಸೇರಿ ಕಲ್ಕತ್ತಾದ ಗವರ್ನರ್‌ ಜನರಲ್‌ಗೆ ಒಂದು ಮನವಿಯನ್ನು ತಯಾರಿಸಿ ರುಜು 


ಊ 


ಹಾಕಿ ಕಲ್ಕತ್ತಾಕ್ಕೆ ಕಳುಹಿಸಿದರು. ಈ ರೀತಿ ರುಜು ಹಾಕಿದ ಗೌಡ ಮುಖಂಡರು ೧) ಬೈರಟ್ಟಿ 
ರಾಮಪ್ಪಯ್ಯ, ೨) ಮುತ್ತಣ್ಣ ನಿಡ್ಯಮಲೆ, ೩) ಶಿರಗಜೆ ಪೊನ್ನಪ್ಪ, ೪) ಬಳ್ಳಡೆ ದೇವಪ್ಪ ೫) 
ಕುದುಪಾಜೆ ದೇರಪ್ಪ ೬) ಕೋಚನ ಸಣ್ಣಯ್ಯ ಕೊಡಗಿನಲ್ಲಿ ರಾಜಕೀಯ ಸಂಸ್ಥೆಯಾಗಿ 
ಕೊಡಗು ಜಮೀನ್ದಾರ ಸಂಘ ೧೯೧೨ ರಲ್ಲಿ ಸ್ಥಾಪನೆಯಾಗಿ ಕೊಡಗಿನ ರಾಜಕೀಯ 
ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿತು. ಈ ಸಂಸ್ಥೆಯು ಕೊಡಗು ಜನರ ಸಂಕಷ್ಟಗಳನ್ನು 
ಹೋಗಲಾಡಿಸುವುದಕ್ಕೆ ಶ್ರಮಿಸಿತು. ಇದರ ಮುಖಾ೦ತರ ಜನರಲ್ಲಿ ಜಾಗೃತಿಯನ್ನುಂಟು 
ಮಾಡಲು "ಕೊಡಗು' ಪತ್ರಿಕೆಯನ್ನು ಸ್ಥಾಪಿಸಿತು. ಜಮೀನ್ದಾರರ ಸಂಘಕ್ಕೆ ಗೌಡ ಜನಾಂಗದ 
ಕೆದಂಬಾಡಿ ಸುಬ್ರಾಯನವರು ಮತ್ತು ತೆಕ್ಕಡೆ ಸುಬ್ಬಯ್ಯನವರು ಸದಸ್ಯರಾಗಿದ್ದರು. ಆಗಿನ 
ಕಾಲಕ್ಕೆ ಜಮೀನ್ದಾರರ ಸಂಘವೇ ಏಕೈಕ ರಾಜಕೀಯ ಸಂಸ್ಥೆಯಾಗಿತ್ತು. 


ಕೊಡಗಿನಲ್ಲಿ ೧೯೨೪ ರಲ್ಲಿ ಕೊಡಗು ಚೀಫ್‌ ಕಮೀಶನರಿಗೆ ಸಲಹೆಗಾರರಾಗಿ 
ಆಯ್ಕೆಯಾದ ೧೩ ಜನ ಕೌನ್ನಿಲರ ಪೈಕಿ ಗೌಡರಲ್ಲಿ ದಿ॥ ಕೆದಂಬಾಡಿ ಸುಬ್ರಾಯನವರು 
ಒಬ್ಬರು. ೧೯೨೯ ರಲ್ಲಿ ಇಂಡಿಯಾದ ವೈಸರಾಯ್‌ ಕೊಡಗಿಗೆ ಭೇಟಿ ಕೊಟ್ಟ ಕಾಲದಲ್ಲಿ 
ಗೌಡ ಜನರ ಪರವಾಗಿ ವೈಸರಾಯರನ್ನು ಭೇಟಿ ಮಾಡಿದವರಲ್ಲಿ ೧) ದಿ ಶಿರಕಜೆ 
ಪೊನ್ನಪ್ಪನವರು, ೨) ದಿ॥ ನಿಡ್ಯಮಲೆ ಮುದ್ದಪ್ಪನವರು, ೩) ದಿ॥ ಬಡ್ಡನ ಮುತ್ತಣ್ಣನವರು, 
ದಿ॥ ಕೆದಂಬಾಡಿ ಸುಬ್ರಾಯನವರು ಪ್ರಮುಖರು. ಕೊಡಗು ಕೌನ್ಸಿಲ್‌ ರಚನೆಯ ನಂತರ ದಿ॥ 
ನಿಡ್ಯಮಲೆ ಮುದ್ದಪ್ಪನವರು ಕೌನ್ನಿಲಿನ ಸದಸ್ಯರಾಗಿದ್ದರು. 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 67 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ೧೯೫೨ ರಲ್ಲಿ ದಿ। ನಿಡ್ಯಮಲೆ ಸೋಮಣ್ಣನವರು 
ಲೋಕಸಭಾ ಸದಸ್ಯರಾಗಿಯೂ ದಿ॥ ಶ್ರೀ ಕೋರನ ದೇವಯ್ಯನವರು ದಿ॥ ಪಾಂಡನ 
ಸುಬ್ಬಯ್ಯನವರು ಕೊಡಗು ಅಸೆಂಬ್ಲಿ ಸದಸ್ಯರಾದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿ॥ 
ಕೂಜುಗೋಡು ವೆಂಕಟರಮಣಗೌಡರು ಮದ್ರಾಸ್‌ ವಿಧಾನಸಭೆಗೆ ಆಯ್ಕೆಯಾದರು. ದಿ 
ಕೋರನ ದೇವಯ್ಯನವರು ಕೊಡಗು ರಾಜ್ಯದ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್‌ ಆಗಿ 
ಆಯ್ಕೆಯಾದರು. 


ರಾಜ್ಯ ಪುನರ್‌ ವಿಂಗಡಣೆಯಾದ ನಂತರ ದಿ॥ ನಿಡ್ಕಮಲೆ ಸೋಮಣ್ಣನವರು 
ಪಿರಿಯಾಪಟ್ಟಣದಿ೦ದಲೂ ನಂತರ ದಿ॥ ಕೋರನ ದೇವಯ್ಯನವರು ಅದೇ ಕ್ಷೇತ್ರದಿಂದ 
ಆಯ್ಕೆಯಾದರು. 


ದಿ। ಕೋರನ ದೇವಯ್ಯನವರ ನಂತರ ದಿ॥ ದಂಬೆಕೋಡಿ ಚಿಣ್ಣಪ್ಪನವರು ೩ ಸಲ 
ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಆಯ್ಕೆಯಾದರು. ಇವರು ಕರ್ನಾಟಕ "ರಾಜ್ಯದ ಸಚಿವರಾಗಿ 
ನೇಮಕಗೊಂಡರು. ದಿ॥ ಚಿಣ್ಣಪ್ಪನವರ ನಂತರ ಶ್ರೀ ದಂಬೆಕೋಡಿ ಮಾದಪ್ಪನವರು 
ಆಯ್ಕೆಯಾದರು. ನಂತರ ಶ್ರೀ ಕೊ೦ಬಾರನ ಬೋಪಯ್ಯನವರು ಆಯ್ಕೆಯಾಗಿ ಕರ್ನಾಟಕ 
ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಿಂದ 
ಶ್ರೀ ದೇವರಗುಂಡ ಸದಾನಂದಗೌಡರು ಆಯ್ಕೆಯಾಗಿ ನಂತರದಲ್ಲಿ ಕರ್ನಾಟಕದ 
ಮುಖ್ಯಮಂತ್ರಿಯಾಗಿ, ಪ್ರಸ್ತುತ ಕೇಂದ್ರಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಕೊಡಗಿನ ಭೌಗೋಟಕ ಪರಿಸರ: 


ಕೊಡಗು ಕರ್ನಾಟಕದ ನೈರುತ್ಯಕ್ಕೆ ಇರುವ ಒಂದು ಪುಟ್ಟ ಜಿಲ್ಲೆ. ಲಕ್ಷಾಂತರ 
ವರುಷಗಳಿಗೂ ಮೀರಿದ ಭೌಗೋಳಿಕ ಇತಿಹಾಸವನ್ನು ಹೊಂದಿದೆ. ಇದು ಸಾಂಸ್ಕೃತಿಕ 
ಇತಿಹಾಸ ಅಂತಾಗಿ ೨೫೦೦ ವರ್ಷಗಳಿಗೂ ಮೀರಿದುದಾಗಿದೆ. ಕಾಡು, ಬೆಟ್ಟ ಮರಗಿಡ 
ಮೂಲಿಕೆಗಳ ಸ ಸ್ಯರಾಶಿಯನ್ನು, ಪ್ರಾಣಿಪಕ್ಷಿಗಳನ್ನು ಯಥೇಚ್ಛವಾಗಿ ಹೊಂದಿರುವ. ಬೀಡಾಗಿದೆ 
ಕೊಡಗು. ಹರಿವ ಹೊಳೆ, ತೊರೆ, ತೋಡು, ಕಃ ಮೆಣಸು, ಏಲಕ್ಕಿ, ಬಾಳೆ, ಕಿತ್ತಳೆ, ಅಡಿಕೆ 
ತೋಟಗಳ ಸೋಂಪು ಇಲ್ಲಿದೆ. ಬ್ರಿಟಿಷ್‌ ಅಧಿಕಾರಿ ಕಾನರ್‌ನ ರೀತ್ಯಾ “ಕೊಡಗು ಮಲೆ” 
ಎ೦ದರೆ ಲಕ್ಷಾಂತರ ಬೆಟ್ಟಗಳ ಪ್ರದೇಶ ಎಂದಿದೆ. 


ಶಾಸನ ಹಾಗೂ ಪ್ರಾಚೀನ ಭೂಪಟಗಳ ರೀತ್ಯಾ ದಕ್ಷಿಣದಲ್ಲಿ ಕೇರಳದ ವೈನಾಡು 
ಉತ್ತರದಲ್ಲಿ ಸಕಲೇಶಪುರ, ರಾಮನಾಥಪುರ, ಗೋರೂರುವರೆಗೂ ಪೂರ್ವಕ್ಕೆ 
ಹುಣಸೂರುವರೆಗೂ ಪಶ್ಚಿಮಕ್ಕೆ ಈಗಿನ ದಕ್ಷಿಣ ಕನ್ನಡದ ಪಾಣೆಮ೦ಗಳೂರಿನ ನೇತ್ರಾವತಿ 
ನದಿ ದಡದವರೆಗೂ ವಿಸ್ತರಿಸಿತ್ತು. 


ಲೆಪ್ಟಿನೆಂಟ್‌ ಕಾನರ್‌ ತನ್ನ ಕ್ರಿ.ಶ.೧೮೧೭ ರ ಕೊಡಗು ಸರ್ವೆ ವರದಿಯಲ್ಲಿ ಕೊಡಗು 
ರಾಜ್ಯದ ವಿಸ್ತರಣೆಯನ್ನು ವಿವರಿಸಿರುತ್ತಾರೆ. ಇಲ್ಲಿನ ಸಸ್ಯ ಸಂಪತ್ತು ವನ್ಯ ಮೃಗಗಳನ್ನು 
ವರ್ಣಿಸಿರುತ್ತಾನೆ. ಲೇ। ಕಾನರನ ವರದಿಯ ರೀತ್ಯಾ ಕ್ರಿ.ಶ.೧೮೧೭ ರ ಎರಡನೇಯ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 68 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಲಿಂಗರಾಜೇಂದ್ರ ಒಡೆಯನ ಕಾಲದಲ್ಲಿ ಕೊಡಗಿನ ಜನಸಂಖ್ಯೆ ನಲವತ್ತು ಸಾವಿರದಷ್ಟಿತ್ತು. 
ಈಗ ಅದು ಸುಮಾರು ೫- ೬ ಲಕ್ಷಕ್ಕಿಂತ ಹೆಚ್ಚಿದೆ. ಅಷ್ಟೇ ಜನ ದೇಶವಿದೇಶಗಳಿಗೆ 
ವಲಸೆ ಹೋಗಿರುತ್ತಾರೆ. ಪ್ರಾಚೀನ ಕಾಲದಿಂದಲೂ ಇಲ್ಲಿನ ಮೂಲನಿವಾಸಿಗಳಾಗಿ ದಲಿತ 
ಕೆಂಬಟ್ಟಿಗಳು, ಜೇನು ಕುರುಬರು, ಗೌಡ ಒಕ್ಕಲಿಗರು, ಅಮ್ಮ ಕೊಡವರು ಇದ್ದಾರೆ. 
ಯರವ, ಮಾರಿಂಗಿ, ಕುಕ್ಕ ಹಲಸರು, ಬೆಟ್ಟ ಕುರುಬ, ಐರೀರ, ಕೋಯವ ಇತ್ಯಾದಿ 
ಜನಾಂಗಗಳು ಕಾಲಾಂತರದಲ್ಲಿ ಕೊಡಗಿಗೆ ಬಂದವರೆನ್ನಲಾಗಿದೆ. ಕೊಡಗಿನ ಪ್ರಕಟಿ- 
ತ ಶಾಸನಗಳ ದೃಷ್ಟಿಯಿಂದ ಜೈನರ ಅಸ್ತಿತ್ವವನ್ನು ನಿಖರವಾಗಿ ೯ನೇ ಶತಮಾನದಿಂದ 
ಗುರುತಿಸಬಹುದು. (ಇವರು ಮೂಲತಃವಾಗಿ ತಲಕಾಡು ಗಂಗ-ಗೌಡ ವಂಶದವರಾಗಿದ್ದು, 
ಗಂಗ ರಾಜರು ಜೈನರಾದಾಗ ತಾವು ಕೂಡ ಜೈನ ಮತಾವಲಂಬಿಗಳಾಗಿರಬೇಕು) 
ಗೌಡರನ್ನು ೧೦ನೇ ಶತಮಾನದಿಂದ ಗಮನಿಸಬಹುದು. ವೀರಶೈವರು, ಬ್ರಾಹ್ಮಣರು, 
ವಿಶ್ವಕರ್ಮರು, ಹೆಗ್ಗಡೆಯವರು ೧೧-೧೨ನೇ ಶತಮಾನದಿಂದ ಇಲ್ಲಿನ ಅಸ್ತಿತ್ವವನ್ನು 
ಸೂಚಿಸಬಹುದು.(೮) ಇಂದು ಇವರೆಲ್ಲರೂ ಮೂಲನಿವಾಸಿಗಳೇ ಎನ್ನುವಷ್ಟು ಕೊಡಗಿನ 
ಬದುಕಿನಲ್ಲಿದ್ದಾರೆ. 


ಕೊಡವರಾದಿಯಾಗಿ, ಕೊಡಗಿನ ಆಗಿನ ಎಲ್ಲಾ ಜನಾಂಗಗಳ ವೀರಭಟ್ಟರನ್ನೂ 
ಒಳಗೊಂಡಂತೆ “ಎಲ್ಲಾ ನಾಡಕೊಡಗರು” ಎಂಬ ಶಬ್ದ ಮೊತ್ತ ಮೊದಲಿಗೆ ೧೧೭೪ 
ರ ಪಾಲ್ಲರೆಯಲ್ಲಿದ್ದ ಚೆ೦ಗಾಳ್ವರ ಕಾಲದಲ್ಲಿ ನಡೆದ ಪನಸೋಗೆ ಯುದ್ಧದ ಶಾಸನದಲ್ಲಿ 
(ಕಂಪಲಾಪುರ) ಕಾಣಬರುತ್ತದೆ.(೯) ಕೋಟೆಕುಪ್ಲ್ಪೆಯ ಮಾದನಾಯಕನೂ ಕೊಡಗಿನ 
ಎರುದ್ಧವಾಗಿ ಹೊಯ್ಸಳ ಬೆಟ್ಟರಸನಿಗೆ ನೆರವಾಗಿ ಗೆದ್ದ ಹಾಗೂ ವೀರ ಕೊಡುಗೆಗಳನ್ನು 
ಪಡೆದ ಸಂದರ್ಭವೂ ಈ ಶಾಸನದಲ್ಲಿದೆ. ಇವನು ಕೊಡಗಿನವಲ್ಲ ಎಂಬುದಕ್ಕೆ ಶಾಸನದಲ್ಲಿ 
ಸೂಚನೆ ಸಿಗುತ್ತದೆ. 


ಮುಂದುವರಿದಿದೆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 69 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಲೆಫ್ಟಿನೆಂಟ್‌ ಹಾನರ್‌ (ಕ್ರಿ.ಶ.೧ಇಲ೧೩)ರ ಕೊಡಗು ಸರ್ವೆ ವರದಿಯಲ್ಲ ಕೊಡಗು 
ರಾಜ್ಯದ ವಿಸ್ತರಣೆ. 
೮00568 SURVEY 8 


PARLE SHEWING the area of Codag together with that of its interior 0100210182 
ತ rbot Fy ಷ್ಟ ತ 
e 


(3 ತ್ತೆ | 5 | 
+ |2 & |3 
[SS CEE LEAT 
( 9637 Hobely Ned... | 8. 2/7 | || | 
Ccedeobyoe 40 |1| 3. 6) - | | 
70073906 40 | ; 3.301] | 
Boeivudloor ೪0 a! 3 | 82 | FS 
ತ್‌ Balis 4°] 3 5 | | | | 
- 00023೩8! ಕೊ $| 2|11 | | | | 
5 ಸ [ಸಾಂತ a | $| 9|32 | | | | 
ತೆ 20861/0217 00168002) 6 ೪. 38 | | ' | | 
ಶ್‌ | [xximooteda 60 | $| 1318 | | | 
Meneso5ds [si | Toad | | | 
Mocleor & |7| 8| 4! Yallsow , 
Gunagoor 4 |12/ 1 | 100೬ 0) sls! 
Nunjarajpuyas Naad '& 3 bse I | 


proper 
ಇ 
ಕ್ವಿ 
ದ 
ಕ 
೯ 
೫ 
ಸೌ 
ಓಟ 


3 | [Gadday ಕಂಟಿ ಸಧಾ 
3 Oskgucdleeoolacarede 23 | 3 | 18 | 
© | [ಟೀಜಣರ Noerkkulde| ೫ | 2 iy: | 
| ೯ ್ಪೀ ಧಬ್‌. ರು | } | 
4 ಶ್ರ | | 

ಸಟ ಪಾ ಇಡ | | 
3 ಗ | | 
ಇ 

Maddaks; Botoom-1| | 01 3 
3 7 my | 
E | [೩0 Naka Nod 1|1 
3 3:833141030 40 a 3|88 | 
ವೆ 
= | [3100401 1 ೩|.೬ 
ಔ jr) ಗ್‌ | 
ಷ Baynga Nead w) 91% 
ತ್ವ 1 
| [೫೯ ಹಿ Ge | | 
| Yedday | w F3| vl 11a | 

= 

ಸು Hired ಕೂ 33! 5| 9| 2 

Baithoslley ) 80 #32! ; 3] | | 
3 371೭7೩1೬ 2444. ಕೆಂ ೫] 12 | 
ತ ೫೨70೪೫೬ do | 68 3 | ಇ | | | 
% Kodyengayuy do 301 8} | | | 
ತ Kuggnadloo dಂ ಈ! 4| | | 
8 | [ಟಟ ಕ |#!o 5| Total of 
ತ್ರ | 
ಗೆ Kacathamoor do |34 | 1 12] Cokuge | | 

Thana do hs! s « z Dae $| 7 | 


Nor: —Tic tzsolssed pores of the Cozpeny’s terdtories coming within the Codnga limits 1೩ of. 
60296 70% included fn the area of ಟೋ Principalisy, tals portion 8830022 to $315. Ths ಒಡೆ ಆ 
what has alvecdy heen sited a5 he extent of Codugn will give $1743-02 squsre miles 24 Use ares of 
teecitory clevumscztbed by the Codugu Lonndazy. 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 70 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


5 ¥ 
೫ 2 
2 | 
ಕ] | ಗ 
G Nes ದ್‌್‌ bp, pn ಹಾ ಇ 
ಇ ಗ್ದ | ಊಗ 2600೪ ಗಂತಗ್ಗಿ ) ಗ upon 35 
ಇ Vai ಪ ಜವ್‌ ನರೆ 
WT ಗೊ ಈ % ಸಜ ರಾರು 39 3೬೪ 90 
Ww 222 ಜ್‌ ಸ ಪ 
R am] "pi 3 ಎ ನರಾ ಮ 
(ip ಡೆ ನ್ನ ಇ ೩ =] 
ಇ 9 F PRT R33 ೫ ಮ ಸ್‌ 
5 & ಗ್ದ ಭಾಸ ಮುರಾ ಅಕ ತವರು ಯಯ ಜ| Ke 
=e g ಇತ್‌ ವಾರಾ ಗಾರ್ಚಾ ರಜಾ ಸಾರಾ ಘಾ 
41ಕ್ಶೆ. | 61 ಇರಿ ಜಾನಾ 
898 RT WEE IEEE IEEE SET Mp ~My pms 
ಇ ಪಾಳೆ [OSes AEE IEEE 
ಗ್‌ ನಸ | ಉಂ ೮ ಛ್‌ ಥಿ ಗ ಕ್‌ ಛ್‌ [ಗ್‌ ಈದ ನರನ ನರಾ ES 
5 EESTI TILES DICT wo 
ಲ ಅ 6 < ತ ಎ 3 ೪ ಐಎ ಇ ಸ ಸ $ ; re ಕ 
ಸ ಹ ಕ 1232 ತತ 
ಫಿ) ನ್‌್‌ ಜಾ 2 5 ಕ .] ತೆ ಸ ತೆ | ಜ್‌ 1] 
| 215 (ಕ 1111] ಕಕ್ಕ iis ji 
1 & 4 “ನ ಸ್ಡಿ | ಟ್‌ ಆ ಐ 
b % 11111111111] 1]11|1 Ts || ||| |1|, 
[೧ x ಕಿರಿ ಆಗೆ 8 ಇ ೫3 AE 1138 811181 ESS 33೩ 
॥ 6 ಲ ನ್‌ ಹ pe ho SEY ENS meg UE) 
ಕ್ಟ B ಅ NOEL PUUN 1113317] iui Avena 1811111070 (1113 Ba pr 2100247೪ 
em A AUIS N S000 71 ಸ 
ಫಿ ಜ್‌ 
ಹರಿ 
ಇ 


71 ಷುಡ್ತೂರು ಅನಂಡರಾಜ ಗೌಡ. 


ವಿಶ್ವ ಒಪ್ಪಅಗರ ಮಹಾ ವೇಂದಿಕೆ (ಲ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಶ್ರೀ ಎಂ. ೫. ನಾಗರಾಜರ “ಕೊಡಗಿನ ಹಾಲೇರಿ ರಾಜವಂಶವು-೨', ೧೮೩೪ರಲ್ಲಿ 
ಕೊಡಗಿನ ೨೪ ಸಾಡುಗಚ ಹೆಸರಿರುವ ಸಕ್ಣೆ - ಪು.೧೩೯. 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರ) 72 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಶ್ರೀ ಎಂ. ೫. ನಾಗರಾಜರ “ಕೊಡಗಿನ ಹಾಲೇರಿ ರಾಜವಂಶವು-೨', ೧೮೩೪ರಲ್ಲಿ 
ಕೊಡಗಿನ ೨೪ ಸಾಡುಗಳ ಹೆಸರಿರುವ ನಕ್ಷೆ - ಪು.೧೩೯. 


೫೦2೬. 


81144. 


ಆಜ 
N 


ಸಹ 
ಘಾ Coun 

NIONATA 
70೬ಟ೫ಸಿರಿ 


( 5040 ೫೦೧೦೫೦] 


Pa 
— WEDAVANAD ' 
ನ ಗರು ಓಜಾ 
ತೋ ರಾ | 


ಇ pS ಕ 
ರ! (್ಳ 


508.೬8: | 
C ಧಿ 


MYSORE 57ATE 


ತ 4 PON ಗ್ದ Met 
ನೆ ರು 
2 Pernod * Ky 
KS 
ಜ್ರ 


ಟಂ ಬಟ ್ಸ್ಫ ವೆ 
i ತೆ K: J ್‌್ಸ್‌ಲ್‌್‌್‌ 
ಇ 4 PPP 
MALASAR ಫ್‌ 
Ne ., 
{Kerolo} ವು ನ 41610994644 


20:88 ತ ಲ್ಕ 
; 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (ಲ) 73 ಷುಡ್ತಾರು ಅನಂಡರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


7. ಕೊಡಗನ್ನು ಅಜದ ಹಿಂದಿನ ರಾಜವಂಶಗಳು(4) 


ತಲಕಾಡಿನ ಗಂಗವಂಶವು (ಕ್ರಿಶ.೨೫೦ ರಿಂದ ಕ್ರಿ.ಶ.೧೦೦೪) ಕರ್ನಾಟಕದ ದಕ್ಷಿಣ 
ಭಾಗ ಮತ್ತು ಈಗಿನ ತಮಿಳುನಾಡಿನ ಉತ್ತರ ಭಾಗ ಅಂದರೆ ಊಟಿ, ಕೊಯಂಬತ್ತೂರು, 
ಈರೋಡು. ಕೃಷ್ಣಗಿರಿ, ಹೊಸೂರು ಇತ್ಯಾದಿ ಭಾಗಗಳನ್ನು ಆಳಿದರು. ಗಂಗರಸರ 
ಆಳ್ವಿಕೆಯಲ್ಲಿ ಈ "ಭೂಪ್ರದೇಶ ದಟ್ಟಾರಣ್ಯಗಳಿಂದ ತುಂಬಿತ್ತು. "ವಿರಳವಾಗಿ ಪಸರಿಸಿರುವ 
ಮೂಲ ನಿವಾಸಿಗಳೂ, ಊರಗೌಡರೂ ಇತ್ಯಾದಿಯಾಗಿ ವಾಸವಾಗಿದ್ದರು. 


ಗಂಗವಂಶದ ಮೂಲ ಪುರುಷ ದಡಿಗನು ಮುಂದೆ “ಕೊಂಗುಣೆವರ್ಮ” ನೆಂಬ 
ಹೆಸರಿನಲ್ಲಿ ರಾಜ್ಯಭಾರ ನಡೆಸಿದನು. ಕೊ೦ಗಾಳ್ವರು ಮತ್ತು ಚ೦ಗಾಳ್ಪರು ಕೋಲಾರದ 
ಬಾಣರನ್ನು ಸದೆಬಡಿದು “ಬಾಣವಂಶ ದವಾನಲ” ಎಂಬ ಬಿರುದನ್ನು ಗಳಿಸಿದರು. 
ಗಂಗರು ಪ್ರಾರಂಭದಲ್ಲಿ ಶೈವ ಸಂಪ್ರದಾಯಸ್ಥರಾಗಿದ್ದು, ಕ್ರಮೇಣ ಸಿಂಹನಂದಿ ಎ೦ಬ ಜೈನ 
ಮುನಿಯಿಂದ ಪ್ರಭಾವಿತರಾಗಿ ಜೈನಧರ್ಮಿಯರಾಗಿ ಜೈನಧರ್ಮ ಪೋಷಕರಾದರು. ಇವರ 
ವಂಶದವರಾದ ಕೊಂಗು ವೆಳ್ಳಾಲ ಗೌಂಡರ್‌ ಎಂದು ಕರೆಯಲ್ಪಡುವ ಇಂದಿಗೂ ಕನ್ನಡ 
ಮನೆ ಮಾತನಾಡುವ ಜನಾಂಗವು ಊಟಿ, ಕೊಯಂಬತ್ತೂರು. ಈರೋಡ್‌, ಕೃಷ್ಣಗಿರಿ, 
ಪೊಲ್ಲಾಚಿ, ಸತ್ಯಮಂಗಲ, ತಿರುಚಿ, ಹೊಸೂರು ಇತ್ಯಾದಿ ಉತ್ತರ ತಮಿಳುನಾಡಿನಲ್ಲಿ 
ನೆಲೆಸಿದ್ದಾರೆ. 


ಗಂಗ ವಂಶಸ್ಥನಾದ ರಣಭೈರೇಗೌಡನು ಮರಸೂರಿನ ಪಾಳೇಯಗಾರನಾಗಿದ್ದು, 
ಕ್ರಿಶ.೧೦೦೪ ರಲ್ಲಿ ಗಂಗರು ಚೋಳರಿಂದ ಸೋಲಿಸಲ್ಪಟ್ಟಾಗ ರಣಭೈರೇಗೌಡನು ತನ್ನ 
ಕುಟುಂಬ ಮತ್ತು ಪಾಳೆಯ ಸಮೇತ ಈಗಿನ ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆಯ 
ಆವತಿಯಲ್ಲಿ (ನೆಲಮಂಗಲ-ದೇವನಹಳ್ಳಿ-ಶಿವಗಂಗೆ ಸಮೀಪ) ಬಂದು ನೆಲೆಸಿದ್ದನು. 
ಇವನ ವಂಶಸ್ಥನೇ ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡ. 


ಕ್ರಿಶ.೫ ರಿಂದ ೧೦ನೇಯ ಶತಮಾನದ ಅಂತ್ಯದವರೆಗೆ ಗಂಗರ ಆಳ್ವಿಕೆಯು ಕೊಡಗಿನ 
ಬಹುಭಾಗಗಳಲ್ಲಿತ್ತು. ಕೊಂಗಾಳ್ಳ ಚಂಗಾಳ್ವರು ಗಂಗರ ಮಾಂಡಲಿಕರಾಗಿ ತದನಂತರ 
ಚೋಳ, ಹೊಯಳ ಹಾಗೂ ವಿಜಯನಗರದ ಮಾಂಡಲೀಕ ಅರಸರಾಗಿ ಕೊಡಗಿನ 
ಭಾಗಗಳನ್ನು ಆಳುತ್ತಿದ್ದರು. 


ಚೋಳರು ಕೊಡಗಿನ ಕಾವೇರಿಯ ಪೂರ್ವದಂಡೆಯಲ್ಲಿ (ತಮ್ಮ ವಿಜಯ ನಂತರ 
ಕ್ರಿಶ೧೦೦೪ ರ ಸುಮಾರಿನಲ್ಲಿ) ಚೋಳ ಪ್ರತಿಷ್ಟಾ ವೀರಭದ್ರನನ್ನು ಪ್ರತಿಸ್ಥಾಪಿಸಿದರು. ಈ 
ಪ್ರದೇಶ ನಂಜರಾಯಪಟ್ಟಣದ ಕಾವೇರಿ ತೀರದಲ್ಲಿದೆ. ಆರಂಭದಲ್ಲಿ ಗಂಗವಾಡಿಯವರಾಗಿ 
ಜೈನಧರ್ಮಿಗಳಾದ ಚೆಂಗಾಳ್ವರು ಚೋಳರಿಂದ ಸೋತ ಮೇಲೆ ಶಿವಧರ್ಮವನ್ನು 
ಅನುಸರಿಸಿ ಕಾಲಾ೦ತರದಲ್ಲಿ ವೀರಶೈವ ಧರ್ಮವನ್ನು ಅಪ್ಪಿದ, ಪೋಷಿಸಿದ ಅರಸರಾದರು. 
ಮುಂದಿನ ಹಾಲೇರಿ ವಂಶದ ಅರಸರಿಗೆ ಪೂರ್ವಭಾವಿಯಾಗಿ ಕೊಡಗಿನಲ್ಲಿ ಶಿವಧರ್ಮದ 
ಪ್ರಭಾವದ ನೆಲೆಯನ್ನು ವಿಸ್ತರಿಸಿಕೊಟ್ಟು ಅವರ ಪೂರ್ವಜರೂ ಆದರು. ಪಿರಿಯಾಪಟ್ಟಣದ 
ಚೆಂಗಾಳ್ಗರ ಕೊನೆಯ ಅರಸ ಹಾಲೇರಿ ವಂಶದ ಆರಂಭದ ಅರಸರ ರಕ್ತ ಸಂಬಂಧಿಯೆ. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 74 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಈ ಬಗ್ಗೆ ಲೆಪ್ಟಿನೆಂಟ್‌ ಕಾನರನು ಈ ರೀತಿಯಾಗಿ ಉಲ್ಲೇಖಿಸಿರುತ್ತಾನೆ:- 


“The fertile districts of Bettadipoor and 00118/8180 formed a 
little state ruled by Nanjaraja, who allied by, ties of interest and con- 
sanguinity to the codagu prince (Mudduraja) materially increased 
his power and influence.” 


ಚ೦ಗಾಳ್ವರಲ್ಲಿ ಪಾಲ್ಪರೆ ಹಾಗೂ ಕೊಡಗು ಶ್ರೀರಂಗಪಟ್ಟಣಗಳನ್ನು ಆಳುತ್ತಿದ್ದವರ ನಡುವೆ 
ಸಂಘರ್ಷ ನಡೆದಂತಿದೆ. ಈ ಸ೦ದರ್ಭದಲ್ಲಿ ಚೆ೦ಗಾಳ್ವರ ಒಂದು ಶಾಖೆ ತನ್ನ ಭವಿಷ್ಯ 
ಅರಸಿಕೊ೦ಡು ಈಗಿನ ಶಿವಮೊಗ್ಗದ ಸೊರಬ, ಕೆಲದಿಹಳ್ಳಿ ಬಯಲಿನತ್ತ ಹೋಗಿರುವಂತಿದೆ. 
ಈ ಬಗ್ಗೆ ಶಾಸನೋತ್ತವಾಗಿ, ಬಹುಷಃ ಕೆಳದಿ ಬಯಲಿನಲ್ಲಿ ನೆಲೆಗೊಂಡಿದ್ದವರಾದ “ಸದಾಶಿವ 
ಮುದ್ರಾಂಕಿತ ಶಿವಗೋತ್ರೋತ್ಪನ್ನರಾದ ದೇವೇಗೌಡರ ಪುಪೌತ್ರ, ಗೋಪಗೌಡರ ಪೌತ್ರ, 
ಬಸವಗೌಡರ ಪುತ್ರ, ಚೌಡೇಗೌಡ” ಇವರು ಕಾಣಬರುತ್ತಾರೆ.೩೮ ಈ ಚೌಡಗೌಡನು 
ಚೌಡಪ್ಪನಾಯಕನೆನಿಸಿ ಕೆಳದಿ ಪಾಳೆಯ ಪಟ್ಟಿಗೆ ಶಾ.ಶಕ. ೧೪೨೨ ಸಿದ್ದಾರ್ಥ ಸಂವತ್ಸರದ 
ಮಾಘ ಶುದ್ಧ ೩ ರಲ್ಲೂ (ಕ್ರಿಶ.೮-೧- -೧೫೦೦) ಪಟ್ಟವಾದನು. ಈ ಸುಮಾರಿನಲ್ಲಿಯೇ 
ಕೊಡಗಿನಲ್ಲಿ ಚೆಂಗಾಳ್ವರ ಪೈಕಿಯ ನಂಜರಾಜನು ಕೊಡಗು ಶ್ರೀರಂಗಪಟ್ಟಣ ಪ್ರದೇಶದಲ್ಲಿ 
ತನ್ನ ಹೆಸರಿನಲ್ಲಿ 'ನಂಜರಾಯಪಟ್ಟಣ' ಎಂಬ ಹೊಸ ರಾಜಧಾನಿ ಸ್ಥಾಪಿಸಿದ. ಇವನ 
ಮುಂದಿನ ಅರಸರು ಕೊಡಗಿನ ಹಾಲೇರಿ, ಚೌಡ್ಲು, ಚೇರಳಶ್ರೀಮಂಗಲ, ದೊಡ್ಡಮಳ್ರೆ 
ಗಣಗೂರು, ಉಲುಗುಲಿ, ದಕ್ಷಿಣಕೊಡಗಿನ ನಲ್ಲುಕೋಟೆ, ತಿತಿಮತಿ, ಪಾಲ್ಪರೆ ಹಾಗೂ 
ಪೂರ್ವಕ್ಕೆ ಪಿರಿಯಾಪಟ್ಟಣ, ಬೆಟ್ಟದಪುರ ಇವುಗಳೊಡನೆ ತಮ್ಮ ಆಳ್ವಿಕೆಯ ಸಂಪರ್ಕಗಳನ್ನು 
ಮಾಡಿಕೊಂಡಿರುವ ಬಗ್ಗೆ ಶಾಸನ ಹಾಗೂ ಇತಿಹಾಸದಿಂದ ವಿಧಿತವಾಗುತ್ತದೆ. ಇವರು 
ವಿಜಯನಗರದ ಅರಸರಿಗೆ ಮಾಂಡಲಿಕರಾಗಿದ್ದರು. 


ಈ ಮೇಲಿನ ವಿಚಾರಗಳಿಂದ ವಿಧಿತವಾಗುವುದೇನೆಂದರೆ, ಕೊಡಗನ್ನಾಳಿದ ಕೊ೦ಗಾಳ್ವ, 
ಚೆಂಗಾಳ್ವರಾಗಲೀ, ಮಲೆನಾಡು ಮತ್ತುದಕ್ಷಿಣ ಕನ್ನಡದ ಪುತ್ತೂರು-ಸುಳ್ಯ ಮಾಗಣೆಗಳನ್ನಾಳಿದ 
ಕೆಲದಿ (ಇಕ್ಕೇರಿ) ನಾಯಕರಾಗಲೀ, ಅಖಂಡ ಕೊಡಗನ್ನಾಳಿದ ಹಾಲೇರಿ ವಂಶವಾಗಲೀ 
ಮೂಲದಲ್ಲಿ ತಲಕಾಡಿನ ಗಂಗವಂಶಾವಳಿಯಿಂದ ವಿಭಜನೆಯಾದವರಾಗಿರುತ್ತಾರೆ ಹಾಗೂ 
ಗೌಡ ಸಮುದಾಯದ ರಕ್ತ ಸಂಬಂಧಿಗಳಾಗಿರುತ್ತಾರೆ. ಕಾಲಘಟ್ಟದಲ್ಲಿ ಇವರು ಆದಿನಾಥ- 
ಶೈವ ಜೈನ ಕೊನೆಗೆ ವೀರಶೈವರಾಗಿ ರಾಜ್ಯವನ್ನಾಳಿರುತ್ತಾರೆ. 


ಬಾಜುಕಾರರು, ಚಾಚೆಕಾರರು, ನಾಯಕರು: 


ಆದರೆ ಚೆಂಗಾಳ್ವರಿಗೆ ಕೊಡಗಿನ ಅನೇಕ ಭಾಗಗಳಲ್ಲಿ ಹಿಡಿತವಿರಲಿಲ್ಲವೆಂದು ತೋರುತ್ತದೆ. 
ಅಲ್ಲಿನ ದಟ್ಟಾರಣ್ಯಗಳು, ಪರ್ವತ ಶ್ರೇಣಿಗಳು ಇವರ ಆಳ್ವಿಕೆಗೆ ಅಡಚಣೆಗಳಾಗಿದ್ದವು. ಜೊತೆಗೆ 
ಇವರ ಗಮನ ಹೆಚ್ಚಾಗಿ ಪಿರಿಯಾಪಟ್ಟಣ, ಬೆಟ್ಟದಪುರದ ಫಲವತ್ತಾದ ಜನನಿಬಿಡವಾದ 
ಪ್ರದೇಶಗಳತ್ತ ಹರಿದಿದ್ದಂತೆ ಶಾಸನಗಳಿಂದ ಕಂಡುಬರುತ್ತದೆ. ಬಹುಶಃ ಈ ಕಾರಣ- 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 75 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕ್ಯಾಗಿಯೇ ಮುಖ್ಯವಾಗಿ ಕೊಡಗಿನ ದಕ್ಷಿಣ, ಪಶ್ಚಿಮ, ಉತ್ತರ ಮತ್ತು ಮಧ್ಯಭಾಗಗಳಲ್ಲಿ 
'ಬಾಳುಕಾರರು', “ಬಾಚೆಕಾರರು” ಹುಟ್ಟಿಕೊಂಡು “ಪಬಲರಾದಂತೆ ಕಾಣುತ್ತದೆ. ಇವರೆಲ್ಲ 
ಕೊಡಗನ್ನಾಳಿದ ಅರಸರ ಅಳಿದುಳಿದ ವಂಶೀಕರು, ಆ ಅರಸರ ಸೈನಿಕ ಮುಖ್ಯಸ್ಥರ 
ವಂಶೀಕರಾಗಿ ಇದ್ದಿರುವ ಸಾಧ್ಯತೆಯಿದೆ. 


ಬಾಳುಕಾರರ ಅಥವಾ ಬಾಚೆಕೋರರ ಮೂಲ ಸ್ಪಷ್ಟವಿಲ್ಲ. ಇವರು "ನಾಡ್‌ ಬಾಚೆಕಾರರು' 
ಎಂದು ಕರೆದುಕೊಂಡಿದ್ದರು. ದೇಶದ ಒಂದೊಂದು ಭಾಗವನ್ನು ತಮ್ಮ ಕೈಕೆಳಗೆ ಇಟ್ಟು- 
ಕೊಂಡು ಸ್ಥಳೀಯರೇ ಆಗಿ ರಾಜ್ಯವಾಳುತ್ತಿದ್ದರು. ಈ ನಾಯಕರು ಒಬ್ಬರ ಮೇಲೆ ಒಬ್ಬರು 
ಬಿದ್ದು ಪರಸ್ಪರ ಕದನವಾಡುತ್ತಿದ್ದರು. ಕನ್ನಡ ಮತ್ತು ಕೊಡವ ಭಾಷೆಗಳಲ್ಲಿ 'ಬಾಳು' 
ಎಂದರೆ ಕತ್ತಿ, ಉದ್ದನೆಯ ಕತ್ತಿ ಎಂಬ ಅರ್ಥಗಳಿವೆ. ಕೊಡವ ಭಾಷೆಯಲ್ಲಿ 'ಬಾಟೆ' ಎಂಬ 
ಶಬ್ದಕ್ಕೆ ಭದ್ರತೆ, ಬಾಳ್ವಿಕೆ ಎಂಬ ಅರ್ಥಗಳಿವೆ. ಕನ್ನಡದಲ್ಲಿ ಕುಪ್ಪಸವೆಂಬ ಅರ್ಥವೂ ಇದೆ. 
ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬಾಳುಕೋರರು ಅಂದರೆ ಕತ್ತಿಯವರು ಅರ್ಥಾತ್‌ 
ಆಳ್ವಿಕೆಯವರು ಸೇನಾಧಿಕಾರಿಗಳು ಎಂಬ ಅರ್ಥವನ್ನು ಹೊಂದಿರುವಂತಿದೆ. ಬಾಚೆಕಾರರು 
ಎಂದರೆ ಊರಿನ ಕಾಪುಗಾರರು, ಊರಿನೊಡೆಯರು ಎಂಬ ಅರ್ಥದ ಸೂಚನೆಯಂತಿದೆ. 
ಅಂದರೆ "ಬಾಳುಕಾರರು', "ಬಾಚೆಕಾರರು' ಎಂಬ ಎರಡು ವರ್ಗದ ತುಂಡು ನಾಯಕರು 
ಇದ್ದರೆನಿಸುತ್ತದೆ. 


ಬಹುಶಃ ಚೋಳ, ಕೊ೦ಗಾಳ್ವ, ಹಾನಗಲ್ಲು, ಕದಂಬ ಅರಸರ ಅಳಿದುಳಿದ, ಇಲ್ಲುಳಿದ 
ವಂಶೀಕರು ಅರಸೊತ್ತಿಗೆ ಅಳಿದ ಮೇಲೆ ವೀರಶೈವ, ಅಮ್ಮಕೊಡವ, ಕೊಡವ, ಗೌಡ 
ಹಾಗೂ ಹೆಗ್ಗಡೆ ಜನಾಂಗಗಳಲ್ಲಿ ಐಕ್ಯವಾಗಿರುವಂತಿದೆ. ಈ ವಂಶೀಕರುಗಳಲ್ಲಿ ಸ್ಪರ್ಧೆಗಳು 
ಹುಟ್ಟಿ ಬಾಳುಕಾರರು, ಬಾಚೆಕಾರರು ಎಂಬ ಪಂಗಡಗಳು ರೂಪುಗೊಂಡಿರಬೇಕು. 
ಚಂಗಾಳ್ಸರ ಪ್ರಾಬಲ್ಯ ಕಡಿಮೆಯಾಗುತ್ತ ಬಂದಂತೆ ವಿಜಯನಗರ ಪತನಾ ನಂತರ ಇವರು 
ಸ್ವಘೋಷಿತ ತುಂಡು ಪಾಳೇಯಗಾರರಾಗಿ ಕೊಡಗಿನ ವಿವಿಧ ಭಾಗಗಳಲ್ಲಿ ಹರಡಿರುತ್ತಾರೆ. 
ಕ್ರಿಶ೧೧೭೮ ರ ಕಂಪಲಪುರ ಶಾಸನದಲ್ಲಿ ಸ್ಪಷ್ಟವಾಗಿ ಬರುವ 'ಎಲ್ಲಾ ನಾಡ ಕೊಡಗರು' 
ಎಂದರೆ ಅಂದಿನ ಕೊಡಗಿನಲ್ಲಿ ಅಂದರೆ ಇಂದಿನ ಕೊಡಗು ಹಾಗೂ ಕೊಡಗಿನಾಚೆಯ 
ನಾಡುಗಳಲ್ಲಿ ಇದ್ದ ಕೊಡಗಿನ ವೀರ ಭಟ್ಟರು ಎಂಬರ್ಥದಲ್ಲಿಯ ಶಬ್ದದಿಂದ ಮಂಗರಸನ 
ನಿಘಂಟಿನಲ್ಲಿ “ಕೊಡವ ಕೊಡಗರು” ಎಂಬ ಪ್ರತ್ಯೇಕ ಎರಡು ಶಬ್ದಗಳನ್ನು ಬಳಸಿರುವಲ್ಲಿ 
ಹಾಗೂ ಗೌಡ ಜನಾಂಗಕ್ಕೆ ಸೇರಿದ ಕೊಡಗರ ಹೊನ್ನಯ್ಯ ಗೌಡನ ಬಸಪ್ಪ” ಎಂಬುವವನು 
ರಾಣಿ ದೇವಮ್ಯಾಜಿಯನ್ನು ಮದುವೆಯಾದವ ೫. ಡಿಎನ್‌. ಕೃಷ್ಣಯ್ಯನವರ “ಕೊಡಗಿನ 
ಇತಿಹಾಸದ” ಮಾತನ್ನು ತಾರ್ಕಣೆಗೆ ತೆಗೆದುಕೊಂಡರೆ ಕೊಡಗರೆಂದರೆ ಅಲ್ಲಿನ ನೆಲದವರು, 
ಮೊದಲಿಂದಲೂ ಇದ್ದ. ದೇಶವಾಸಿಗಳು; ಅ೦ತಹ ದೇಶವಾಸಿಗಳಲ್ಲಿ ಕೊಡವರೂ, ಗೌಡರೂ 
ಇದ್ದಾರೆ ಎಂಬುವ ಅರ್ಥ ಒದಗುತ್ತದೆ. 


ದಖನ್ನಿನ ಚರಿತ್ರೆಕಾರನಾದ ಫೆರಿಸ್ಟನು ೧೬ ನೇ ಶತಮಾನದಲ್ಲಿ ಕೊಡಗನ್ನು ನಾಯಕರು 
ಆಳುತ್ತಿದ್ದು, ವಿಜಯನಗರದ ಅಧಿಪತ್ಯವನ್ನು ಒಪ್ಪಿದ್ದರೆ೦ದಿದ್ದಾನೆ. ಈ ನಾಯಕರ ಕಾಲದಲ್ಲಿ 
“ಕೊಂಬುಗಳು' ನಾಡುಗಳಾಗಿ ರೂಪುಗೊಂಡವು. ಈ ಕೊಂಬುಗಳ ಮೇರೆಗಳಾಗಿ ಆಳ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 76 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಹಾಗೂ ಅಗಲವಾದ ಕಡಂಗಗಳಿದ್ದವು. ಗ೦ಗರ ಕ್ರಿಶ.೮೮೮ರ ಬಿಳಿಯೂರು ಶಾಸನದಲ್ಲಿ 
“ಬನಗದ್ದೆ? ಹಾಗೂ ರಾಜರ ಸ್ವಂತ ಕೃಷಿ ಭೂಮಿಯಾದ "ಪೆಣ್ಣೆ' (ಅಪನ್ಯ) ಹಾಗೂ 
ಕಡ೦ಗದ ಪ್ರಸ್ತಾಪವಿದೆ. ಹಾಲೇರಿ ಅರಸರು ನಾಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪುನರ್‌ 
ರೂಪಿಸಿದರು. ಹೀಗೆ ಇದ್ದ ೨೮ ನಾಡುಗಳಿಗೆ ನಾಡ ಬಾಚಕಾರರು, ನಾಡ್‌ ಬಾಳುಕೋರರು, 
ವಂಶೀಕರಿಂದಲೂ ಹಾಲೇರಿ ಅರಸರ ಕಾಲದಲ್ಲಿ ತಕ್ಕಾಮೆಗಳಾಗಿದ್ದ ಕೊಡವರು, ಗೌಡರು, 
ಹೆಗ್ಗಡೆಯವರು ಪ್ರಸಿದ್ಧಿಗೊ೦ಡರು. 


ಫೆರಿಸ್ತನ ಪ್ರಕಾರ ಹಾಲೇರಿ ಅರಸರ ಮುನ್ನವೂ ಇದ್ದ ನಾಯಕರುಗಳಲ್ಲಿ ವೀರಶೈವ, 
ಕೊಡವ, ಗೌಡ, ಕೇರಳದ ಮುಕ್ಕಾಟಿ ಜನಾ೦ಗದವರಿದ್ದರು. ಅವರಲ್ಲಿ ಗೌಡ 
ಜನಾಂಗದ ಹೆಸರುಗಳು ಹೀಗಿವೆ - ಹಾಲೇರಿ ನಾಡಿನ ಸೋಮಶೇಖರ ನಾಯಕ 
(ಈತನು ಬೊಮ್ಮಗೌಡನೆಂದೂ ಕರೆಯಲ್ಲಡುತ್ತಿದ್ದ), ಸಿದ್ದಾಪುರದ ಚೆನ್ನಯ್ಯ ನಾಯಕ, 
ಎಡೆನಾಲ್ಕುನಾಡಿನಲ್ಲಿ ಮುಕ್ಕಾಟಿ ನಾಯಕ, ಕಿಗ್ಗಟ್ಟು ನಾಡಿನಲ್ಲಿ ಅಂಜಿಗೇರಿಯ ಅಚ್ಚುನಾಯಕ, 
ತಾವು ನಾಡಿನಲ್ಲಿ ಕರ್ಣ೦ಬಾಹು ಎಂಬುವವರಿದ್ದರು. ಕರ್ಣಂಬಾಹುವಿನ ವಂಶಸ್ಥರು 
ಈಗ ಕರ್ಣಯ್ಯನ ಮನೆ ಎಂಬ ಗೌಡ ಕುಟುಂಬಗಳಾಗಿರಬೇಕು. ಶಾಸನದಲ್ಲಿ ಬರುವ 
ಮೇಲ್ಬುಂಡಿ ಕುಂಡ: ಅರಸನ ವಂಶಿಗನಾಗಿ ತಾವು ನಾಡೆಂದು ೧೬ನೇ ಶತಮಾನದಲ್ಲಿ 
ಹೆಸರಾಗಿದ್ದ ಆ ಪ್ರದೇಶದಲ್ಲಿ ಕರ್ಣ೦ಬಾಹು ಎ೦ಬ ನಾಯಕನು ಹಾಲೇರಿ ವಂಶದಾಳ್ವಿಕೆಯ 
ಮುಂದಿನಿಂದಲೂ ಆಳುತ್ತಿದ್ದ ಇವನು ಗೌಡ ಜನಾಂಗದವನೆಂದು ಪಾಲೂರಿನ 
ಭೀಮಂಡ ಕುಶಾಲಪುನವರ ಅಭಿಪ್ರಾಯ. ಅವನು ತುಳುನಾಡಿನವನಿರಬಹುದು ಇಲ್ಲ 
ಶಿವಮೊಗ್ಗದ ಸಾಗರ ಕಡೆಯಿಂದ ಬಂದವನಿರಬಹುದೆಂದು ಪರದಂಡ ಜಿ. ಚಂಗಪುನವರು 
ನುಡಿಯುತ್ತಾರೆ. 


ಇವರ ಜೊತೆಯಲ್ಲಿ ಬಾಚಿನಾಡನ, ಚೌಡ್ಲು ಪಾಳೇಗಾರರು, ಕಡಿಯತ್‌ ನಾಡಿನಲ್ಲಿ 
ಬಾವಲಿಯ ಕೊಳ್ಳಕೊಂಗಿ ನಾಯಕ, ತಾವಳಗೇರಿಯಲ್ಲಿ ಕೈಬಿಲಿರ ಬಿದ್ದಯ್ಯ ನಾಯಕ 
ಎಂಬವರಿದ್ದರು. ಹಾಲೇರಿ ಅರಸ ಮುದ್ದುರಾಜರ ಕಾಲಕ್ಕೆ ಬೆಪ್ಪುನಾಡಿನಲ್ಲಿ ಉತ್ತು 
ನಾಯಕನಿದ್ದ. ಹಾಲೇರಿ ನಾಡಿನ ಸೋಮಶೇಖರ ನಾಯಕ ಬಹುಷಃ ಚೆಂಗಾಳ್ಪರ 
ವಂಶದ ಪ್ರತಿನಿಧಿಯಾಗಿದ್ದು, ಬೊಮ್ಮಗೌಡನೆಂದು ಕೂಡಾ ಕರೆಯಲ್ಲಟ್ಟಿದ್ದು, ವೀರಶೈವ 
ಮತಾನುಯಾಯಿಯಾಗಿದ್ದ ಹಾಲೇರಿ ವಂಶದ ಮೊದಲ ಅರಸ ವೀರರಾಜು ಇಕ್ಕೇರಿಯಿಂದ 
ಬಂದಾಗ ಆಸರೆ ನೀಡಿ ತನ್ನ ಮಗಳು ನೀಲಮ್ಮನನ್ನು ಪಾಣಿಗ್ರಹಣದಲ್ಲಿ ಕೊಟ್ಟು ಹಾಲೇರಿ 
ವಂಶ ಸ್ಥಾಪನೆಗೆ ಕಾರಣೀಭೂತನಾದವನು. 


ಕಿಗ್ಗಟ್ಟು ನಾಡಿನಲ್ಲಿ ಆಗ ಇದ್ದವನು ಕಟ್ಟೆಮನೆ ಚಿಟ್ಟಪ್ಪ ನಾಯಕನು. ಮನೆಹೆಸರಿನ 
ದೃಷ್ಟಿಯಿಂದ "ಕಟ್ಟೆಮನೆ' ಗೌಡ ಜನಾಂಗದ್ದಾಗಿದೆ. ಚಿಟ್ಟಪ್ಪ ನಾಯಕನ ಮಗಳು, 
ಅಚ್ಚುನಾಯಕನ ಸೋದರಿಯನ್ನು ನಂಜುಂಡ ಅರಸ ಮದುವೆ ಆಗಿದ್ದ ಎನ್ನಲಾಗಿದೆ. 
ಈ ಕಟ್ಟೆಮನೆಯ ವಂಶಸ್ಥರು ಈಗ ಮರಗೋಡು ಪ್ರದೇಶದಲ್ಲಿ ನೆಲೆಸಿರುವ ಗೌಡ 
ಕುಟುಂಬಗಳಾಗಿರಬೇಕು. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 77 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕೊಡವರ ಮೂಲದ ಬದ್ದೆ ವಿವಿಧ ವಾದಗಜವೆ: 


ಕೊಡವರ ಮೂಲದ ಬಗ್ಗೆ ವಿವಿಧ ವಾದಗಳಿವೆ. ಪೌರಾಣಿಕವಾಗಿ ಕೊಡಗರು 
ಈಗಿನ ಕರ್ಣಸ್ಥಾನಿದವರೆಂದು ಕೊಡವರು ಕ್ರಿ.ಶ.೫-೬ನೇ ಶತಮಾನದಲ್ಲಿ ಹೊರಗಿನಿಂದ 
ಬಂದವರೆನ್ನಲಾಗಿದೆ. ಆದರೆ ಕೊಡಗಿನ ಕೊಡವರೆಲ್ಲಾ ಹೊರಗಿನಿಂದ ಬಂದವರಲ್ಲ. 
ಗಂಗರಸರು ಪ್ರಕಟಿತ ಪೆಗ್ಗೂರು ಶಾಸನದ ರೀತ್ಯ ೯ನೇ ಶತಮಾನದಲ್ಲಿ ಕೊಡಗನ್ನು 
ಆಳುತ್ತಿದ್ದರು. ಲಭ್ಯ ಹೊಸ ಶಾಸನವೊಂದು ಗಂಗರ ಕಾಲದ್ದೇ ಆಗಿ ಗಂಗ ಶ್ರೀ 
ಪುರುಷನ ಆಳ್ವಿಕೆಯನ್ನು ಕೊಡಗಿನ ಸಂಬಂಧದಲ್ಲಿ ತೋರುತ್ತದೆ. ಆಗಿನ ಶಾಸನಗಳ 
ಪಕಾರ ಜೈನರು ಹಾಗೂ ಗಾವುಣ್ಣರು (ಗೌಡರ) ಹೆಸರು ನಂತರ ೧೧ನೇ ಶತಮಾನದ 
ಶಾಸನಗಳಲ್ಲಿ ವೀರಶೈವ, ಬ್ರಾಹ್ಮಣ, ಹೆಗ್ಗಡೆ, ಗೌಡ ಜನಾ೦ಗಗಳವರ ಅಸ್ತಿತ್ವದ ಸಂಗತಿಗಳು 
ಕಾಣಬರುತ್ತವೆ. 


ಕ್ರಿಶ.೧೧೭೪ ರ ಪನಸೋಗೆ ಯುದ್ದದ (ಕಂಪಲಾಪುರ) ಶಾಸನದಲ್ಲಿ “ಕೊಡಗರ' 
ಎಂಬ ದೇಶವಾಚಿ ಶಬ್ದವಿದೆ ವಿನಾಃ “ಕೊಡವರ” ಎಂದಿಲ್ಲ. ಆದರೆ ಕ್ರಿ.ಶ.೧೩೯೮ ರ 
ಎರಡನೇ ಮಂಗರಸನ ಮಂಗರಾಜ ನಿಘಂಟುವಿನಲ್ಲಿ ಮ್ಹಚ್ಚರನ್ನೇ ಕೊಡವ ಕೊಡಗರು 
ಎ೦ದು ಪ್ರತ್ಯೇಕವಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಹಿನ್ನಲೆಯಲ್ಲಿ ಕೊಡವರಲ್ಲಿ ಹೊರಗಿನಿಂದ 
ಬಂದ ಒಂದು ಭಾಗ ಸೇರಿ ಇಲ್ಲಿನ ಸಂಸ್ಕೃತಿಯಲ್ಲಿ ತನ್ನದನ್ನು ಮಿಳಿತ ಮಾಡಿಕೊಂಡು 
ಬದುಕು ಸಾಗಿಸಿತು ಎನ್ನಬೇಕು. ಕೊಡಗರು ಎನ್ನುವಾಗ ಕೊಡಗಿನಲ್ಲಿ ಪ್ರಾಚೀನದಿಂದ 
ಬದುಕು ಸಾಗಿಸುತ್ತ ಬ೦ದ ಎಲ್ಲರಿಗೂ ಅನ್ವಯವಾದ ಶಬ್ದವೆ. ಇದು ಶೃ೦ಗೇರಿ ಮಠಕ್ಕೆ 
ಚಿಕ್ಕವೀರಪ್ಪನ ಕಾಲದ ನಂತರ ಮೈಸೂರು ದೊರೆಗಳು ಕೊಟ್ಟ ನಿರೂಪವೊಂದರಲ್ಲಿ 
"ಕೊಡಗರ ಹವಾಲಿಗೆ ಸೇರಿದ ಕೂಡಲಿ ಮುಂದೆ ಸ್ಥಳವು” ಎಂದಿರುವಲ್ಲಿ ಸ್ಪಷ್ಟವಾಗಿ 
ವಿದಿತವಾಗುತ್ತದೆ. ಅದೇನೇ ಇರಲಿ, ಕೊಡವರು” ಪ್ರಭಾವಶಾಲಿಗಳಾಗಿ ಬೆಳೆಯುತ್ತ 
ಬಂದಿದ್ದು ಮೊದಲು ದೇಶವಾಚಿಯಾದ ಹೆಸರನ್ನು ಬಳಸಿಕೊಂಡ ಮೇಲೆ ಮತ್ತು ತದ 
ನಂತರದ ದಿನಗಳಲ್ಲಿ ಬ್ರಿಟಿಷರ “ಒಡೆದು ಆಳುವ' ನೀತಿಯಿಂದ ಆಗಿರುತ್ತದೆ. ಕೊಡಗಿನಲ್ಲಿ 
ಆಳಿದ ಗಂಗ (ಒಕ್ಕಲಿಗ ಗೌಡ ಮೂಲ -ಜೈನ), ಬಯಲ್ನಾಡು-ಹಾನಗಲ್ಲು ಕದಂಬ, 
ಚ೦ಗಾಳ್ವ, ಕೊಂಗಾಳ್ಳ, ಅರಸು ವಂಶದಲ್ಲಿ ಅಳಿದುಳಿದವರು ಇಲ್ಲಿನ ಬದುಕಿನಲ್ಲಿ ಒಂದಾಗಿ 
ಸಾಮಾನ್ಯರೆನಿಸಿ ಸಮುದಾಯದಲ್ಲಿ ಬೆರೆತು ಹೋದರು. ಅಂದರೆ ಕೊಡವರೆಲ್ಲ ಕೊಡಗರು; 
ಆದರೆ ಕೊಡಗರೆಲ್ಲ ಕೊಡವರಲ್ಲ ಎಂದಾಗುತ್ತದೆ. ಹಾಲೇರಿ ಅರಸರ ಕಾಲಕ್ಕೆ "ಕೊಡಗರು' 
ಪೈಕಿಯಲ್ಲಿ ಗೌಡರು ಮತ್ತು ಕೊಡವರು ಹೆಚ್ಚು ಪ್ರಭಾವಶಾಲಿಗಳಾಗಿ ಮುಂದೆ ಬಂದರು. 
ಕಾಯಕ ನಿಷ್ಟೆ ತೋರಿದರು ಹಾಗೂ "ಕೊಡಗರು' ಶಬ್ದ ಕಾಲಕ್ರಮೇಣ ಜನಾ೦ಗವಾಚಿಯಾಗಿ 
`ಕೊಡವ' ರಿಗೆ ಅನ್ವಯವಾಗುತ್ತ ಬಂದಿತೆನ್ನಬೇಕು. ಒಟ್ಟಾರೆ ಕೊಡಗಿನಲ್ಲಿ ಇದ್ದ. ಆಳಿದ, 
ಉಳಿದ ಹಾಗೂ ಪ್ರಾಚೀನದಲ್ಲಿ ಹೊರಗಿನಿಂದ ಬಂದ ಎಲ್ಲಾ ಜನಾಂಗಗಳ ಸಂಯುಕ್ತ 
ಸಂಸ್ಕೃತಿಯೇ ಕೊಡಗು ಸಂಸ್ಕೃತಿ. ಕೊಡವರು ತಮ್ಮ ಅಚ್ಚನ್ನು ಒತ್ತಿ, ಐರೀರ, ಕೊಯವ, 
ಕೆಂಬಟ್ಟ, ಹೆಗ್ಗಡೆ ಹಾಗೂ ಇತರರ ಮೇಲೆ ಪ್ರಭಾವ ಬೀರಿ ಕೊಡಗು ಸಂಸ್ಕೃತಿಯನ್ನು 
ಉಳಿಸಿಕೊಂಡರೆನ್ನಬೇಕು. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲ) 78 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

“Entire human race is a mixture’- ಇಡೀ ಮಾನವ ಕುಲವೇ ಒಂದು 
ಮಿಶ್ರಣ ಎನ್ನುವ ಮಾತು ಸಂಸ್ಕೃತಿಯ ದೃಷ್ಟಿಯಿಂದ ಅನ್ವಯಿಕವೆ. ಒಂದು ರೀತಿಯಲ್ಲಿ 
ಹೇಳುವುದಿದ್ದರೆ ಕೊಡಗಿನ ಕೊಡವರು, ಗೌಡರು, ಹೆಗ್ಗಡೆಯವರು, ವೀರಶೈವರು 
ಇತ್ಯಾದಿಯಾಗಿ ಎಲ್ಲರೂ ದಾಯಾದಿಗಳು-000451105 ಆಗಿರುತ್ತಾರೆ. 


ಈ ದಿಶೆಯಲ್ಲಿ ಬ್ರಿಟಿಷ್‌ ಅಧಿಕಾರಿಯೋರ್ವನ ವರದಿ ತನ್ನ ಮೇಲಾಧಿಕಾರಿಗಳಿಗೆ 
ಏನೆಂದರೆ “ಕೊಡವ ಮತ್ತು ಗೌಡ ಜನಾಂಗದವರು ನೋಡುವದರಲ್ಲಿ ಒಂದೇ ತರಹ 
ಕಾಣಿಸುತ್ತಾರೆ. ಆದುದರಿಂದ ಒಬ್ಬರಿ೦ದೊಬ್ಬರು ಬೇರ್ಪಡಿಸುವುದು ಕಷ್ಟ ಸಾಧ್ಯ”ವೆಂದು 
ಹೇಳಿದ್ದಾನೆ. 


32 ಜಬ kkk kkk kkk ಜ ಜ 


ಕೊಡಗಿನಲ್ಲ ಹಾಲೇರಿ ವಂಶ: 


ಕೊಡಗಿನ ಹಾಲೇರಿ ವಂಶ ಸ್ಥಾಪನೆಯ ಬಗ್ಗೆ ಹಲವಾರು ಚರಿತ್ರೆಕಾರರು ಹಲವು ತರಹ 
ನಮೂದಿಸಿರುತ್ತಾರೆ. ಇವುಗಳ ಮಧ್ಯೆ ಕ್ರಿ.ಶ.೧೯೬೫ ರ ಕೊಡಗು ಜಿಲ್ಲಾ ಗ್ಯಾಸೆಟಿಯರ್‌ನ 
ವಿಚಾರ ಗಮನಾರ್ಹವಾಗಿದೆ. (೫೬) 

“In the course of Keladi Venkatappa Nayaka-l, military campain 
in South Kanara (1613 AD) a prince of his family who later estab- 
lished at Haleri must have accompanied him. He must have known 
the Semi-anarchical state in Coorg with Nayakas fighting with one 
another. It is also possible that he had information of the condition 
of the Coorg from changalvas of Periapatna for the rulers of Coorg 
and the Changalvas of Periapatna were causines and kinsman. It is 
highly improbable that a prince from Ikeri (Keladi) came to Coorg 
and established himself as a king without previously acquanteing 
himself with conditional prevailing there at that time. The fact that 
Haleri rulers of Coorg had kinship with Ikeri Nayakas has been re- 
corded in Rajendraname ? a history of Haleri princes from about 
1600-1807 AD.” 


ಈ ಹಿನ್ನಲೆಯಲ್ಲಿ ಗೊತ್ತಾಗುವ ವಿಚಾರಗಳೆಂದರೆ : ಇಕ್ಕೇರಿಯಿಂದ ಬಂದ 
ರಾಜಕುಮಾರ ವೀರರಾಜ (ವೀರಪ್ಪ) ಕೆಳದಿ (ಇಕ್ಕೇರಿ) ರಾಜವಂಶದ, ಇಕ್ಕೇರಿ ಮಹಾ 
ಸಂಸ್ಥಾನವನ್ನು ಕ್ರಿ.ಶ.೧೫೩೦ ರಿಂದ ೧೫೬೬ ರ ಮಧ್ಯೆ ಆಳಿದ ಸದಾಶಿವ ನಾಯಕನ 
ಸೋದರಳಿಯನಾಗಿದ್ದ. ಕ್ರಿ.ಶ.೧೬೧೩ ರಲ್ಲಿ ಹಿರಿಯ ವೆಂಕಟಪ್ಪ ನಾಯಕನ ತುಳುನಾಡಿನ 
ದಂಡಯಾತ್ರೆಯಲ್ಲಿ ಯುವಕನಾದ ವೀರರಾಜು ಭಾಗವಹಿಸಿದ್ದ. ಈ ದಂಡಯಾತ್ರೆಯಲ್ಲಿ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 79 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಶಿಶಿಲ, ಬೆಳ್ಳಾರೆ, ಕಾಂತಮಂಗಳ, ಬದಿಯಡ್ಕ, ಕುಂಬಳೆ, ಕಾಸರಗೋಡು ಪ್ರದೇಶಗಳನ್ನು 
ಬಂಟ ಮತ್ತು ಜೈ ನ ಬಲ್ಲಾಳರ ಹಿಡಿತದಿಂದ ತಪ್ಪಿಸಿ ಇಕ್ಕೇರಿ ನಾಯಕರ ರಕ್ತ ಸಂಬಂಧಿಗಳಾದ 
ಗೌಡ ಸಮುದಾ ಸರನೆ ಉಸ್ತುವಾರಿಗೆ ಹಸ್ತಾಂತರವಾಯಿತು. (೧) ವೆಂಕಟಪ್ಪ ನಾಯಕ 
ದಂಡಯಾತ್ರೆಯಲ್ಲಿದ್ದಾಗ ತುಳುನಾಡಿನಲ್ಲಿ ನೆಲೆಸಿದ್ದ ತಮ್ಮ ರಕ್ತಸಂಬಂಧಿಗಳಾದ ಗೌಡ 
ಮುಖ್ಯಸ್ಥರಿಂದ ಕೊಡಗಿನ ಸ್ಥಿತಿಗತಿಗಳನ್ನು ತಿಳಿದುಕೊಂಡಿದ್ದ 


ವೀರಶೈವ ಮತಾವಲಂಬಿಯಾದ ಹಾಲೇರಿಯ ಸೋಮಶೇಖರ ನಾಯಕರ 
ಯಾನೆ ಹಾಲೇರಿ ಸೀಮೆಗೌಡನಾದ ಬೊಮ್ಮಗೌಡನ ಒತ್ತಾಸೆಯನ್ನು ಗಳಿಸಿಕೊಂಡ. 
ಅಲ್ಲಲ್ಲಿ ಕೊಡಗಿನ ನಾಡುಗಳ ಭಾಗಗಳನ್ನು ಆಳುತ್ತಿದ್ದ ನಾಯಕರು ಅಶಕ್ತರಾಗಿದ್ದಾಗ, 
ಪರಸ್ಪರ ಕಚ್ಚಾಟದಲ್ಲಿ ತೊಡಗಿ ನಾಡಿನ ಜನತೆಯನ್ನು ನಿರ್ಲಕ್ಷಿಸಿದ್ದಾಗ, ಅನಾಯಕತ್ವ 
ತಾಂಡವವಾಡಿದ್ದಾಗ, ವೀರರಾಜು ಉದಿಸಿದ. ಆ ಪರಿಸ್ಥಿತಿಯೇ ಇಂತಹ ಒಬ್ಬ ಆಕರ್ಷಕ, 
ಸಶಕ್ತ ಬುದ್ದಿವಂತ ಜನಪ್ರಿಯ ನಾಯಕನನ್ನು ಅರಸನನ್ನಾಗಿ ಆರಿಸಿಕೊಂಡಿತು ಎಂಬುದನ್ನು 
ಇಲ್ಲಿ ಗಮನಿಸಬೇಕಾಗಿದೆ. ವೀರರಾಜನು ಕ್ರಿ.ಶ.೧೫೮೩ ರಲ್ಲಿ ಜಂಗಮ ವೇಷದಲ್ಲಿ ಬಂದು 
ಹಾಲೇರಿ ನಾಡಿನಲ್ಲಿ ಒಂದು ಚಾವಡಿಯಲ್ಲಿದ್ದು ಹಾಲೇರಿಯ ಹುಡುಗರಿಗೆ ಓದು ಬರಹ 
ಕಲಿಸುವುದರಲ್ಲಿ ತೊಡಗಿಸಿಕೊಂಡಿದ್ದ. ಹಾಲೇರಿ ಸೋಮಶೇಖರ ನಾಯಕ ಯಾನೆ 
ಬೊಮ್ಮಗೌಡನ ಜೊತೆಗೂಡಿ ಇತರ ಕೊಡಗಿನ ಚಿಕ್ಕಪುಟ್ಟ ನಾಯಕರ ಹುಟ್ಟಡಗಿಸಿದ. 
ಭಾಗಮಂಡಲ ಪ್ರದೇಶವನ್ನು ತಾವುನಾಡಿನಿಂದ ಆಳುತಿದ್ದ ಕರ್ಣ೦ಬಾಹುವನ್ನು ವೀರರಾಜು, 
ಹಾಲೇರಿಯ ಬೊಮ್ಮಗೌಡ” (ಸೋಮಶೇಖರ ನಾಯಕ) ನೊಡಗೂಡಿ. ಓಡಿಸಿ ಕ್ರಿ.ಶ.೧೬ 
ಶತಮಾನದ ಪೂರ್ವಭಾಗದಲ್ಲಿ ಪೂರ್ತಿ ಮೇಲಿನ ಕೊಡಗಿಗೆ ರಾಜನಾದ. ಬೊಮ್ಮಗೌಡನು 
ತನ್ನ ಮಗಳು ನೀಲಮ್ಮನನ್ನು ವೀರರಾಜುಗೆ ಪಾಣಿಗ್ರಹಣ ಮಾಡಿಕೊಟ್ಟನು. ಹಾಲೇರಿ 
ರಾಜವೇಶದ ಮೂಲಪುರುಷನಾಗಿ ವೀರರಾಜು ಕಾರಣೀಭೂತನಾದ. 


ಈ ಬಗ್ಗೆ ಪಾಂಡ೦ಡ ಮುತ್ತಣ್ಣ ಅವರ ಕೃತಿ ಹೇಆರುವುದೇನೆಂದರೆ: (3೭೩) 


™..... A Prince of Ikkeri ruling family being exiled came to Coorg 
in the garb of a hermit, gaining ascendancy over innocent fold be- 
came ‘Guru Nayaka’ and took into his hands sceptre and sword...... 
before the treacherous advent of Lingayat Kings, those people (Co- 
orgs) were themselves ruling the country under the name of polyagars 
and Nayakas”. 


ಮೇಲಿನ ನಿದರ್ಶನದ ಬಗ್ಗೆ ಎಂ.ಜಿ. ನಾಗರಾಜ್‌ರವರ "ಕೊಡಗಿನ ಹಾಲೇರಿ 
ರಾಜವಂಶವು'-ಭಾಗ-೧, ಪುಟ ಸಂಖ್ಯೆ ೨೩ ರಲ್ಲಿ ವಿಶ್ಲೇಷಿಸಿದ ರೀತಿ ಸತ್ಯ- 
ಕ್ಕೆ ಹತ್ತಿರವಾಗಿದೆ...“ ಮೇಲಿನವುಗಳಲ್ಲಿ ಪಟ್ಟೋಲೆ ಪಳಮೆ ಹಾಗೂ ಪಾಂಡಂಡ 
ಮುತ್ತಣ್ಣನವರ ಟೀಕೆಗಳು ವಸ್ತು ಸ್ಥಿತಿಗಿ೦ತ ಭಿನ್ನವಾದವುಗಳಾಗಿವೆ. ಅದರಲ್ಲಿ ಕಾಣಬರುವ 
"ನಾಯಕರನ್ನು ಕೊಲ್ಲಿಸಿದ ಕಪಟ ಸನ್ಯಾಸಿ', "ಬೂದಿ ಚಾವಡಿ ಸ್ಥಾಮಿ' ಲಿಂಗಾಯತ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 80 ಪುತ್ತೂರು ಅನಂತರಾಜ ಗೌಡ. 


ಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಹೊಂಬಾಜಿ ನಾಯಕರ ರಜತ 
ಹಿಡಿಕೆಯ ಖಡ್ದದೊಂದಿಗೆ 
ಲೇಖಕರು 


ಪಾ ಮಿಯಾ, 


ಏಶ್ವ ಒಪ್ಪಲಗರ ಮಹಾ ವೇದಿಕೆ (೨) 81 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಸ್ವರ್ಣ ಕುಸುದಿಯ ಹಿಡಕೆಯ ಈಟಾರಿ 


ವಿಶ್ವ ಒಪ್ಪಅಗರ ಮಹಾ ವೇಂಿಕೆ (ಲ) ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅರಸುಗಳ ವಿಶ್ವಾಸ ಘಾತುಕ ಮುನ್ನಡೆ ಎಂಬಲ್ಲಿ ಅನುಚಿತ ಟೀಕೆಗಳು ಮತ್ತು ಹಾಲೇರಿ 
ವಂಶದ ಕೊನೆಯ ರಾಜ ಚಿಕ್ಕವೀರ ರಾಜೇಂದನ ಬಗ್ಗೆ “ಸ್ತೀ ಲೋಲುಪ, ಕ್ರೂರಿ, 
ದುರಾಡಳಿತ ಹಾಗೂ ಸೂರ್ತಿ” ಹಾಲೇರಿ ವಂಶವನ್ನೇ 'ಹಲಪ್ರ ವಿಧಾನಗಳಲ್ಲಿ ಟೀಕೆ 
ಇತ್ಯಾದಿ ಆಂಗ್ಲರ ಒಡೆದು ಆಳುವ ಮತ್ತು ದೇಶೀಯ ರಾಜರನ್ನು ತುಚ್ಛವಾಗಿ ಪ್ರದರ್ಶಿಸುವ 
ನೀತಿಯಿಂದ "ಪ್ರೇರಿತರಾಗಿ, ಕೆಲವು ಆಂಗ್ಲರ ಕೃತಿಗಳನ್ನು ಅನುಸರಿಸಿದ, ಶೋಧನೆ ರಹಿತ 
ಟೀಕೆಗಳೆನ್ನಿಸುತ್ತವೆ. ತನಗೆ ಆಸರೆ ಕೊಟ್ಟ ಸೋಮಶೇಖರ. ನಾಯಕನನ್ನೇ ಕೊಲ್ಲಿಸಿದ ಎಂಬ 
ಜಾನಪದರ ಮಾತು ಹಾಲೇರಿಯ ಪ್ರಾಚೀನ ಮನೆತನದವರಿಂದಲೂ ಕೇಳಿಬರುವುದಿಲ್ಲ. 
ಇದಕ್ಕೆ ಪ್ರತಿರೂಪವಾಗಿ ಹಾಲೇರಿ ಸೀಮೇಗೌಡನಾದ ಬೊಮ್ಮಗೌಡ (ಸೋಮಶೇಖರ 
ನಾಯಕ?) ತನ್ನ ಮಗಳು ನೀಲಮ್ಮನನ್ನು ಪಾಣಿಗ್ರಹಣ ಮಾಡಿಸಿ ಹಾಲೇರಿ ರಾಜವಂಶದ 
ಸ್ಥಾಪನೆಗೆ ಕಾರಣನಾದ. 


ಈ ವೀರರಾಜನು "ಪ್ರಾಯಶಃ ಚೆಂಗಾಳ್ವ ರಾಜರ ಸಂತಾನವಾಗಿರಬಹುದು' ಎಂಬ 
ಪಟ್ಟೋಲೆ ಪಳಮೆಯ ಮಾತು (ಪು.೨೪) ಅವನ ಮತ್ತು ಪೂರ್ವ ವಂಶದ ಇತಿಹಾಸದ 
ದೃಷ್ಟಿಯಿಂದ ಗಮನಾರ್ಹವಾಗುತ್ತದೆ. ಅಂದರೆ ಬಿ.ಎಲ್‌. ರೈಸ್‌ರವರು "A prince of 
Bidanur (1kkeri-Keladi) who may have been related to Chengala- 
vas in some way having settled in Haleri’ ಎ೦ದಿರುವ ಮಾತು (೫೬ಆ) 
ಅಂತೇ ಮೊದಲಿನ ಚಿಂತನೆಯಾಗಿ ಪಟ್ಟೋಲೆ ಪಳಮೆಗೆ ಪೂರ್ವಾಧಾರವಾಗಿರುವಂತಿದೆ. 
ಪ್ರೊ.ಎ.ಎನ್‌. ಶ್ರೀನಿವಾಸ್‌ ಅವರೂ ಕೂಡಾ ಬಿದನೂರು ನಾಯಕರು (ಇಕ್ಕೇರಿ-ಕೆಲದಿ 
ವಂಶಿಕರು), ಪಿರಿಯಾಪಟ್ಟಣದ ದೊರೆಗಳು (ಚೆ೦ಗಾಳ್ಪರು) ಹಾಗೂ ಕೊಡಗಿನ ಅರಸರು 
ಪರಸ್ಪರ ಸಂಬಂಧಿಗಳು ಎಂದಿದ್ದಾರೆ. (೫೭). ಕೊಡಗು ಗ್ಯಾಸೆಟಿಯರ್‌ (೧೯೬೫ ರ ಆವೃತ್ತಿ) 
ಕೂಡಾ ಚೆ೦ಗಾಳ್ವರು ಹಾಗೂ ಹಾಲೇರಿ ಅರಸುಗಳ ಸಂಬಂಧವನ್ನು ಅನುಮೋದಿಸುತ್ತದೆ. 
"ಕೊಡಗಿನ ಇತಿಹಾಸ'ವೂ ಅಷ್ಟೆ. `ಪೊಮ್ಮೊಲೆ ಕೊಡಗ್‌' ಕೃತಿ ಕೂಡಾ ಹೀಗೆ ಹೇಳಿದೆ: 
“ಜೆ೦ಗಾಳ್ವ ಸ೦ತತಿಕ್‌ ಸೇರ್‌ನ ಬೆದನೂರ್‌ ಮನೆತನ ಒಂದ್‌ ಆಯಿಂಜಿತ್‌”- ಚೆಂಗಾಳ್ವ 
ಸಂತತಿಗೆ ಬಿದನೂರಿನ ಅರಸು ಮನೆತನ ಸೇರಿದುದಾಗಿತ್ತು (೫೮). ಈ ದೃಷ್ಟಿಯಿಂದ 
ವೀರರಾಜನ ತಾಯಿ ಕೊಡಗಿನ ಚೆ೦ಗಾಳ್ವ ವಂಶದವಳಾಗಿರಬಹುದು ಎಂದೆನಿಸುತ್ತದೆ. 


ಹಾಲೇರಿ ರಾಜವಂಶಕ್ತ್ಟೂ ಗೌಡ ಜನಾಂಗಕ್ಟೂ ಇರುವ ಸಂಬಂಧಗಳು: 


ವೀರರಾಜನು ಕೊಡಗಿಗೆ ಬರುವಾಗ ತನ್ನ ಸಣ್ಣ ಪರಿವಾರದಲ್ಲಿ ಆಪ್ತ ಸೇವಕರನ್ನು 
ಕರೆ ತಂದಿದ್ದ. ಅವನ ಆಪ್ತನಾಗಿ ಕೊಡಗಿನ ಕನ್ನಂಡ ಮನೆತನದ ಮೂಲ ಪುರುಷನು 
ಜೊತೆಯಲ್ಲಿ ಬಂದನೆಂದು ಹೇಳಲಾಗಿದೆ. ೬. ಈ ಮೂಲ ಪುರುಷನು ಕನ್ನಂಡ ಮನೆತನದ 
“ಕುಡಿಬೀರ' (ಮನೆತನ ನಿಲ್ಲಿಸಿದ ಮೂಲ ಪುರುಷ) ಎನಿಸಿ ಅವನಿಗೆ ಮಡಿಕೇರಿಯ 
ಕನ್ನಂಡಬಾಣೆಯಲ್ಲಿ ಸಾಲು ವೀರಗಲ್ಲು-ಕೊಲೆಕಲ್ಲುಗಳಿರುವ ಮೂಲ ಕುಡಿಬೀರ ಕೈಮಡದಲ್ಲಿ 
ಆರಾಧನೆಗಳು ಇಂದಿಗೂ ನಡೆಯುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ “ಕನ್ನಂಡ' 
ಎಂಬ ಮನೆಪೆದ (ಮನೆತನದ ಹೆಸರು) ನೀಡುವ ಪದ್ದತಿ ಕೊಡಗಿನ ರೀತಿಯದು. ಈ 


ವಿಶ್ವ ಒಪ್ಪಅಗರ ಮಹಾ ವೇವಕೆ (ಲಿ) 83 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಮನೆತನದ ಹೆಸರನ್ನು "ಕನ್ನಯನ' ಅರ್ಥಾತ್‌ ಕೃಷ್ಣ ಪರಿವಾರದ ಅಥವಾ ನಾಯಕರ 
ಮಕ್ಕಳಿಗೆ ಅನ್ವಯಿಸುವುದುಂಟುಪ. 


ಅ೦ದರೆ ವೀರರಾಜನ ಆಪ್ತ ಸೇವಾವರ್ಗದಲ್ಲಿ ಸೇನಾವರ್ಗದವರಲ್ಲಿಯೋ, ಸಹಾಯಕ 
ವರ್ಗದಲ್ಲಿಯೋ ಈ ಕುಡಿಬೀರ ಇದ್ದಿರಬೇಕು. ವೀರರಾಜನ ತಂದೆ ರಾಮರಾಜನಾಯಕನ 
ಕಾಲದಿಂದ ಆಪ್ತರೆನಿಸಿದ್ದ ದಿವಾನರಾದ ಕಳಸಪ್ಪಯ್ಯ ಅಥವಾ ದಳವಾಯಿ ಚಿಕ್ಕ 
ಕಲ್ಲಪ್ಪಲ ಅಥವಾ ಕನ್ನಯನ ಎಂಬ ಪಡೆಯ ಮುಖ್ಯಸ್ಥ ಇವನ ಸಂಬಂಧದವರಾಗಿ 
ವೀರ ರಾಜನೊಡನೆ ಬಂದಿರಬೇಕು. ಕನ್ನಯನು ಹೆಸರು ಸೂಚಿಸಿದಂತೆ ಲಿಂಗಾಯತ 
ಮತಸ್ಥನಾಗಿರದೆ ಶ್ರೀ ವೈಷ್ಣವನಾದ ಒಕ್ಕಲಿಗ ಗೌಡ ಮೂಲದವನಾಗಿರಬೇಕು. 


ವೀರರಾಜೇಂದ್ರ ಒಡೆಯನ ವಿರುಧ್ಧ ಕ್ರಿಶ. ೧೮೦೪ರಲ್ಲಿ ಆತನ ಭ್ರಾತ್ರ್‌ ಅಪ್ಪಾಜಿ 
ರಾಜನು ಒಳಸಂಚು ಮಾಡಿ ರಾಜನನ್ನು ಹತ್ಯೆ ಮಾಡಲು ಪ್ರಯತ್ನಿಸಿದ ಸಂದರ್ಭದಲ್ಲಿ 
ಈ ಸಂಚನ್ನು ವೀರರಾಜೇ೦ದ್ರ ಒಡೆಯನ ಗಮನಕ್ಕೆ ತಂದು ಅವಾ೦ತರವನ್ನ ತಪ್ಪಿಸಿದವ 
ಪಾರುಪತ್ನೆಯೇಗಾರ "ಶೀರುಗೌಡನ ಬೀರೇಗೌಡ” ನೆಂಬ ಸರದಾರ. ಈ ಬಗ್ಗೆ ತಿಳಿದುಕೊಂಡ 
ಅಪ್ಪಾಜಿರಾಜನು ಶೀರುಗೌಡನ ಬೀರೆಗೌಡನನ್ನು ತನ್ನ ಸಹಚರರಿಂದ ಗುಂಡಿ- 
ಟ್ಟು ಕೊಲ್ಲಿಸುತ್ಲಾನೆ. ಈತನ “ಶೀರುಗೌ ಕುಟುಂಬವು ಗೌಡರಾಗಿದ್ದು ಕಾಲಾನಂತರದಲ್ಲಿ 
“ಜೇಕ೦ಡ” ವೆಂಬ ಪ್ರತಿಷ್ಟಿತ ಕೊಡವ ಮನೆತನೆಯಾಗಿ ಗುರುತಿಸಿಕೊಂಡಿರುತ್ತಾರೆ. 


ನಂಜುಂಡರಸು: (ಹೆ೦ಗಾಚ್ಚರ ಪರವಾಗಿ ಕೊನೆಯ ಅರಸ): 


ರಾಜೇಂದ್ರ ನಾಮೆಯ ಮುದ್ದುರಾಜನ ಮಾತುಗಳಿಂದ, ದೊಡ್ಡ ವೀರರಾಜೇಂದನ 
ಮಾತುಗಳಿಂದ ಸ್ಪಷ್ಟವಾಗಿ ಇವನು ಹಾಲೇರಿ ವಂಶಿಕನೆಂದು ತಿಳಿಯುತ್ತದೆ. ಮೊದಲ 
ವೀರರಾಜೇಂದ್ರ ಒಡೆಯನ ಕಿರಿಯ ಮಗನೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ನಂಜು೦ಡರಸು 
ಕೊಡಗಿನ ಅಂಜಿಗೇರಿನಾಡಿನ ಕಟ್ಟೆಮನೆ ಚಿಟ್ಟಪ್ಪ ನಾಯಕನ ಮಗಳು ಅಂದರೆ 
ಅಚ್ಚುನಾಯಕನ ಹಿರಿಯ ಸೋದರಿಯನ್ನು ಮದುವೆಯಾಗಿದ್ದನೆಂದು ಹೇಳಲಾಗಿದೆ೧೨. 
ಇದು ಚಾರಿತ್ರಿಕವಾಗಿ ಮಹತ್ವದ ವಿಷಯಗಳಿಗೆ ಸೂಚನೆಗಳನ್ನು ನೀಡುತ್ತದೆ. ಚಿಟ್ಟಪ್ಪ 
ನಾಯಕನ ಮನೆತನದ ಹೆಸರನ್ನು ನೋಡಿದರೆ ಗೌಡ ಜನಾಂಗದ/ಶಿವಾಚಾರದ ಮನೆಯ 
ಹೆಸರಿದ್ದಂತೆ ಭಾಸವಾಗುತ್ತದೆ. 


ಶಿವಾಚಾರದವರಿಗೂ ಕೊಡಗಿನಲ್ಲಿ ಅ೦ತಹ ಮನೆ ಹೆಸರಿದ್ದ ಬಗ್ಗೆ ಒಂದು ಉದಾಹರಣೆ 
ಎಂದರೆ ದೊಡ್ಡ ವೀರರಾಜೇಂದನ ನಾಲ್ಕನೇಯ ಮಗಳು ಚಿಕ್ಕರಾಜಮ್ಮಾಜಿಯನ್ನು 
ಮದುವೆಯಾದವನು ಹೊಸಮನೆ ನಂಜಪ್ಪನಾಗಿರುತ್ತಾನೆ. ಹೊಸಮನೆಯೆಂಬ ಮನೆತನವು 
ಈ ಸಮಯದಲ್ಲಿಯೂ ಗೌಡ ಸಮುದಾಯದ ಮನೆತನವಾಗಿದೆ. ಶಿವಚಾರ ಯಾ 
ಲಿಂಗಾಯತವೆಂಬುದು ಒಂದು ದೈವಿಕ ಆಚಾರವಾಗಿದೆಯೇ ಹೊರತು, ಇಕ್ಕೇರಿ 
ನಾಯಕರಾಗಲೀ, ಚೆಂಗಾಳ್ವರಾಗಲೀ, ಬೇಳೂರು ನಾಯಕರಾಗಲೀ, ಹೊಯ್ದಳರಾಗಲೀ 
ಅಥವಾ ಹಾಲೇರಿ ವಂಶಸ್ಥರಾಗಲೀ ಎಲ್ಲರೂ ಕ್ರಿಶ.೨೦೦ ರಿಂದ ೧೦೦೪ ರ ತನಕ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 84 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ತಮಿಳುನಾಡನ್ನು ಆಳಿದ ಗಂಗವಂಶದ ಅಳಿದುಳಿದ 
ರಾಜವಂಶಗಳೇ ಆಗಿದ್ದು ಇ ಗಂಗವಾಡಿಕಾರ ಇಗಂಗಟಿಕಾರಯಾದಿಯಾಗಿ ಒಕ್ಕಲಿಗ ಗೌಡ 
ಜಾತಿ ಮೂಲದವರಾಗಿರುತ್ತಾರೆ. 


ನಂಜುಂಡ ಅರಸು ಕಟ್ಟೆಮನೆ ಅಚ್ಚುನಾಯಕನ ಸೋದರಿಯನ್ನು ಮದುವೆಯಾದ 
ಅಂದರೆ, ಚಿಟ್ಟಪ್ಪ ನಾಯಕನ ಬಾಡಗ ಕುರ್ಚಿಯಲ್ಲಿದ್ದ ಚಂಗಾಳ್ವ ರಾಜಮನೆತನಕ್ಕೆ 
ಸೇರಿದ ತುಂಡು ನಾಯಕನಾಗಿದ್ದಿರಬೇಕು. ಅದೂ ಅವನಿದ್ದ ಚಿಕ್ಕಮಂಡೂರಿನಿಂದ 
ಸನಿಹದ ಚ೦ಗಾಳ್ವರ ರಾಜಧಾನಿಯಾಗಿ ಪ್ರಸಿದ್ಧಿ ಹೊಂದಿದ್ದ ಪಾಲ್ಪರೆಯ ಉಸ್ತುವಾರಿಯು 
ಅವನಿಗಿದ್ದಿತ್ತೆಂದು ತೋರುತ್ತದೆ. ಮಾಚ೦ಗಳ ನಾಯಕ ದೇವಯ್ಯನಿಗೆ ಅಚ್ಚವ್ವ ಎಂಬ 
ಚಿಟ್ಟಪ್ಪನಾಯಕನ ತಂಗಿಯನ್ನು ಕೊಟ್ಟಿತ್ತು ಎಂದರೆ ಚೆಂಗಾಳ್ವ ರಾಜ ಕುಟುಂಬ ವರ್ಗಕ್ಕೆ 
ಅವರು ಸೇರಿದವರಾಗಿದ್ದಿರಬೇಕು. ಮಾಚ೦ಗಳ ಮನೆತನ ಇಂದು ಕೊಡವರಾಗಿದ್ದರೂ, 
ಗುರುಕಾರಣ ಮಾಸ್ತಿ ಕೈಮಡಕ್ಕೆ (ಅಚ್ಚವ್ವ, ದೇವಯ್ಯ ತೀರಿದಾಗ ಚಿತೆ ಹಾರಿ ಸತ್ತಿದ್ದಳು) 
ಬಲಿ ಇಲ್ಲದ ಸಾತ್ವಿಕ ಪೂಜೆ ಮಾತ್ರ ಅವರಲ್ಲಿ ನಡೆಯುತ್ತದೆ ಎಂಬುದು ಈ ಹಿಂದಿನ 
ಚಂಗಾಳ್ವ ಮನೆತನ ಅವರ ಸಂಬಂಧದ ಸಂಕೇತವೆನಿಸುತ್ತದೆ. 


ನಂತರ ಈ ಎರಡೂ ಕುಟುಂಬಗಳ ಕಲಹದಲ್ಲಿ ಕಟ್ಟೆಮನೆ ಚಿಟ್ಟಪ್ಪನಾಯಕನ ಮನೆ 
ಸುಟ್ಟು ಅವನು ತೀರಿದಾಗ, ಉಳಿದಿರುವ ಅವನ ಮಗು ಅಚ್ಚುನಾಯಕನನ್ನು ಕಾಪಾಡಿದಾಕೆ 
ಅಮ್ಮ ಕೊಡವತಿ ಮೇವಂಮ್ಮಡ ಅಯ್ಯವ್ವ ಯಾನೆ ಮೇದಮಾಡ ಅಯ್ಯವ್ವಗೌಡಿ, ಗೌಡಿಚಿ 
(ಗೌಡತಿ?) ಎನ್ನುವುದುಂಟು. ಈಕೆ ಮಗು 'ಅಚ್ಚುವನ್ನು' ಬೇರಳನಾಡ ಮೂಕಚ್ಚಂಡ 
ಅಮ್ಮ ಕೊಡವರ ಮನೆಗೆ ಕರೆದುಕೊಂಡು ಹೋದಾಗ" ಆಸ ಮಗುವನ್ನು ಇರಿಸಿಕೊಳ್ಳಲು 
ಹೆದರಿದರು. ತದನಂತರ ಪಿರಿಯಾಪಟ್ಟಣಕ್ಕೆ ಭತ್ತವನ್ನು ಒಯ್ಯುತ್ತಿದ್ದ ರಡಿಗರ ಜೊತೆ 
ಅಯ್ಯವ್ವ ಅಚ್ಚು ರಹಸ್ಯವಾಗಿ ಹೋಗಲು ನೆರವಾದರು. ಅಯ್ಯವ್ವ "ಮಗುವನ್ನು ಕೆಲಕಾಲ 
ಸಾಕಿ ಸಮಯ ಸಾಧಿಸಿ ನಂಜುಂಡ ಅರಸನ ಕಣ್ಣಿಗೆ ಅಚ್ಚುವನ್ನು ಮಾ ಅಚ್ಚುವಿನ 
ವೃತ್ತಾಂತವನ್ನು ಹೇಳಿ ನಂಜು೦ಡ ಅರಸನ ಆಶ್ರಯಕ್ಕೆ ಬಿಟ್ಟಳು. 


ನಂಜು೦ಡರಸನು ಅಚ್ಚುವನ್ನು ತನ್ನ ಪತ್ನಿಯ ಚಿಕ್ಕ ತಮ್ಮನೆಂದು ತಿಳಿದು ಆತನಿಗೆ ಸೈನಿಕ 
ತರಬೇತಿ ನೀಡಿ ನಾಯಕನಾಗಲು ಸಹಕರಿಸಿದ. ಕಟ್ಟೆಮನೆ ಅಚ್ಚುನಾಯಕನು ತರುಣನಾದ 
ಮೇಲೆ ತನ್ನ ಪಿತೃ ನೆಲೆಗೆ ಬಂದು ವೈರಿಗಳನ್ನು ಓಡಿಸಿ ನಾಡಿನ ನಾಯಕನಾದ. ತನ್ನನ್ನು ಸಾಕಿ 
ಬೆಳೆಸಿದ ನಂಜು೦ಡರಸನ ಪ್ರತಿಮೆಯನ್ನು ಚಿಕ್ಕಮಂಡೂರಿನ ಕೈಮಡದಲ್ಲಿ ಪ್ರತಿಷ್ಠಾಪಿಸಿದ. 
ಇಂದು ನಂಜುಂಡರಸ ಮತ್ತು ಕಟ್ಟಿಮನೆ ಅಚ್ಚುನಾಯಕನ ಪ್ರತಿಮೆಗಳು ಚಿಕ್ಕಮಂಡೂರಿನ 
ಅಚ್ಚುನಾಯಕನ ಕೈಮಡದಲ್ಲಿವೆ.೧೫ ಅಚ್ಚು ನಾಯಕನ *ಕುತ್ತಿ' (ವಂಶ) ನಶಿಸಿದ ಮೇಲೆ 
ಆ ವಂಶದ ಮಣ್ಣಿಗೆ ಅಜ್ಜಿಕುಟೀರ ಮನೆತನದವರು ನಿಂತರಂತೆ. ನಂಜುಂಡ ಅರಸು ಆತನ 
ಎರಡನೇ ರಾಣಿ ನಂಜಮ್ಮಣ್ಣಿಯೊಡನೆ ನಂಜರಾಯಪಟ್ಟಣದಲ್ಲಿ ತನ್ನ ಕೊನೆಗಾಲವನ್ನು 
ಕಳೆದಿರಬೇಕು. ರಾಜೇಂದ್ರನಾಮೆ ರೀತಿಯಲ್ಲಿ ಅವರು “ವೀರಭದ್ರ” ನನ್ನು ಮನೆದೇವರು 
ಎ೦ದು ಕೊಂಡಾಡಿದ್ದಾನೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 85 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ವೀರಭದ್ರ ದೇವರು ಶಿವನ ಅಂಶವಾಗಿದ್ದು, ಆದಿನಾಥ ಸಂಪ್ರದಾಯದ, ಗೌಡ 
ಸಮುದಾಯದ ಇಷ್ಟ ದೇವರು. ಆತನ ಪತ್ನಿ ಗೌಡ ಮನೆತನದ ಕಟ್ಟೆಮನೆ ಕೊಡಗಿನ 
ಅಂಜಿಗೇರಿ ನಾಡಿನ ಚಿಟ್ಟಪ್ಪನಾಯಕನ ಮಗಳಾದ ಪ್ರಯುಕ್ತ ಅವಳ ಮನೆ ದೇವರು 
“ವೀರಭದ್ರನನ್ನು ತನ್ನ ಮನೆ ದೇವರಾಗಿ ಸ್ವೀಕರಿಸಿದ್ದಾಗಿರಬೇಕು. 


ಒಕ್ತಅಗರ(ಗೌಡರ) ಹೊಂಬಾಜಿನಾಯಕ : 


ಪೆರಿಯಾಪಟಣದ ಕೋಟೆಯಲ್ಲಿ ಟಿಪ್ಪುವಿನ ಬ೦ಧಿಕಾನೆಯಲ್ಲಿದ್ದ ವೀರರಾಜೇಂದ್ರ ಒಡೆ- 
ಯರು ತಪ್ಪಿಸಿಕೊಂಡು ಕೊಡಗಿಗೆ ಬರಲು ಸಹಕರಿಸಿದ ಮುಖ್ಯ ವ್ಯಕ್ತಿ ಒಕ್ಕಲಿಗರ(ಗೌಡರ) 
ಹೊಂಬಾಳೆನಾಯಕ : ಈ ಬಗ್ಗೆ ಡಿ. ಯನ್‌. ಕೃಷ್ಣಯ್ಯನವರು ತಮ್ಮ ಕೊಡಗಿನ ಇತಿಹಾಸ 
ಕೃತಿಯಲ್ಲಿ ಪು. ೧೫೯ - ೧೬೪ ರಲ್ಲಿ ಈ ರೀತಿಯಾಗಿ ಬಣ್ಣಿಸುತ್ತಾರೆ: 


“ವೀರರಾಜೇ೦ದ್ರನ ಒಳ್ಳೆಯ ಅದೃಷ್ಟಕ್ಕೆ ಪಿರಿಯಾಪಟ್ಟಣದ ಕೋಟೆಯಲ್ಲಿದ್ದ ಅಧಿಕಾರಿಗಳು 
ಆತನ ಗೆಳೆಯರೂ, ಹಿತಚಿಂತಕರೂ ಆಗಿದ್ದರು. ಇವರಲ್ಲಿ “ಒಕ್ಕಲಿಗರ”(ಗೌಡ) ಹೊಂಬಾಳೆ 
ನಾಯಕನೂ ಮತ್ತು ಮುಸಲ್ಮಾನ ಇಸ್ಟೈಲ್‌ ಖಾನನೂ ಮುಖ್ಯಸ್ತರು. ಹೊಂಬಾಳೆ 
ನಾಯಕನು ಮೈಸೂರಿಗೆ ಸುಮಾರು ಮೂವತ್ತು ಮೈಲು ದೂರದಲ್ಲಿರುವ ಇರುಬನಹಳ್ಳಿ 
ಎಂಬ ಊರಣವನು ಭಾ ಕೊಡಗಿನ “ಉಜಕುಟುಂಬವನ್ನು ಹೈದರಾಲಿಯು 
ಹಾಸನದ ಗೊರೂರಿಗೆ ಸಾಗಿಸಿದಾಗ ಆತನು ಹೊಂಬಾಳೆ ನಾಯಕನನ್ನು FS 
ಮೇಲ್ವಿಚಾರಕ್ಕೆ ನೇಮಿಸಿದ್ದನು. 


ಟಿಪ್ಪು ಸುಲ್ತಾನನು ಕೊಡಗಿನ ರಾಜಕುಟುಂಬವನ್ನು ಪೆರಿಯಪಟ್ಟಣದ ಕೊಟೆಯಲ್ಲಿಟ್ಟಾಗ 
“ಒಕ್ಕಲಿಗ ಗೌಡರ ಹೊಂಬಾಳೆ ನಾಯಕನು “ ಕೂಡ ರಾಜ ಕುಟುಂಬದ ಮೇಲ್ವಿಚಾರಣೆಗಾಗಿ 
ಗೊರೂರುನಿಂದ ವರ್ಗಾಯಿಸಲ್ಪಟ್ಟನು . ಇಷ್ಟರಲ್ಲಿ ಸಮವೈಸ್ಕಾರದ ವೀರರಾಜೇಂದನಿಗೂ 
ಹೊಂಬಾಳೆ ನಾಯಕನಿಗೂ ಮೈತ್ರಿ ಉಂಟಾಗಿ ತಮ್ಮ ಜಾತಿ ಮೂಲವು ತಲಕಾಡು 
ಗಂಗ ವಂಶದ ಬಗ್ಗೆ ಮನದಟ್ಟಾಯಿತು. ಟಿಪ್ಪು ಸುಲ್ತಾನನು ವೀರರಾಜೇ೦ದ್ರನನ್ನು 
ಮುಸಲ್ಮಾನನಾಗಿ ಮತಾಂತರಗೊಲಿಸಿದ್ದೂ, ಆತನ ತಂಗಿಯಂದಿರನ್ನು ಸುಲ್ತಾನನು ತನ್ನ 
ಜನಾನಕ್ಕೆ ಸೇರಿಸಿದ್ದೂ ನೋಡಿ ಸುಲ್ತಾನನ ಮೇಲೆ ದ್ವೇಷ ಉಂಟಾಯಿತು, ಆದುದ- 
ರಿಂದ ಹೊಂಬಾಳೆ ನಾಯಕನಿಗೂ ಮತ್ತು ಆತನ ಆಪ್ತ ಗೆಳೆಯ ಇಸ್ಮಾಯಿಲ್‌ ಖಾನರಿಗೆ 
ವೀರರಾಜೇಂದ್ರ ಒಡೆಯನ ಮೇಲೆ ಸಹಾನುಭೂತಿಯುಂಟಾಯಿತು. ಇಸ್ಮಾಯಿಲ್‌ ಖಾನನು 
ಕೋಟಿಯ ಹೊರಗೆ ಪಶ್ಚಿಮ ದಿಕ್ಕಿನ ಉಕ್ಕುಡದ ಪರೆಹೆಗಾರರ ಮೆಲಧಿಕಾರಿಯಾಗಿದ್ದ. ಈ 
ಸಮಯದಲ್ಲಿ ಕೊಡಗಿನಿಂದ ಹನ್ನೆರಡು ಜನ ವೀರಾರಜೇಂದ್ರನ ಆಪ್ತರೂ ಆತನನ್ನು 
ಸೆರೆಯಿಂದ ಬಿಡಿಸಿಕೊಂಡು ಹೋಗುವದಕ್ಕೆ ಬಂದಿರುವದು ಹೊಂಬಾಳೆ ನಾಯಕನ 
ಮತ್ತು ಇಸ್ಮಾಯಿಲ್‌ ಖಾನನ ಆಕಾಂಕ್ಷೆಗಳಿಗೆ ಉತ್ತೇಜನ ಬಂದಂತಾಯಿತು. ಕೊಡಗಿನ 
ಜನರು ವೇಷ ಮರೆಸಿ ಪೇರಿಯಾಪಟ್ಟನಕ್ಕೆ ಬಂದಿರುವದು ತಮಗೆ ತಿಳಿದೊಡನೆ, 
ಹೊಂಬಾಳೆ ನಾಯಕನೂ ಇಸ್ಮಾಯಿಲ್‌ ಖಾನನೂ ವೀರರಾಜೇಂದ್ರ ಮತ್ತು ಆತನ ಆಪ್ತರ 
ಮುಖ್ಯಸ್ಥರೊಡನೆ ಸಮಾಲೋಚನೆ ನಡೆಸಿ ಇತ್ಯರ್ಥಕ್ಕೆ ಬಂದರು. ವೀರರಾಜೇ೦ದ್ರನನ್ನೂ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 86 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಆತನ ಪತ್ನಿ, ಪುತ್ರಿ ಮತ್ತು ಇಬ್ಬರು ತಮ್ಮಂದಿರನ್ನೂ ಕೋಟೆಯ ಹೊರಗೆ ಸಾಗಿಸುವ 
ಹಂಚಿಕೆಯನ್ನು ನಿಶ್ಚಯ ಮಾಡಿಕೊ೦ಡರು. ಈ ಯೋಜನೆಯನ್ನು ಕ್ರಿಶ. ೧೭೮೮ನೆ ಇಸವಿ 
ಡಿಸೆಂಬರ್‌ ತಿಂಗಳ ಹದಿನಾಲ್ಕನೇ ತಾರೀಕಿನ ಮದ್ಯರಾತ್ರಿಯೆಂದು ನಿರ್ಧಾರವಾಯಿತು. 
ಆ ರಾತ್ರಿ ವೀರರಾಜೇ೦ದ್ರನ ಮನೆಯಲ್ಲಿ ಒಂದು ವಿಶೇಷ ಔತಣ ಏರ್ಪಡಿಸಿ ಅಲ್ಲಿರುವ 
ಕಾವಲುಗಾರರಿಗೆ ಅಮಲೇರುವ ಪದಾರ್ಥಗಳನ್ನು ಮಧ್ಯದಲ್ಲಿ ಹಾಕಿ ಅವರಿಗೆ ಊಟದ 
ಜೊತೆಯಲ್ಲಿ ತುಂಬಾ ಮದ್ಯವನ್ನು ಕುಡಿಸಿದನು. ಕಾವಲು ಸಿಫಾಯಿಗಳು ಊಟ ಆದ 
ಕೂಡಲೇ ಅಮಲೇರಿ ತಮ್ಮ ಚಾಪೆಯಮೇಲೆ ಸತ್ತಹಾಗೆ ಮಲಗಿಬಿಟ್ಟರು. ಹೊಂಬಾಳೆ 
ನಾಯಕನು ಆದಿನ ಮುಸ್ತಂಜೆಯಲ್ಲಿ ಕರಿ ನೂಲಿನಿಂದ ಮಾಡಿದ ಗಟ್ಟಿಯಾದ ಹಗ್ಗದ 
ಏಣಿಯ ಒಂದು ತುದಿಯನ್ನು ಕೋಟೆಯ ಪಶ್ಚಿಮ ದಿಕ್ಕಿನ ಗೋಡೆಯ ಒಳಬದಿಯ ಕೆಳಗಡೆ 
ಬಲವಾದ ಗೂಟವನ್ನು ನೆಟ್ಟು ಅದಕ್ಕೆ ಸಿಕ್ಕಿಸಿದನು. ಏಣಿಯ ಇನ್ನೊಂದು ತುದಿಯನ್ನು 
ಗೋಡೆಯ ಹೊರಗಿನ ಬದಿಯ ಕಂದಕದ ಕೆಳಗಿನ ಒಂದು ಬಂಡೆಕಲ್ಲಿಗೆ ಬಿಗಿಯಾಗಿ 
ಕಟ್ಟುವಂತೆ ಕೊಡಗರಿಗೆ ಹೇಳಿದ್ದನು. ಕೊಡಗಿನಿಂದ ಬಂದ ಹನ್ನೆರಡು ಜನರು ಎಣ್ಣೆ 
ಮಾರುವವರ ವೇಷದಲ್ಲಿ ನಾಲ್ಕೈದು ಜನರಿಗೆ ಎಣ್ಣೆ ಕೊಂಡೊಯ್ಯುವ ಅಗಲ ಬಾಯಿಯ 
ನಾಲ್ಕೈದು ಕುಕ್ಕೆಗಳನ್ನು ಕಂದಕದ ಹತ್ತಿರದ ಕಾಡಿನಲ್ಲಿ ಕಾದಿರಬೇಕೆಂದು ಹೇಳಿದ್ದನು. 
ಇಸ್ಮಾಯಿಲ್‌ ಖಾನನು ಆ ರಾತ್ರಿ ಉಕ್ಕಡದ ಪಹರೆದಾರರಿಗೆ ಅಮಲು ಪದಾರ್ಥವನ್ನು 
ಹಾಕಿದ ಮಧ್ಯವನ್ನು ಕುಡಿಸಿ ಅವರು ಪ್ರಜ್ಞೆ ತಪ್ಪಿ ಗಾಢ ನಿದ್ರೆಯಲ್ಲಿ ಇರುವಹಾಗೆ 
ಮಾಡುವಂತೆ ಹೇಳಿದ್ದನು. 


ಇತ್ತಲಾಗಿ ವೀರಾರಜೇಂದನು ಅವನ ಕುಟುಂಬದವರೂ ನೆರೆಯವರಿಗೆ ತಿಳಿಯದಂತೆ 
ಆತನ ಪತ್ನಿ ನಂಜಮ್ಮಾಜಿ, ಎಂಟು ತಿಂಗಳ ಹೆಣ್ಣು ಮಗು ರಾಜಮ್ಮಾಜಿ ಮತ್ತು ಅವನ 
ತಮ್ಮಂದಿರು ಅಪ್ಪಾಜಿರಾಜ ಮತ್ತು ಲಿಂಗರಾಜ. ಸರಿ ಮಧ್ಯರಾತ್ರಿ ಕಗ್ಗತ್ತಲಲ್ಲಿ ಚಳಿ 
ಸಮಯವಾದುದರಿಂದ ಯಾರೊಬ್ಬರೂ ಮನೆ ಬಿಟ್ಟು ಸುಳಿದಾಡದ ಸಮಯನೋಡಿ 
ಹೊಂಬಾಳೆ ನಾಯಕನನ್ನು ಹಿ೦ಬಾಲಿಸಿ ಕೋಟೆಯ ಪಶ್ಚಿಮ ದಿಕ್ಕಿನ ಗೋಡೆಯ ಬಳಿಯಿದ್ದ 
ಗೂಟಕ್ಕೆ ಕಟ್ಟಿದ್ದ ಕರಿ ಹಗ್ಗದ ಏಣಿಯಿ೦ದ ಮೇಲೆ ಹತ್ತಿದರು. ಹಾಗೆಯೇ ಹೊರಬದಿಯ 
ಕಂದಕಕ್ಕೆ ಇಳಿದರು. ಆ ಕೂಡಲೇ ಅಲ್ಲಿ ಕಾದುಕೊಂಡಿದ್ದ ಕೊಡಗಿನ ಆಪ್ತರು ವೀರರಾಜನನ್ನು 
ಮತ್ತು ಆತನ ಪತ್ನಿಯನ್ನೂ ಕುಕ್ಕೆಗಳಲ್ಲಿ ಕೂರಿಸಿಕೊಂಡು ವೇಗವಾಗಿ ಕೊಡಗಿನ ಗಡಿಯ 
ಕಡೆಗೆ ನಡೆದರು. ಆಗ ಅಪ್ಪಾಜಿಯ ಕೈಯಲ್ಲಿ ಮಗುವಿದ್ದಿತ್ತು ಕೋಟೆಯಿಂದ ಸ್ಪಲ್ಪ 
ದೂರದಲ್ಲಿ ಪಹರೆಯ ಉಕ್ಕುಡವಿತ್ತು ಉಕ್ಕುಡದ ಹತ್ತಿರ ಹೋಗುವಾಗ ಅಪ್ಪಾಜಿಯ 
ಕೈಯಲ್ಲಿದ್ದ ಮಗು ಎಚ್ಚೆತ್ತು ಆಳುವುದಕ್ಕೆ ತೊಡಗಿತು. ವೀರರಾಜೇ೦ದ್ರನ ಪತ್ನಿಯು ಕೆಳೆಗೆ 
ಇಳಿದು ಮಗುವನ್ನು ಸಂಥೈಸುವಂತಿಲ್ಲ. ಕಷ್ಟದ ಪರಿಸ್ಥಿತಿಯಲ್ಲಿ ಉಕ್ಕುಡದ ಪಹರೆಯವರು 
ಕೇಳಿಸಿಕೊಂಡರೆ ತಮ್ಮ ಇಷ್ಟರ ವರೇಗಿನ ಪ್ರಯತ್ನವೆಲ್ಲಾ ಮನ್ನುಗೂಡುವದಲ್ಲದೆ ಜೀವಕ್ಕೂ 
ಸಂಚಕಾರ ಬರುವುದೆಂಬ ಭಯವು ಅವರನ್ನು ಆವರಿಸಿತು. ವೀರರಾಜೇ೦ದನಿಗೆ ಬೇರೇನೂ 
ದಾರಿತೊಚದೆ ಹೊಂಬಾಳೆ ನಾಯಕನಿಗೂ ಇಸ್ಮಾಯಿಲ್‌ ಖಾನನಿಗೂ ಮಗುವನ್ನು ಕತ್ತರಿಸಿ 
ಹಾಕುವಂತೆ ಹೇಳಿದನು. ಆಗ ಹೊಂಬಾಳೆ ನಾಯಕನು ಇಸ್ಮಾಯಿಲ್‌ ಖಾನನಿಗೆ ಕಿವಿಯಲ್ಲಿ 
ಏನೋ ಹೇಳಿದನು. ಆಕ್ಷಣವೇ ಇಸ್ಮಾಯಿಲ್‌ ಖಾನನು ಮಗುವನ್ನು ಅಪ್ಪಾಜಿಯ ಕೈಯಿಂದ 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 87 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ತೆಗೆದುಕೊಂಡು ತಾನು ಹೊದ್ದುಕೊಂಡಿದ್ದ ಬೆಚ್ಚನೆಯ ಬಟ್ಟೆಯಲ್ಲಿ ಸುತ್ತಿ ಅಫೀಮನ್ನು 
ತನ್ನ ಎನ್ನಲ್ಲಿಂದ ತೇಯ್ದು ಮಗುವಿನ ಬಾಯಿಗೆ” ಕೊಟ್ಟಲ್ಲಿ ಮಗು. ಅಳುವದನ್ನು ನಲ್ಲಿಸ 
ಘಾಡನಿದೆಮಾಡಿತು. ರಾಜಪರಿವಾರದವರಿಗೆ ವೇಗವಾಗಿ ಹೋಗಿ ಮೈಸೂರ್‌ ಗಡಿ ದಾಟಿ 
ಕೊಡಗು ಸೇರಿಕೊಳ್ಳುವಂತೆ ಹೇಳಿದನು.. 


ಅಂತೂ ಈ ಪರಿವಾರ ಮತ್ತು ಹೊಂಬಾಳೆ ನಾಯಕನವರು ಸುಗಮವಾಗಿ 
ಮೈಸೂರು ಗಡಿ ದಾಟಿ ಬೆಳಗಾಗುವಾಗ ಕೊಡಗು ಪ್ರವೇಶಿಸಿದರು. ಅಲ್ಲಿ ಬೋಯಿಗಳು 
ಪಲ್ಲಕಿಗಳನ್ನುಟ್ಟುಕೊಂಡು ದಾರಿ ಕಾಯುತ್ತಿದ್ದರು. ಈ ಸಂದರ್ಭದಲ್ಲಿ ರಾಣಿ 
ನಂಜಮ್ಮಾಜಿಯು ಮಗುವನ್ನು ಕಳೆದುಕೊಂಡ ಬಗ್ಗೆ ಚಡಪಡಿಸಿದಳು ಮತ್ತು ಮಗುವಿನ 
ಮೃತ ದೇಹವನ್ನಾದರೂ ತೋರಿಸಿ ಎಂದಾಗ “ಒಡೆಯರೇ ಕೃಮಿಸ ಬೇಕು, ತಮ್ಮ 
ಅಪ್ಪಣೆಯನ್ನು ಪಾಲಿಸಲಿಲ್ಲ”ವೆಂದ. ಇಸ್ಮಾಯಿಲ್‌ ಖಾನನು ಮಗುವನ್ನು ರಕ್ಷಿಸಿದ ಬಗ್ಗೆ 
ಹೇಳಿಕೊಂಡನು. 


ಈ ರೀತಿಯಾಗಿ ವೀರರಾಜೇಂದನು ಕೊಡಗಿಗೆ ಬಂದು ಸುಲ್ತಾನನ ಪಡೆಯನ್ನು 
ಕೊಡಗಿನಿಂದ ಓಡಿಸಿ ತನ್ನ ರಾಜ್ಯವನ್ನು ಪುನಃ ಪಡೆದುಕೊಳ್ಳುವಲ್ಲಿ "'ಸಫಲರಾಗುತ್ತಾರೆ. 
ಈ ಸಹಾಯಕ್ಕಾಗಿ ಒಕ್ಕಲಿಗ (ಗೌಡರು ಹೊಂಬಾಳೆ ನಾಯಕನಿಗೆ ವೀರರಾಜೇರಿದ್ರ 
ಒಡೆಯರು ಕಾಂತು ಮೂರ್ನಾಡುನಲ್ಲಿ ಕುಲನಾಶವಾದ ಬೋನಿರ ಮುತ್ತಣ್ಣನ ಹಾಳು 
ಬಿದ್ದ ೨೦೦೦ ಭಟ್ಟಿಗೂ ಹೆಚ್ಚಿನ ಗದ್ದೆ ಭೂಮಿಯನ್ನು ಮತ್ತು ತೋಟ ಆತನ ವಂಶ 
ಪಾರಂಪರ್ಯವಾಗಿ ಸೂರ್ಯ ಚಂದರಿರುವ ತನಕ ಅನುಭವಿಸುವಂತೆ ಜಹಗೀರನ್ನು 
ಕೊಟ್ಟು ಮತ್ತು ಗೌಡರ ಹೊಂಬಾಳೆ ನಾಯಕನನ್ನು ತನ್ನ ಆಸ್ಥಾನದಲ್ಲಿ ದಿವಾನನಾಗಿಯೂ 
ನೇಮಿಸಿದನು. ಹೊಂಬಾಳೆ ನಾಯಕನ ಆರನೇಯ ಪೀಳಿಗೆಯವರು. ಈ ಭೂಮಿಯನ್ನು 
ಅನುಭವಿಸಿಕೊಂಡು ಬರುತ್ತಿದ್ದಾರೆ” ಅದೇ ರೀತಿ ಇಸ್ಮಾಯಿಲ್‌ ಖಾನನಿಗೆ ಬೆಟ್ಟತ್ತುನಾಡು 
ಕುಂದ ಗ್ರಾಮದಲ್ಲಿ ಸಾವಿರ ಭಟ್ಟಿ ಭೂಮಿಯನ್ನು ಜಹಗೀರಾಗಿ ನಿರೂಪ ಕೊಟ್ಟಿರುವದಾಗಿ 
ತಿಳಿದು ಬರುತ್ತದೆ. ಈಗ (೧೯೭೪) ಇಸ್ಮಾಯಿಲ್‌ ಖಾನನ ಆರನೇಯ ತಲೆಮಾರಿನವರು 
ಅಲ್ಲಿದ್ದಾರೆ. 

(ಡಿ. ಯನ್‌. ಕೃಷ್ಣಯ್ಯ - ಕೊಡಗಿನ ಇತಿಹಾಸ ಪು. 159-164 - ಇದು 1974ರಲ್ಲ) 


ವೀರಾರಜೇಂದ್ರ ಒಡೆಯನು ಭಾಗಮಂಡಲ ಕೋಟೆಯನ್ನು ಹಿಡಿದ ನಂತರ ಕೊಡಗಿಗೆ 
ಮುಟ್ಟಿಕೊಂಡಿರುವ ಸುಲ್ತಾನನ ವಶದಲ್ಲಿದ್ದ ತುಳುನಾಡು ಸೀಮೆ ಮತ್ತು ಅರಕಲಗೂಡು, 
ಕೊಣನೂರು ಸೀಮೆಗಳನ್ನು ವಶಪಡಿಸಿಕೊಲ್ಲಬೇಕೆಂದು ನಿಶ್ಚಯಿಸಿದನು. ಅದಕ್ಕೋಸ್ಕರ 
ವೀರರಾಜೇಂದನು ಹೊಂಬಾಳೆ ನಾಯಕನ ಅಧೀನ ಕೆಲವು ಕೊಡಗಿನ ಜನರನ್ನು 
ಮೆಣಸಿನ ಘಟ್ಟದ ಮಾರ್ಗವಾಗಿ ತುಳುನಾಡಿಗೆ ಕಳುಹಿಸಿದ್ದನು. ಹೊ೦ಬಾಳೆ ನಾಯಕನು 
ತುಳುನಾಡಿನಲ್ಲಿದ್ದ ಸುಲ್ತಾನನ ಧಂಡಾಳುಗಳೊಡನೆ ಹೋರಾಡಿ ಅಮರ ಸುಳ್ಳ ಮಾಗಣೆ 
ಮತ್ತು ಆಚೆ ಮಂಗಳೂರು ತಾಲೂಕಿನಲ್ಲಿದ್ದ ಸೀಮೆಯನ್ನು ವಶಪಡಿಸಿಕೊಂಡನು. ಅನಂತರ 
ಮೊರ್ಗನಾಡು ಹೊಳೆಯ ಬಲಿ ಒಂದು ಮಣ್ಣು ಕೋಟೆಯನ್ನು ಕಟ್ಟಿ ಅಲ್ಲಿ ಕೆಲವು 
ಕೊಡಗು ಯೋಧರನ್ನು ಆ ಸೀಮೆಯ ಎಚ್ಚರಕಿಟ್ಟು ಈ ವಿವರಗಳನ್ನು ರಾಜನಿಗೆ ಬಿನ್ನವತ್ತಳೆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 88 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಮೂಲಕ ತಿಳಿಸಿದನು. ಪ್ರತಿಯಾಗಿ ರಾಜನು ಹೊಂಬಾಳೆ ನಾಯಕನು ಸುಲ್ತಾನನಿಂದ ಗೆದ್ದ 
ಸೀಮೆಗೆ ಹೊಂಬಾಳೆ ನಾಯಕನನ್ನು ಅಮಳುದಾರನನ್ನಾಗಿ ನೇಮಿಸಿದನು. 

(ಡಿ. ಯನ್‌. ಕೃಷ್ಣಯ್ಯ - ಕೊಡಗಿನ ಇತಿಹಾಸ ಷು. 188) 


ಈ ಹಿಂದೆಯೇ ಚರ್ಚಿಸಿದಂತೆ ದೊಡ್ಡ ವೀರರಾಜೇಂದ್ರ ಒಡೆಯನು ಟಿಪ್ಪು ಸುಲ್ತಾನನ 
ಕೊಡಗಿನ ಅತಿಕ್ರಮಣದಿಂದಾಗಿ ಪಾಳುಬಿದ್ದಿದ್ದ ಭೂಮಿಯಲ್ಲಿ ಕೃಷಿ ಹಾಗೂ ಸೈನ್ಯದಲ್ಲಿ 
ಸೇವೆ ಸಲ್ಲಿಸಲು ದಕ್ಷಿಣ ಕನ್ನಡದ ಗೌಡ ಜನಾಂಗವನ್ನು ಕ್ರಿ. ಶ. ೧೭೦೫ ಯಿಂದ ೧೮೦೫ 
ರ ತನಕ ಸ್ಕಲಾ೦ತರಿಸಿ ಜಹಗೀರುಗಳನ್ನು (ಜಮ್ಮ ) ನಿರೂಪದ ಮೂಲಕ ಕೊಟ್ಟಿರುತ್ತಾನೆ. 
ಈ ಕಾರ್ಯದಲ್ಲಿ ಒಡೆಯನಿಗೆ ಸೂಕ್ತ ಸಲಹೆ ನೀಡಿ ಗೌಡರನ್ನು ಮೇಲಿನ ಕೊಡಗಿಗೆ 
ಕರೆತಂದವನು ಒಕ್ಕಲಿಗರ ಹೊಂಬಾಳೆ ನಾಯಕನೆಂದು ತಿಳಿದು ಬರುತ್ತದೆ. ಹೊಂಬಾಳೆ 
ನಾಯಕನಿಗೆ ದಕ್ಷಿನಕನ್ನಡದ ಅಮರ ಸುಳ್ಯದಲ್ಲೂ ಜಹಗೀರು ಕೊಟ್ಟಿರುವದಾಗಿ ಈಗಿನ 
ಕುಟುಂಬಸ್ತರು ನೆನೆಪಿಸಿಕೊಳ್ಳುತ್ತಾರೆ. ಈ ರೀತಿಯಾಗಿ ಹೊಂಬಾಳೆ ನಾಯಕನಿಗೆ ದಕ್ಷಿಣ 
ಕನ್ನಡದ ಸಂಬಂಧವು ಕಂಡುಬರುತ್ತದೆ. ಈ ವಿಚಾರದ ಬಗ್ಗೆ ನಾನು ಮುಂದಿನ ಕ್ಷೇತ್ರ 
ಶೋದನೆ ಮಾಡಿದಾಗ ತಿಲಿಯುವದೆನೆಂದರೆ : ಹೊಂಬಾಳೆ ನಾಯಕನು ವೀರರಾಜನ 
ಆಸ್ಥಾನದಲ್ಲಿ ದಿವಾನನಾಗಿದ್ದಾಗ ವೀರರಾಜ ಒಡೆಯನು ತನ್ನ ಮೂರನೇ (ಹಿರಿಯ 
ಎರಡು ತಂಗಿಯಂದಿರನ್ನು ಸುಲ್ತಾನನು ತನ್ನ ಜನಾನಕ್ಕೆ ಸೇರಿಸಿಕೊಂಡಿದ್ದನು) ತಂಗಿ 
ತಾಯಮ್ಮನನ್ನು ಪಾಣಿಗ್ರಹಣ ಮಾಡಿಕೊಟ್ಟಿದ್ದು ಅವಳು ಸಾಧಾರಣ ರೂಪವತಿಯೂ , 
ಹೊಂಬಾಳೆ ನಾಯಾಕನಿಂದ ಸ್ವಲ್ಪ ಹಿರಿಯಲೂ, ಅತೀವವಾದ ಗರ್ವಿಯೂ ಆಗಿದ್ದಳು. 


೧೮೦೯ ರಲ್ಲಿ ವೀರರಾಜೇಂದ್ರ ಒಡೆಯನು ಶಿವಾಯಿಕ್ಕವಾದ ಮೇಲೆ ಲಿಂಗರಾಜನು 
ಪಟ್ಟಕ್ಕೆ ಬಂದಾಗ ಹೊಂಬಾಳೆ ನಾಯಕನು ಅವನ ವಿರೋಧಿಗಳ ಪಿತೂರಿಯಿಂದಾಗಿ 
ತನ್ನ ತಲೆದಂಡವನ್ನು ಕೊಡಬೇಕಾಗಿ ಬಂತು. ಲಿಂಗರಾಜನು ನಾಯಕನನ್ನು ಅರಮನೆಗೆ 
ಬರಹೇಳಲು ಭಟರನ್ನು ಕಾಂತೂರಿಗೆ ಕಳುಹಿಸುತ್ತಾನೆ. ಹೊಂಬಾಳೆ ನಾಯಕನು 
ಅತೀವವಾದ ಶಿವಭಕ್ತಿ ಉಲ್ಲವನಾಗಿದ್ದು ಭಟರು ಬಂದಾಗ ಧ್ಯಾನದಲ್ಲಿ ಮಗ್ಗವಾಗಿದ್ದ. 
ಭಟರು ಕೆಲವು ಸಮಯ ಕಾದು ನಾಯಕನ ಆಪ್ತ ವರ್ಗದ ಪೊರಕಂಡ ಮತ್ತು ಪಳಗಂಡ 
ಮನೆಯರೊಂದಿಗೆ ಹೇಳಿ ಕಳುಹಿಸಲಾಗಿ ನಾಯಕನ ಪತ್ನಿ ತಾಯಮ್ಮನು ನಾಯಕರು 
ಧ್ಯಾನದಲ್ಲಿರುವದಾಗಿಯೂ ಸಮಯ ಕಳೆದು ಬರಬೇಕಾಗಿಯೂ ತಿಳಿಸಿದಳು. ಭಟರು 
ಅರಮನೆಗೆ ವಾಪಸು ಬಂದು ವಿಚಾರವನ್ನು ಲಿಂಗರಾಜನಿಗೆ ಸ್ವಲ್ಪ ಉಪೇಕ್ಷಿಸಿ ತಿಳಿಸಿದಾಗ 
ಲಿಂಗರಾಜನು ಮರುದಿನ ಪುನಃ ಭಟರನ್ನು ಕಳುಹಿಸಿ ನಾಯಕನು ಬರದಿದ್ದಲ್ಲಿ ಆತನ 
ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಅದರಂತೆ ಭಟರು ಕಾಂತೂರಿಗೆ 
ಪುನಹ ಜಾ | ನಾಯಕನು ಧ್ಯಾನದಲ್ಲಿ ಮಗ್ನ ವಾಗಿದ್ದ. ನಾಯಕನ ಆಪ್ತ ವರ್ಗದ 
ಪೊರಕಂಡ ಮತ್ತು ಪಳಗಂಡ ಮನೆಯವರು ನಾಯಕನ ಪತ್ನಿ ತಾಯಮನಿಗೆ 
ಮುಂಬರುವ ಅನಾಹುತದ ಬಗ್ಗೆ ಎಚ್ಚರಿಕೆ ನೀಡಿದ್ದರೂ ತಾಯಮ್ಮ “ನಾಯಕನ ತಲೆ 
ಕಡಿದರೆ ಕಡಿಯಲಿ ಎಂಬ ಹಾರಿಕೆಯ ಉತ್ತರ ಕೊಟ್ಟಳು. ಭಟರು ಬಂದಾಗ ನಾಯಕನು 
ಧ್ಯಾನದಿಂದ ಎದ್ದೇಲದ ಪ್ರಯುಕ್ತ ಭಟರು ಆತನ ತಲೆಯನ್ನು ಕತ್ತರಿಸಿ ಅರಮನೆಗೆ 
ಕೊಂಡೊಯ್ದರು. “ನಡೆದ ಅನಾಹುತವನ್ನು ಮನಗಂಡು ತಾನು ಅದನ್ನು ತಡೆಯಲಾರದೆ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 89 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಹೋದೆಯಲ್ಲ ಎಂಬ ಪಶ್ಚಾತ್ತಾಪದಿ೦ದ ನಾಯಕನ ಪತ್ನಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಮತ್ತು 
ಅವಳನ್ನು ಪೊರಕಂಡ ಮತ್ತು ಪಳಗಂಡ ಮನೆಯವರು ರಕ್ಷಿಸಿದ್ದಾಗಿ ತಿಳಿದು ಬರುತ್ತದೆ. 
ತದನಂತರ ಲಿಂಗರಾಜನು ಬಸುರಿಯಾದ ತಾಯಮನನ್ನು ಸೇರೆಮನೆಯಲ್ಲಿಟ್ಟಿದ್ದು ಅಲ್ಲೇ 
ಗಂಡುಮಗುವನ್ನು ಹೆತ್ತಳು, ಮಗುವಿನ ಹೆಸರು ಕೂಡಾ ಹೊಂಬಾಳೆ ನಾಯಕನೆಂದಿತ್ತು 
ಹಾಗೂ ಹೊಂಬಾಳೆ ನಾಯಕನ ವಂಶವು ಬೆಳೆದು ಹೊಂಬಾಳೆ ನಾಯಕನ ಏಳನೇ 
ಮತ್ತು ಎಂಟನೆ ತಲೆಮಾರಿನವರು ಇಂದಿಗೆ (೨೦೧೭) ಕೆರೆಮನೆಯೆಂಬ ಪ್ರತಿಸ್ಥಿತ 
ಒಕ್ಕಲಿಗ ಗೌಡ ಕುಟುಂಬದವರಾಗಿ ಗುರುತಿಸಿಕೊಂಡಿದ್ದಾರೆ. ಎರಡು ಸಾವಿರ ಎಕೆಗೂ 
ಹೆಚ್ಚಿನ ಜಹಗೀರು ಭೂಮಿ ಕುಟುಂಬಗಳ ಸ್ವಾಧೀನವಿದೆ. ಇವರು “ನಾಯಕ” ಎಂಬ 
ಉಪನಾಮವನ್ನು ಹೊಂದಿರುತ್ತಾರೆ. ಸುಳ್ಳ, ಮತ್ತು ಕೊಡಗಿನ ಅರೆಭಾಷಿಕ ಗೌಡರೊಂದಿಗೆ 
ವೈವಾಹಿಕ ಸಂಭಂದ ಹೊಂದುತ್ತಲಿದ್ದಾರೆ. ಈ ಸಂಭಂಧವು ಇನ್ನೂ ಹೆಚ್ಚು ಹೆಚ್ಚು 
ನಡೆಯಲೆಂದು ಆಶಿಸಲಾಗಿದೆ. 


ಇವರಿಗೆ ಸಂಭಧಿಸಿದ ಇನ್ನೊಂದು ಮನೆತನ ಮೂರ್ನಾಡಿನ ಮೋಟೆ ಸಾಹುಕಾರ 
ಚಿಕ್ಕಣ್ಣನವರ ಪ್ರತಿಷ್ಟಿತ ಮನೆತನ. ಇವರ ಮೊಮ್ಮಗಳು ಮತ್ತು ವೆಂಕಟೇಶರ ಮಗಳು 
ಶ್ರೀಮತಿ ಧೀರ್ಥಕೇಶಿ ಶಿವಣ್ಣನವರು. ಇವರು ಸಮಾಜ ಸೇವಕರಾಗಿ, ಮೂರ್ನಾಡು 
ಪಂಚಾಯತು ಅಧ್ಯಕ್ಷರಾಗಿ, ಕೊಡಗು ಜಿಲ್ಲಪಂಚಾತ್‌ ಅಧ್ಯಕ್ಷರಾಗಿಯೂ ಇತ್ಯಾದಿ ಸೇವೆ 
ಸಲ್ಲಿಸಿರುತ್ತಾರೆ. ಹೊಂಬಾಳೆ ನಾಯಕನ ಪತ್ನಿಯನ್ನು ರಕ್ಷಿಸಿದ ಕೊಡವರ ಪೊರಕಂಡ 
ಮತ್ತು ಪಳಗಂಡ ಮನೆತನವೂ ಜಹಗೀರಿನಲ್ಲಿ ಭಾಗವನ್ನು ಪಡೆದಿರುತ್ತಾರೆ. 


(ಮಾಹಿತಿ: ಕೆರೆಮನೆ ಪುರುಷೋತ್ತಮ ನಾಯಕ್‌ (ಏಳನೇ ತಲೆಮಾರಿನವರು), ಇವರ ಮಗ 
ಭರತ್‌, ಹಾಗೂ ಸಟೀಶ್‌ ಕೆರೆಮನೆ') 


ಹೊಂಬಾಳೆ ನಾಯಕನು ಇಸ್ಮಾಯಿಲ್‌ ಖಾನ್‌ ಮತ್ತು ಇತರ ಕೊಡಗು ಯೋಧ- 
ರೋಡಗೂಡಿ ವೀರರಾಜೇಂದ್ರನ ಪರಿವಾರವನ್ನು ಟಿಪ್ಪು ಸುಲ್ತಾನನ ಬಂಧಿಖಾನೆಯಿಂದ 
ಬಿಡಿಸಿಕೊಂಡು ಬಂದು, ವೀರರಾಜೇ೦ದ್ರನು ಅಖಂಡ ಕೊಡಗನ್ನು ತನ್ನ ಸುಪರ್ದಿಗೆಗೆ 
ಪಡಕೊಂಡು ಬ್ರಿಟಿಷರೊಡಗೂಡಿ ಅವರ ಸೈನ್ಯವು ಬೊಂಬಾಯಿಯಿಂದ ಕೊಡಗಿನ 
ಮೂಲಕ ಶ್ರೀರಂಗ ಪಟ್ಟಣದ ಮುತ್ತಿಗೆ ಹಾಕಿ ಟಿಪ್ಪು ಆಳ್ವಿಕೆಯನ್ನು ಕೊನೆಗಾನಿಸುವದರಲ್ಲಿ 
ಸಫಲವಾಗಿದ್ದು ಚರಿತ್ರೆಯಲ್ಲಿ ಒಂದು ತಿರುವು ಕಾಣಿತು ಎಂದು ಹೇಳಬೇಕು!! ಇಲ್ಲವಾದಲ್ಲಿ 
ಸಮಗ್ರ ದಕ್ಷಿಣ ಭಾರತದ ಡಮೊಗ್ರಫಿ ಮಾರ್ಪಾಡು ಆಗುವದರಲ್ಲಿ ಸಂಶಯವಿರಲಿಲ್ಲ!! 
ನಮ್ಮ ಸಂಸ್ಕೃತಿ, ಭಾಷೆ, ದೈವಿಕ ಆಚರಣೆ ಇತ್ಯಾದಿ ಯಾವದೂ ಉಳಿಯುತ್ತಿರಲಿಲ್ಲ 

ಎಂಬುದು ಖಚಿತ. (ಈ ಬಗ್ಗೆ ವಿಶ್ಲೇಷಣೆ ಅವಶ್ಯಕತೆ ಇಲ್ಲ!!) 
ಷು. ಅನಂತರಾಜ ಗೌಡ. 


32 2 ಜ ಜು ಬ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 90 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
2೦೦೦ ಸೀಮೆಯ ಒಡೆಯ ನಗರಹಜ್ಟ ಪುಟ್ಟೇಗೌಡ: 


ಕೊಡಗಿನ ಚರಿತ್ರೆಯಲ್ಲಿ ತನ್ನ ಅಚ್ಚನ್ನು ಒತ್ತಿದ ಇನ್ನೋರ್ವ ಒಕ್ಕಲಿಗನು ೭೦೦೦ 
ಸೀಮೆಯ ಒಡೆಯ (ಕೊಡ್ಲಿಪೇಟೆ-ಶನಿವಾರ ಸಂತೆ) ನಗರಹಳ್ಳಿ ಪುಟ್ಟೇಗೌಡ. 
ವೀರರಾಜೇಂದ್ರ ಒಡೆಯನು ಅಖಂಡ ಕೊಡಗಿನ ಹೆಚ್ಚಿನ ಭಾಗಗಳನ್ನು ಸುಲ್ತಾನನಿಂದ 
ಬಿಡಿಸಿಕೊಂಡ ಮೇಲೆ “ಮಡಿಕೇರಿ ಕೋಟೆಯೊಂದೇ ಸುಲ್ತಾನನ ಸೈನಿಕರ ಸ ಸ್ವಾಧೀನದಲ್ಲಿತ್ತು. 
ಆಗ ವೀರರಾಜೇಂದ್ರ ಒಡೆಯನು ಮಂಡೆಪಂಡ ಅಪ್ಪಯ್ಯ "ಮತ್ತು ಪುಟ್ಟೀಗೌಡನಿಗೆ ಹೀಗೆ 
ಅಪ್ಪಣೆ ಕೊಡಿಸಿದನು “ಮಹಾದೇವನ ಕಟಾಕ್ಷದಿಂದ ಮಡಿಕೇರಿ ಕೋಟೆ ವಿನಃ ನಮ್ಮ 
ರಾಜ್ಯ ಯಾವತ್ತೂ ನಮ್ಮ ಕೈವಶವಾಯಿತು. ಇದಲ್ಲದೆ ತುಳುವ ರಾಜ್ಯದ ಸೀಮೆಯನ್ನು 
ಹೊಸತಾಗಿ ಸಾಧಿಸಿದೆವು. ಮಡಿಕೇರಿ ಕೋಟೆಯೂ ನಮ್ಮ ಸಂಸ್ಥಾನದ ಜಾಗವಿದೆ. ಅಲ್ಲಿ 
ಜಾಫರಕುಲಿ ಬೇಗು ಕಿಲ್ಲೆದಾರನು ಫೌಜುಸಮೇತ ಇದ್ದಾನೆ. ನೀವು ಮಂದಿ (ಯೋಧರು) 
ತೆಗೆದುಕೊಂಡು ಹೋಗಿ ಮಡಿಕೇರಿ ಕೋಟೆಗೆ ರಸದು ಬರುವಂತಹ ಪಥ ಮಾರ್ಗಕ್ಕೆಲ್ಲಾ 
ಮಂದಿ ಇಟ್ಟು ಮಾರ್ಗ ಕಟ್ಟಿ ಉಳಿಕೆ ಮಂದಿ ತೆಗೆದುಕೊಂಡು ಹೋಗಿ ಟಿಪ್ಪುಸುಲ್ತಾನರ 
ಶೀಮೆ ಸಾಧಿಸುವುದು” ಎಂದು ಅಪ್ಪಣೆ ಮಾಡಿದನು. ಅದೇ ಮೇರೆ ಆ ಇಬ್ಬರು ನಾಯಕರು 
ಜನರನ್ನು ಕರೆದುಕೊಂಡು ಮಡಿಕೇರಿ ಕೋಟೆಗೆ ಆಹಾರಸಾಮಾಗ್ರಿ ಬರುವ. ದಾರಿಗಳಲ್ಲೆಲ್ಲಾ 
ಜನರನ್ನು ಇಟ್ಟು ದಾರಿಗಳನ್ನು ಅಡ್ಡಗಟ್ಟಿದರು. (ತದನ೦ತರದ ದಿನಗಳಲ್ಲಿ ಮಡಿಕೇರಿ 
ಕೋಟೆಯು ವೀರರಾಜೇಂದ್ರನ ವಶವಾಯ್ತು) ಅನಂತರ ಅವರು ಉಳಿದ ಜನರನ್ನು 
ಕರೆದುಕೊಂಡು ........ ಅರಕಲಗೂಡು ಕೊಣನೂರು ಸೀಮೆಗಳನ್ನು ವಶಪಡಿಸಿಕೊಂಡು 
ಸ ಮಂಡೆಪಂಡ ಅಪ್ಪಯ್ಯನೂ ನಗರಹಳ್ಳಿ ಪುಟ್ಟೇಗೌಡನೂ ತಮ್ಮ ಜನರನ್ನು ಅಲ್ಲಿಂದ 
ಕರೆದುಕೊಂಡು ಐಗೂರು ಸೀಮೆಗೆ ಹೋದರು. ಅಲ್ಲಿ ಟಾಣ್ಯ ಮಾಡಿಕೊಂಡಿದ್ದ ಸುಲ್ತಾನನ 
ಜನರನ್ನು ಹೊಡೆದು ಓಡಿಸಿ ಮಂಜರಾಬಾದು ತಾಲೂಕಿನ ಕೆಲವು ೭೦೦೦ ಸೀಮೆಗಳನ್ನು 
ಹಿಡಿದುಕೊಂಡರು. ಮಂಜರಾಬಾದು ಹತ್ತಿರದ ಅರಕೆರೆಯಲ್ಲಿ ಮಣ್ಣು ಕೋಟೆಯನ್ನು ಕಟ್ಟಿ 
. ಅಲ್ಲಿಯ ಸರದಾರನಾಗಿ ನಗರಹಳ್ಳಿ ಪುಟ್ಟೇಗೌಡನು ಇದ್ದನು. ಮಂಡೆಪಂಡ ಅಪ್ಪಯ್ಯನು 
ಆ ಸೀಮೆಯ ಎಚ್ಚರ ತೆಗೆದುಕೊಂಡು ಗಡಿಗಳನ್ನು ಭದ್ರಪಡಿಸಿಕೊಂದಿದ್ದನು. 


(ಡಿ. ಯೆನ್‌. ಕೃಷ್ಣಯ್ಯ -ಕೊಡಗಿನ ಇತಿಹಾಸ - ಪು.198-189) 


ಈ ಪರಿಯಾಗಿ ಕ್ರಿಶ.೨೦೦ ರಿಂದ ೧೦೦೪ ರ ತನಕ ಈಗಿನ ದಕ್ಷಿಣ ಕರ್ನಾಟಕ 
ಮತ್ತು ಉತ್ತರ ತಮಿಳುನಾಡನ್ನಾಳಿದ ತಲಕಾಡಿನ ಗಂಗರಿಂದ ಆರಂಭವಾದ ತಮ್ಮ 
ವಂತೆಗರನ್ನು, “ಸೀಮೆ ಗೌಡ- ನಾಡಗೌಡ- ಊರಗೌಡಳ ರಾಗಿ ಸಾಮ್ರಾಜ್ಯದ ಆಡಳಿತ. 
ಪದ್ಧತಿಯಲ್ಲಿ ನೇಮಿಸಿದ್ದು, ಕಪ್ಪಕಾಣಿಕೆಗಳನ್ನು ರಾಜ್ಯದ ಬೊಕ್ಕಸಕ್ಕೆ ಕ್ರೋಢೀಕರಿಸುವ. 
ನ್ಯಾಯಾಂಗ ವ್ಯವಸ್ಥೆಯನ್ನು ನಡೆಸುವ ಯುದ್ಧ ಸಂದರ್ಭಗಳಲ್ಲಿ 'ಬೇಕಾಗುವ ಸೈನಿಕರನ್ನು 
ಒದಗಿಸುವ ಜವಾಬ್ದಾರಿ ಅವರ ತದನಂತರದ ಸಾಮ್ರಾಜ್ಯಗಳಾದ ರಾಷ್ಟ್ರಕೂಟ, ಕದಂಬ, 
ಹೊಯ್ಸಳ, ವಿಜಯನಗರ. ಕೆಳದಿ (ಇಕ್ಕೇರಿ) ನಾಯಕರು. 'ಜೆ೦ಗಾಳ್ವರು, `ಹಾಲೇರಿ ಅರಸರ 
ಕಾಲದಿ೦ದಲೂ ನಡೆದು ಬಂದಿತ್ತು ಜಾನಪದದ ರೀತಿಯಲ್ಲಿ ಗಂಗನಾಡಿನ ಗಂಗಡಿಗಾರ, 
ಕಂಚಿನಾಡಿನ ಕುಂಚಿಟಿಗ (ಕುಂಜಿಟಿಗರು), ಮರಸುನಾಡಿನ ಮರಸಿಗರು (ಕೆಂಪೇಗೌಡನ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 91 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಮನೆತನದವರು ಮರಸುನಾಡು ಈಗಿನ ತಮಿಳು ಪ್ರಾಂತ್ಯದವರು) ಈ ಸಾಮ್ರಾಜ್ಯಗಳನ್ನು 
ಆಳಿದ, ಅಳಿದುಳಿದ ಆದಿಯಿಂದಲೂ ಕೊಡಗಿನಲ್ಲಿ ನೆಲೆಸಿದ್ದು, ಕಾಲಾನುಘಟ್ಟದಲ್ಲಿ 
ವೀರಶೈವ, ಕೊಡವ, ಹೆಗ್ಗಡೆ ಇತ್ಯಾದಿಯಾಗಿ ಪರಿವರ್ತನೆಯಾಗಿರುವುದು ಕಾಣಬಹುದು. 
ಇಂದಿನ ಸಮಯದಲ್ಲಿ ಈ ಪರಿವರ್ತನೆಯಾದ ಕೆಲವು ಮನೆತನಗಳು ತಾವು ಮೂಲದಲ್ಲಿ 
“ಗಂಗಾವಾಡಿಕಾರ 9? ಗಂಗಟಿಕಾರ- ಗೌಡರಾಗಿದ್ದೇವೆಂದು' ಒಪ್ಪಿಕೊಳ್ಳಲು ತಿಳಿದಿದ್ದರೂ 
ನಾಚಿಕೊಳ್ಳುತ್ತಿರಬಹುದು. 


ಈ ರೀತಿಯಾಗಿ ಪರಿವರ್ತನೆಯಾಗಿರುವ ಕೆಲವು ಮನೆತನಗಳು ಇಲ್ಲಿ ನೆಲೆ ನಿಂತಿವೆ. 
ಇವರ ಕುಟುಂಬದ ಭೂಮಿಯ ಹಳೆಯ ಆರ್‌.ಟಿ.ಸಿ. ದಾಖಲನ್ನು ಪರೀಕ್ಷಿಸಿದರೆ ವಿಚಾರವು 
ಮನದಟ್ಟು ಆಗುತ್ತದೆ. ತಲಕಾಡಿನ ಗಂಗರಸರ ರಕ್ತ ಸಂಬಂಧಿಗಳಾದ ಗಂಗ, ಹೊಯ್ಸಳ 
ಸಾಮ್ರಾಜ್ಯದ ಅಳಿದುಳಿದ ನಾಯಕರ ವಂಶಿಗರಾದ ಗೌಡರು, ಅದೇ ವಂಶಿಗರಾದ 
ಕೆಳದಿ (ಇಕ್ಕೇರಿ) (ಅಂಕಣಕಾರ ಹಾ.ಮಾ.ನಾಯಕರು ಒಕ್ಕಲು ಮನೆತನದವರು. 
ಇಕ್ಕೇರಿಯ ಸಂಸ್ಥಾನದಲ್ಲಿ ಹಾ.ಮಾ.ನಾ.ರವರ ಮನೆತನದವರೇ ದಂಡನಾಯಕ 
ರಾಗಿದ್ದರಿಂದ ನಾಯಕ ಎ೦ಬ ಉಪನಾಮ ಬಂದಿದೆ) ನಾಯಕರ ಇಕ್ಕೇರಿ ಮಹಾ 
ಸಂಸ್ಥಾನದಿಂದ ಕ್ರಿ.ಶ. ಹದಿನಾರನೇಯ ಶತಮಾನದಲ್ಲಿ ದಕ್ಷಿಣ ಕನ್ನಡದ ಪುತ್ತೂರು, ಅಮರ 
ಸುಳ್ಳ ಮಾಗಣೆಗೆ ಸ್ಥಳಾ೦ತರಿಸಲ್ಪಟ್ಟು, ಹಳೆಗನ್ನಡದ ರೂಪಾಂತರವಾದ ಅರೆಭಾಷೆಯನ್ನು 
ಅಭಿವೃದ್ಧಿಪಡಿಸಿ, ಕ್ರಿ.ಶ.೧೭೮೦ ರಿಂದ ೧೮೨೦ ರ ಮಧ್ಯ, ಕೊಡಗಿನ ರಾಜ ಒಂದನೇ 
ಲಿಂಗರಾಜನ (೧೭೭೫-೧೭೮೦) ಆಳ್ವಿಕೆಯಲ್ಲಿ ಆರಂಭವಾಗಿ ದೊಡ್ಡ ವೀರರಾಜೇಂದ್ರ 
ಒಡೆಯನ (ಕ್ರಿ.ಶ.೧೭೮೮-೧೮೦೯) ಆಹ್ವಾನದ ಮೇರೆಗೆ ಮೇಲಿನ ಕೊಡಗಿಗೆ ಕೆಳಗಿನ 
ಕೊಡಗಿನಿಂದ ಸ್ಥಳಾಂತರ ಪಟ್ಟರು. (ಅಮರಸುಳ್ಯ ಮತ್ತು ಪುತ್ತೂರು ಮಾಗಣೆಗಳನ್ನು 
ಕ್ರಿ.ಶ.೧೭೦೦ ರಲ್ಲಿ ಕೆಳದಿ (ಇಕ್ಕೇರಿ) ಸೋಮಶೇಖರ ನಾಯಕನು ಕೊಡಗಿನ ರಾಜ- 
ರಿಗೆ ದಾನವಾಗಿ ಕೊಟ್ಟಿದ್ದು ಈ ಪ್ರದೇಶಗಳು ಕೊಡಗಿನ ಅವಿಭಾಜ್ಯ ಅಂಗಗಳಾಗಿ 
ಕ್ರಿ.ಶ.೧೮೩೪ ರ ತನಕ ಉಳಿದು ಕೆಳಗಿನ ಕೊಡಗೆಂದು ಕರೆಯಲಡುತ್ತಿತ್ತು). 


ಹೀಗೆ ಸ್ಥಳಾಂತರ ಪಟ್ಟ ಅರೆಭಾಷಿಕ ಗೌಡರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಮಧ್ಯ ಮತ್ತು 
ದಕ್ಷಿಣ ಕೊಡಗಲ್ಲಿ ಗಂಗ, ಡೆಂಗಾಳ್ವರ ಆಳ್ವಿಕೆಯ ನಂತರ ಅವರ ಅಳಿದುಳಿದ ವಂಕಿಗರಾದ 
(ಒಕ್ಕಲಿಗ) ಗೌಡ ಸಮುದಾಯಡೊಂದಿಗೆ ಬೆರೆತು ಅರೆಭಾಷಿಕ, ಕೊಡಗು ಗೌಡರೆಂದು 
ಗುರುತಿಸಲ್ಪಟ್ಟರು. ಇಂದಿಗೂ ಕೆಲವು ಕುಟು೦ಬಗಳು ಉದಾ: ಜ೦ಬೂರ್‌, ಪೊಡನೊಳನ, 
ಯಂಕನ, ಪಾರೆ, ಹಾರ್‌ಬೈಲು, ಮಾಗಲು ಇತ್ಯಾದಿ ಮನೆತನಗಳು ಕನ್ನಡ-ಅರೆಭಾಷೆ 
ಎರಡನ್ನೂ ಮನೆ ಮಾತಾಗಿ ಉಪಯೋಗಿಸುತ್ತಾರೆ ಮತ್ತು ಜಮ್ಮ ಜಹಗೀರು (ಉಂಬಳಿ) 
ಭೂಮಿ ಹೊಂದಿರುತ್ತಾರೆ. ಈ ಕುಟುಂಬಗಳು ಚೆ೦ಗಾಲ್ವರ, ಕೊಂಗಾಲ್ಲರ ನಂತರದ 
ಕಾಲದಲ್ಲಿ ಕೊಡಗನ್ನಾಲಿದ ತುಂಡು ನಾಯಕರ ಸಂತತಿಯವರಾಗಿರಬೇಕು. 


ಅದೇ ರೀತಿ ಕೊಡಗಿನ ಅರಸರ ಆಹ್ವಾನದ ಮೇರೆಗೆ ಈ ಅರೆಭಾಷಿಕ ಗೌಡರ 
ದಾಯಾದಿಗಳಾದ ಈಗ ಒಕ್ಕಲಿಗಗೌಡರೆಂದು ಕರೆಯಲ್ಲಡುವ ಐಗೂರು ಸೀಮೆಯ 
ಈಗಿನ ಸಕಲೇಶಪುರ ಸರಹದ್ದಿನಿಂದ ಬಂದಂತಹ ಗೌಡರು ಸೋಮವಾರಪೇಟೆ ಮತ್ತು 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 92 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಕುಶಾಲನಗರ ಪ್ರದೇಶಗಳಲ್ಲಿ ನೆಲೆವೂರಿದರು. ಈ ಒಕ್ಕಲಿಗ ಹಾಗೂ ಆದಿಯಿಂದ- 
ತಲಕಾಡು ಗಂಗ/ಚೆಂಗಾಳ್ವ ಅರಸರ ಕಾಲದಿಂದ ಕೊಡಗಿನಲ್ಲಿ ನೆಲೆಸಿದ್ದ ಹಲವು 
ಒಕ್ಕಲಿಗ ಗೌಡ ಕುಟುಂಬಗಳು ಕೊಡಗು ರಾಜರ ಕಾಲದಿಂದಲೂ ಮತ್ತು ಬ್ರಿಟಿಷರ 
ಕಾಲದಿಂದಲೂ ದಬ್ಬಾಳಿಕೆ ಮತ್ತು ಪ್ರಲೋಬನೆಗೆ ಮರುಳಾಗಿ 'ಕೊಡವ' ಜನಾಂಗವಾಗಿ 
ಪರಿವರ್ತನೆಯಾಗಿರುವುದು ಚರಿತ್ರೆಯ ಭಾಗವಾಗಿದೆ. 


ಕಿಗ್ಗಟ್ಟು ನಾಡು ಶ್ರೀಮಂಗಲ ಪ್ರದೇಶಗಳಲ್ಲಿ ನೆಲೆಸಿರುವ ಕೊಡವ ಜನಾಂಗದವರು 
ಈಗಲೂ ಕೊಡವ ಮತ್ತು ಕನ್ನಡ ಮಿಶ್ರಿತ ಆಡುಭಾಷೆಯನ್ನಾಡುತ್ತಾರೆ. ಮೂಲತಃ ಒಕ್ಕಲಿಗ 
ಗೌಡರಾದವರು ಕೊಡವರಾಗಿ ಮಾರ್ಪಾಡಾಗಿರಬೇಕು. ಮಡಿಕೇರಿ ಕೋಟೆಯ ಎಡಭಾಗದ 
ಗ್ರಾಮಗಳಾದ ಕಾಲೂರು, ಮುಕ್ಕೋಡ್ಲುಗಳಲ್ಲಿ ಈಗಿರುವ ಹಲವು ಕೊಡವ ಕುಟುಂಬಗಳು 
ಮೂಲತಃವಾಗಿ ಗೌಡರಾಗಿದ್ದು, ಕೊಡವರಾಗಿ ಪರಿವರ್ತನೆಯಾಗಿರುತ್ತಾರೆ. ಅದೇ ರೀತಿ 
ಮಾದಾಪುರ ಒಳಗಡೆ ಇರುವ ಗ್ರಾಮಗಳಾದ ಮೂವತ್ತೋಕ್ಸು, ಗರ್ವಾಲೆ, ಸೂರ್ಲಬಿ 
ಮತ್ತಿತರ ಗ್ರಾಮಗಳಲ್ಲಿ ಕೂಡ ಕೊಡವರಾಗಿ ಪರಿವರ್ತನೆಯಾಗಿರುವ ಕುಟುಂಬಗಳಿವೆ. 


ಕೊಡಗರ ತಾಕೇರಿ ಗುಬ್ಬನ ಬಸಪ್ಪನ ಮಗ ಲಿಂಗಪ್ಪನ ಸಂತತಿಯವರು ಈಗಲೂ 
ಗೌಡರಾಗಿದ್ದಾರೆ. ತಾಕೇರಿ ಮಲ್ಲಾಜಿರ ಕುಟುಂಬ ಬಿಟ್ಟು ಇತರ ಕುಟುಂಬಗಳು ಇಂದಿಗೂ 
ಮಲ್ಲಾಜಿ ಗೌಡನ ಮನೆಯೆಂದು ಕರೆಯಲ್ಲಟ್ಟು ಎಲ್ಲರೂ ಗೌಡ ಸಮುದಾಯಕ್ಕೆ 
ಸೇರಿದವರಾಗಿದ್ದಾರೆ. 


ಬಾಚನಾಡಗೌಡನ ಕುಟುಂಬ ಬಲುದೊಡ್ಡ ಕುಟುಂಬವಾಗಿದ್ದು, ಮಾನ್ಯ 
ಅರಣ್ಯಮಂತಿಗಳಾಗಿದ್ದು, ಹಲವು ಕಾಲ ಶಾಸಕರಾಗಿದ್ದ ಜೀವಿಜಯರನೊಬ್ಬರನ್ನು ಬಿಟ್ಟು 
ಅವರ ಕುಟುಂಬದ ಉಳಿದವರೆಲ್ಲಾ ಕೊಡವರಾಗಿ ಮಾರ್ಪಾಡಾಗಿರುತ್ತಾರೆ. 


ಇಪ್ಪತ್ತನೇಯ ಶತಮಾನದ ಆರಂಭದಲ್ಲಿ ಕೊಡಗಿನಲ್ಲಿ ರಾವ್‌ ಬಹ್ಹೂರ್‌ರಾಗಿ ಚೀಫ್‌ 
ಎಕ್ಸಿಕ್ಯೂಟವ್‌ ಆಗಿದ್ದ ಕೇಟೋಳಿರ ಚಂಗಪ್ಪನವರು ಬ್ರಿಟಿಷರ ಸಂದರ್ಭದಲ್ಲಿ ಹೆಚ್ಚಿನ 
ಪ್ರತಿಷ್ಠಿತ ಗೌಡ ಸಮುದಾಯದ ಕುಟುಂಬಗಳನ್ನು ಕೊಡವರಾಗಿ ಪರಿವರ್ತನೆಯಾಗಲು 
ಪ್ರೇರೇಪಿಸಿದ್ದರು. ಈ ರೀತಿಯಾಗಿ ಹಲವಾರು ಗೌಡ ಕುಟುಂಬಗಳು ಆಳುವವರ 
(ಬ್ರಿಟಿಷರು ಮತ್ತು ಅವರ ಅನುಯಾಯಿಗಳ) ದಬ್ಬಾಳಿಕೆ, ಆಮೀಷಕ್ಕೆ ಒಳಗಾಗಿಯೂ, 
ಹಲವರು ಕೊಡವ ಹೆಣ್ಣುಗಳನ್ನು ಮದುವೆಯಾಗಿಯೂ ಕಾಲಕ್ರಮೇಣ ಕೊಡವರಾಗಿ 
ಪರಿವರ್ತನೆಯಾಗಿರುತ್ತಾರೆ. 


ಈ ರೀತಿ ಕೊಡವರಾಗಿ ಗುರುತಿಸಿಕೊಂಡಿರುವ ಗೌಡ-ಕೊಡವ ಕುಟುಂಬಗಳು ಕೆಲವು 
ಈ ರೀತಿಯಾಗಿವೆ. 


ಮುಂದುವರಿದಿದೆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 93 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದತ. ಗೌಡಥ ಕಾಸ 


ಈಗಿನ ಕೊಡವ 


EN 

ಮತವು 

EE —— 

ಎ ಕಾಸಾ 
ವಿಭಾಗದಲ್ಲಿ 


ಹ ರ್ಪು ಸ ರ್ರರ್ಸ ತ್‌ 


ಕ್ರಿಶ.೧೮೦೮-೧೯೦೨ ಇತ್ಯಾದಿ ಜಮಬಂಧಿ 
ಬಾಚನಾಡಗೌಡನ ಕೊಡಗರ ಬಾಚಿನಾಡು ಪುಪ್ಪಗಿರಿ ಗೌಡನ 
ಮಗ ಮಲ್ಲಯ್ಯ 
ಬೈರಾಜನ ಪುಟ್ಟಯ್ಯನ ಮಗ ಅಪ್ಪಯ್ಯ, 
ಲ 
Mewes ಮಾದಯ್ದನ ತಾ ಬೊಳವ 
ಸ್ರ NS) 


EN ಸಾ TN 
TT SNS SS SS] 
ಸ ಇದಿರ | 
TN EN EN 


ಹೋರೆ ಬಸಪ್ಪನ ಮಗ ಕಾರ್ಯಪ್ಪ- 


ವಾ 


*ಕುಟು೦ಬ ಹಿರಿಯರ ಮೌಖಿಕ ಸಂಧರ್ಶನ ಮೇರೆಗೆ. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 94 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕಾವೇರಿ ನದಿ , ಭಾಗಮಂಡಲ, ತಲಕಾವೇರಿ: 


ಕಾವೇರಿ ನದಿಯು ಹಿಂದೂ ಜನಾಂಗಕ್ಕೆ ಪವಿತ್ರವಾದ ಏಳು ನದಿಗಳಲ್ಲೊಂದು ಎಂಬುದು 
ಪೌರಾಣಿಕ ಕಾಲದಿಂದಲೂ ನಡೆದುಬಂದಂತಹ ನಂಬಿಕೆ. ಹಲವಾರು ಪೌರಾಣಿಕ ಕಥೆಗಳಿವೆ. 
ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾಗಿರುವ ಕಾವೇರಿಯ ಉಲ್ಲೇಕ ಸುಮಾರು 
ತೊಂಬತ್ತೇಳು ಶಾಸನಗಳಲ್ಲಿ ಬಂದಿದೆ. ಇವುಗಳ ಪೈಕಿ ಪ್ರಾಚೀನ ಶಾಸನವೆಂದರೆ ಕ್ರಿ. ಶ. 
೫೫೦ರ ಯಲಂದೂರು ತಾಲೂಕಿನ ಮಾಂಬಳ್ಳಿ ಶಾಸನ. ದಕ್ಷಿಣ ಕೊಡಗನ್ನು ತಲಕಾಡು 
ಗಂಗರಸರು (ಮೂಲ ಗೌಡರು) ಕ್ರಿ. ಶ.೩೫೦ರಿ೦ದಲೂ ಆಳುತ್ತಿದ್ದರೆ೦ದು ಶಾಸನಗಳಿಂದ 
ತಿಳಿದು ಬರುತ್ತದೆ. ಉತ್ತರ ಕೊಡಗು ಕದ೦ಬರ ಆಳ್ವಿಕೆಯಲ್ಲಿತ್ತು. ಇವರ ಮದ್ಯೆ ವೈವಾಹಿಕ 
ಸಂಬ೦ಧವಿದ್ದುದಾಗಿ ತಿಳಿಯುತ್ತದೆ. 


“ಶಾಸನ ಕ್ರಿ. ಶ.೧೦೦೧ರಲ್ಲಿ ಕೊಡಗಿನ ಸ್ಥಳಿಯ ಪ್ರಭು (ಪಾಳೆಗಾರ)ವಾಗಿದ್ದ 


ಒಂ” 


ಗಣಗೂರಿನ ಬಿಹಗಾಮುಂಡನ (ಗೌಡನ) ಮಗ ಹಂಚಮಸೆಟ್ಟಿಯು (ಗೌಡ) ತನ್ನ 
ಭುಜಬಲದಿಂದ ಮುಲ್ಫೂರುನಾಡಿನ ಬೋಕನಹಳ್ಳಿ, ಗೊರಹಳ್ಳಿ, ಕಡಲೂರುಗಳನ್ನು ಗೆದ್ದು 
“ಮೊದಲ್ಯಾವೆರಿಯಲ್ಲಿ” ಮಿಂದು ರಾಮೇಶ್ವರ ದೇವರಿಗೆ ಪೂಜೆಯ ಮಾಡಿದನು” 
ಶಾಸನದಲ್ಲಿ ತಿಳಿಸಿದ “ಮೊದಲ್ಯಾವೇರಿ” ಯು ತಲಕಾವೇರಿಗೆ ಆಗ ಇದ್ದ ಹೆಸರು. (ಕರ್ನಾಟಕ 
ಕಾವೇರಿ ಸಂಸ್ಕೃತಿ ಪು.೨೬ -ಕನ್ನಡ ಸಾಹಿತ್ಯ ಪರಿಸದ೨೦೧೧). ಭಗಂಡಶ್ಚರ ಮತ್ತು 
ತಲಕಾವೇರಿ ಅನಾದಿ ಕಾಲದಿಂದಲೂ ಪವಿತ್ರ ಸ್ಥಾನಗಳಾಗಿದ್ದವು . ಗೌಡರು ರಾಜರಾಗಿ, 
ಪಾಳೆಗಾರರಾಗಿ, ನಾಡಗೌಡ, ಊರಗೌಡರಾಗಿದ್ದರು. ಕ್ರಿ ಶ. ೧೦೦೪ರಲ್ಲಿ ಚೋಳರು 
ಗ೦ಗರನ್ನು ಸೋಲಿಸಿ ಭಾಗಮ೦ಡಲ ಮತ್ತು ತಲಕಾವೇರಿ ದೇವಾಲಯಗಳನ್ನು ಅಭಿವೃದ್ಧಿ 
ಪಡಿಸಿರುವದಾಗಿ ತಿಳಿದುಬರುತ್ತದೆ. 


ಸುಮಾರು ಕ್ರಿ. ಶ.೧೫೪೦ರಲ್ಲಿ ಇಕ್ಕೇರಿ ಸಂಸ್ಥಾನದಿಂದ ಶಿವಸಂಪ್ರದಾಯವನ್ನು 
ಪುನರ್ಜೀವನಗೊಳಿಸಲು ಜೋಗಿಪುರುಷರು ತಮ್ಮ ತಂಗಿ ಪುರುಪೆಥಿಯೊಂದಿಗೆ ದಕ್ಷಿಣ 
ಕನ್ನಡದ ಹಲವಾರು ದೇವಾಲಯಗಳನ್ನು ಸಂಧರ್ಶಿಸಿ ಚೆಂಬು-ಪೆರಾಜೆ- ತೊಡಿಕ್ಕಾನಕ್ಕಾಗಿ 
ತಲಕಾವೇರಿ, ಭಾಗಮಂಡಲ ಸಂಧರ್ಸಿಸಿ ಜಾತ್ರೆ, ಸೂಳೆಯರ ಮೇಳ ನಡೆಸಿರುವದಾಗಿ 


ತಿಳಿದು ಬರುತ್ತದೆ. 


ಕ್ರಿ ಶ ೧೫೫೦ - ೧೫೯೦ ರಲ್ಲಿ ಕರ್ನಂಬಾಹು ಎಂಬ ಗೌಡ ಜನಾಂಗದ 
ಪಾಳೆಗಾರನು ಭಾಗಮಂಡಲ ಸರಹದ್ದನ್ನು ಆಳಿರುವದಾಗಿ ಚರ್ಚಿಸಲಾಗಿದೆ. ೧೫೯೦ರಲ್ಲಿ 
ಹಾಲೇರಿ ವಂಶದ ಮೂಲಪುರುಷ ವೀರರಾಜು ಆತನ ಮಾವ ಹಾಲೇರಿ ಬೊಮ್ಮಗೌಡ 
ಯಾನೆ ಶೋಮಶೇಕರನೊಡಗೂಡಿ ಕರ್ನಂಬಾಹುನನ್ನು ಓಡಿಸಿ ಪೂರ್ತಿ ಮೇಲಿನ 
ಕೊಡಗನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡರು ಹಾಗೂ ನಿಡ್ಯಮಲೆ ಕುಟುಂಬದವರನ್ನು 
ಭಾಗಮಂಡಲ ಮತ್ತು ಸರಹದ್ದಿಗೆ ಕ್ಷೆತ್ರಪಾಲಕರಾಗಿ ಮುಂದುವರಿಯುವಂತೆ ಆದೇಶಿಸಿದರು. 
ನಿಡ್ಯಮಲೆ ಕುಟುಂಬದ ಇನ್ನೊಂದು ಹೆಸರು “ದರಗನ ಮನೆ” ಎಂಬುದಾಗಿದೆ. ದರಗನ 
ಎಂಬುದು “ದರೋಗನ “ ಎಂಬ ಸಂಸ್ಕೃತದ ಅಪಭ್ರಂಶವಾಗಿದೆ. ಅಂದರೆ ಕ್ಷೇತ್ರಪಾಲಕ, 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (ಲಿ) 95 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇನ್ಸೆಕ್ಟರ್‌ ಎಂಬುದಾಗಿದೆ. ಭಗ೦ಡೆಶ್ಚರ ದೇವಾಲಯದ ಭೂಮಿಗಳ ಆರ್‌.ಟಿ.ಸಿ. ಸರಕಾರೀ 
ದಾಕಲೆಗಳಲ್ಲಿ ಜಂಟಿ ಭೂ ಒಡೆಯರಾಗಿ ನಿಡ್ಕಮಲೆ ಕುಟುಂಬದವರು ಇಂದಿಗೂ 
ನಮೂದಿಸಲ್ಪಟ್ಟಿದ್ದಾರೆ. ನಿಡಿಯಮಲೆ ಕುಟುಂಬದವರಿಗೆ ಜಮ್ಮ ಜಾಗವಿಲ್ಲ ಯಾಕಂದ- 
ರೆ ಈ ಕುಟುಂಬವು ಆದಿಯಿಂದಲೂ ಭೂಹಿಡುವಳಿ ಇದ್ದವರಾಗಿದ್ದರು. ಅದೇ ರೀತಿ 
ತಲಕಾವೇರಿಗೆ ಕೋಡಿ ಮನೆತನದವರು ಕ್ರೆತ್ರಪಾಲಕರಾಗಿದ್ದಾರೆ. ಇವರುಗಳು ಮುಂದಿನ 
ದಿನಗಳಲ್ಲಿ “ತಕ್ಕಮುಖ್ಯಸ್ಥರೆಂದು” ಕರೆಯಲ್ಪಟ್ಟರು. 


ಭಾಗಮಂಡಲದ ಭಗ೦ಡೆಶ್ಚರ ದೇವಾಲಯವನ್ನು ಸಂಧರ್ಶಿಸಿದವರು ದೇವಾಲಯದ 
ಪ್ರಾಂಗಣದ ಪೂರ್ವ ಭಾಗದಲ್ಲಿ “ಕಿನ್ನಮಾಣಿ-ಪೂಮಾಣಿ' ದೈವಗಳ ಅಶ್ವರೂಡ 
ಪ್ರತಿಮೆಗಳಿರುವದನ್ನು ನೋಡಿರಬಹುದು. ಈ ಮೊದಲೇ ಕಿನ್ನಿಮಾಣಿ- ಪೂಮಾಣಿ 
ದೈವಗಳು ತುಳುವಿನಲ್ಲಿ “ಉಲ್ಲಾಕ್ಗು” ಅಂದರೆ “ಒಡೆಯರು”, ದೈವರಾಧೆನೆಯಲ್ಲಿ 
ಉತ್ತುಂಗದಲ್ಲಿರುವ ಅರಸು ದೈವಗಳು ಹಾಗೂ ಇವರನ್ನು ಗ೦ಗಾ ರಾಜ್ಯ ಸ್ಥಾಪಕರಾದ 
ಧಡಿಯ ಮತ್ತು ಮಾಧವರೆಂದು ಗುರುತಿಸಿದ್ದು ಗೌಡ ಜನಾಂಗದ ಪೂರ್ವಜರ ಆರಾಧನಾ 
ಪದ್ದತಿಯ ಪ್ರತೀಕವಾಗಿದೆಯೆಂದು ಚರ್ಚಿಸಿದ್ದೇವೆ. ಪ್ರತೀ ವರ್ಷ ದಶಂಬರ ಮತ್ತು ಮೇ 
ತಿ೦ಗಳಲ್ಲಿ “ಕಿನ್ನಮಾಣಿ-ಪೂಮಾಣಿ' ಭಂಡಾರವು ಭಾಗಮಂಡಲದಿಂದ ಚೆಂಬು ಗ್ರಾಮಕ್ಕೆ 
ಬ೦ದು ಭೂತ ಕೋಲ ನಡೆಯುತ್ತದೆ. 


ಮುಖ್ಯವಾಗಿ ಒ೦ದು ಕಾವೇರಿ ತೀರ್ಥಯಾತ್ರೆಗೆ ಬರುವವರಿಗೆ ಕರ್ಣೆಬಾಹು ರಾಜ 
“ಪೆಜ್ಜಟ” (ಪೆರಾಜೆ ಊಟ) ದ ವಿಷಯ ಮತ್ತು ಪೆರಾಜೆ ಶಾಸ್ತಾವು ಸನ್ನಿದಾನದ ಗದ್ದೆ 
(ಈಗಲೂ ಕಾವೇರಿ ಗದ್ದೆ ಎಂಬ ಹೆಸರಿನ ಗದ್ದೆ) ಯಿಂದ ಮೊದಲು ಭಾಗಮಂಡಲ 
ಭಗ೦ಡೆಶ್ಚರನ ಸನ್ನಿದಾನಕ್ಕೆ ಕದಿರು ತೆಗೆದುಕೊಂಡು ಹೋಗಿ ಕಟ್ಟುವ ಕಾರ್ಯ 
ನಾದ ಆಸಕ ಲೂ ನಡೆದುಕೊಂಡು ಬಂದಿದೆ ಅದು ಇಂದಿಗೂ ನಡೆಯುತ್ತಿದೆ. 


ಪೆರಾಜೆ ಶಾಸ್ತಾವು ದೇವಸ್ಥಾನ ದ ರಸ್ತೆ ಗಳು ಇಂದಿಗೂ ಕಾವೇರಿ ರಸ್ತೆ ಎಂಬ 
ಹೆಸರಿನಲ್ಲೆ ಉಳಿದುಕೊಂಡಿದೆ. ಈ ನಿಕಟಪೂರ್ವ ಸಂಬಂಧವನ್ನು ಕೊಡಗಿನ ಜನತೆ 
ಅಂದು ಕೇಳಿಕೊಂಡ ಮೇರೆಗೆ ಪೆರಾಜೆಯ ಜಮ್ಮಹಕ್ಕನು ಕಡಿತಗೊಳಿಸಿ ಇಂದು ಕೂಡ 
ಪೆರಾಜೆ ಮತ್ತು ಚೆಂಬು ಗ್ರಾಮವನ್ನು ಕೊಡಗಿನಲ್ಲಿ ಉಳಿಸಿದರು ಎಂದು ಉಲ್ಲೇಖ ವಿದೆ. 
ನದಿ ಕಾವೇರಿ ಪಶ್ಚಿಮಾಭಿಮುಖವಾಗಿ ಕೂಡಾ ಹರಿದು ಚೆಂಬು, ಪೆರಾಜೆ ಮೂಲಕ 
ಪಯತಶ್ಚಿನಿ ನದಿಯಾಗಿ ಅರಬ್ದೀ ಸಮುದ್ರ ದಲ್ಲಿ ವಿಲೀನವಾಗುತ್ತಾಳೆ. 


ಈ ಮೇಲಿನ ವಿಚಾರಗಳಿಂದ ವಿಧಿತವಾಗುವದೇನಂದರೆ ಭಾಗಮಂಡಲ ಮತ್ತು 
ತಲಕಾವೇರಿಯು ಗೌಡ ಜನಾಂಗದ ಸುಪರ್ದಿಗೆಯಲ್ಲಿ ಅನಾಧಿಯ ಗಂಗರ ಕಾಲದಿಂದಲೂ 
ಇದ್ದಿರುತ್ತದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 96 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕುಂಭಗೌಡನ ಮನೆತನ: 


ಕುಂಭಗೌಡನ ಮನೆತನವು ಒಂದು ಪ್ರತಿಷ್ಠಿತ ಗೌಡ ಮನೆತನವಾಗಿದ್ದು ಕುಂಭಪ್ಪಗೌಡನೆಂಬ 
ಮೂಲ ಪುರುಷನಿಂದ ಆರಂಭವಾಗುತ್ತದೆ. ಕುಂಭಪ್ಪಗೌಡನು ಅಮರಸುಳ್ಯದ ಪ್ರತಿಷ್ಠಿತ 
ಮನೆತನ ಕಟ್ಟೆಮನೆ ಕೂಜುಗೋಡು ಕುಟುಂಬದವನಾಗಿರುತ್ತಾನೆ. ಕ್ರಿಶ. ಸುಮಾರು 
೧೫೩೦ ರಲ್ಲಿ ಇಕ್ಕೇರಿ ರಾಜರು ತಮ್ಮ ದಂಡನಾಯಕನಾದ ತಿಮ್ಮನಾಯಕನ ನೇತೃತ್ವದಲ್ಲಿ 
ಗೌಡ ಸಮುದಾಯಗಳನ್ನು ತುಳುನಾಡಿಗೆ ಪ್ರಸರಿಸಿ ಇಕ್ಕೇರಿ ಸಂಸ್ಥಾನ ಹಾಗೂ ಶೃಂಗೇರಿ 
ಮಠದ ಪ್ರಾಬಲ್ಯ ತುಳುನಾಡಿನಲ್ಲಿ ಬಲಗೊಳ್ಳುವಲ್ಲಿ ಈತನ ಪಾತ್ರ ಮಹತ್ವದ್ದಾಗಿರುತ್ತದೆ. 
'ತಿಮ್ಮನಾಯಕ' ಓರ್ವ ಶಿವಾಚಾರ (ಲಿಂಗಾಯತ) ಸಂಪ್ರದಾಯಸ್ಥ ಮತ್ತು ಇಕ್ಕೇರಿ 
ನಾಯಕರ ನೇರ ರಕ್ತ ಸಂಬಂಧಿ. ಬಾಲುಗೋಡಿನ ಬಲ್ಲಾಳರ ಭೂಮಿ ಮತ್ತು 
ಹರಿಹರೇಶ್ವರ, ಕುಕ್ಕೆಸುಬ್ರಹ್ಮಣ್ಯ ಇತ್ಯಾದಿ ದೇವಸ್ಥಾನಗಳ ಮೇಲುಸ್ತುವಾರಿಯು ಈತನ 
ಕೈಗೆ ಹಸ್ತಾಂತರವಾಗಿದ್ದು. 'ತಿಮ್ಮನಾಯಕರು ತನ್ನ "ಜೊತೆಗೆ ಬಂದಿದ್ದೆ. ಗೌಡ ಕನ್ಕೆಯನ್ನು 
ಮದುವೆಯಾಗಿ ಈತನ” ವಂಶವು ನೂವು ಕಟ್ಟೆಮನೆಯ ಗೌಡ ಕುಟುಂಬವಾಗಿ 
ಮುಂದುವರಿಯುತ್ತದೆ. ಇವರು ಇಕ್ಕೇರಿ ಸಂಸ್ಥಾನದ ಪಾಳೇಯಗಾರರಾಗಿ ಕ್ರಿ.ಶ.೧೭೦೦ 
ರಲ್ಲಿ ಇಕ್ಕೇರಿ ಸದಾಶಿವನಾಯಕನು ಅಮರ ಮಾಗಣೆಗಳನ್ನು ಹಾಲೇರಿ ಅರಸರಿಗೆ ದಾನವಾಗಿ 
ಹಸ್ತಾಂತರಿಸಿದ ನಂತರ ಹಾಲೇರಿ ರಾಜರ ಮಾಂಡಲೀಕರಾಗುತ್ತಾರೆ. ಇಕ್ಕೇರಿ ನಾಯಕರೂ, 
ಹಾಲೇರಿ ರಾಜವಂಶವೂ ರಕ್ತ ಸಂಬಂಧಿಗಳಂದು ಈ ಮೊದಲೇ ಚರ್ಚಿಸಲಾಗಿದೆ. 


ಕ್ರಿಶ.೧೮೦೪ ರಲ್ಲಿ ದೊಡ್ಡವೀರರಾಜೇಂದ್ರ ಅರಸರು ಕುಂಭಪ್ಪಗೌಡನನ್ನು 
ಕೂಜುಗೋಡಿನಿಂದ ಕೊಡಗಿಗೆ ಕರೆಸಿಕೊಂಡು ತಮ್ಮ ಆಸ್ಥಾನದಲ್ಲಿ ಸಲಹೆಗಾರನಾಗಿ, 
ತದನಂತರ ಲಿಂಗರಾಜನ ಸಮಯದಲ್ಲಿ ಓಂಕಾರೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ 
ಮೇಲುಸ್ಕುವಾರಿಗೆ ನೇಮಿಸಿದ್ದರು. “ಕುಂಭಪ್ಪಗೌಡನು ತನ್ನ ಪರಿವಾರದೊಂದಿಗೆ 


ಸ್ನ 
ಹರಿಹರ, ` ಇನೆಕ್ಕಿಯಿಂದ ಹೊರಟು ಕುಕ್ಕೆ ಸುಬಹಣ ದೇವರಿಗೆ ಪೂಜೆಯಂಗೈದು ಬಿಸಿಲೆ 


ಘಾಟಿಯ ರಹದಾರಿಯ ಮುಖಾಂತರ  ಎತ್ತಿನಗಾಡಿಗಳಲ್ಲಿ ಸರಕು, ಸರಂಜಾಮುಗಳನ್ನು 
ಪರಿವಾರದವರನ್ನು ಕೂರಿಸಿಕೊಂಡು ಸಕಲೇಶಪುರದ ಕೆಂಚಮ್ಮನ ಹೊಸಕೋಟೆಗೆ ಬಂದು 
ಕೆಲವು ದಿನ ತಂಗಿ ತಮ್ಮ ಮನೆದೇವರು ಕೆ೦ಚಮ್ಮನಿಗೆ ಪೂಜೆ ಪುರಸ್ಕಾರಗೈದು ಕೊಡಗಿನ 
ಮಡಿಕೇರಿ ಅರಮನೆಗೆ ಬರುತ್ತಾರೆ. ದೊಡ್ಡವೀರರಾಜೇ೦ದ್ರ ಒಡೆಯರು ಕುಂಭಪ್ಪಗೌಡರ 
ಪರಿವಾರವನ್ನು ಅದ್ದೂರಿಯಿಂದ ಬರಮಾಡಿಸಿಕೊ೦ಡು, ಮಕ್ಕಂದೂರಿನಲ್ಲಿ ಕುಲನಾಶವಾದ 
ಅಮ್ಮಕೊಡವ “ನಿಂಗಪ್ಪಂಡ' ಐನ್‌ಕುಳದ ೧೮೪ ಎಕ್ರೆ ಹಿತ್ತಲು (ತೋಟ) ಮತ್ತು ೧೦೦೦ 
ಭಟ್ಟಿ ಗದ್ದೆ ಭೂಮಿಯನ್ನು ಜಮ್ಮಜಹಗೀರನ್ನು ನಿರೂಪಣೆಯ ಮುಖಾಂತರ ಕೊಟ್ಟಿರುತ್ತಾ- 
ರೆ ಮತ್ತು ತಮ್ಮ ಆಸ್ಥಾನದಲ್ಲಿ ಸಲಹೆಗಾರರಾಗಿ ನೇಮಿಸಿದರು. ಕುಂಭಪ್ಪಗೌಡನನ್ನು 
ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ನಿರ್ಮಿಸುವ ಕೆಲಸದಲ್ಲಿ ಮೇಲುಸ್ತುವಾರಿ 
ಕೆಲಸ ಮಾಡಿಕೊಳ್ಳಲು (ಕ್ರಿಶ೧೮೧೮-೧೮೨೦) ಲಿಂಗರಾಜರು ನೇಮಿಸಿದ್ದರು. ಆ 
ಸಂದರ್ಭದಲ್ಲಿ ಕುಂಭಪ್ಪನಿಗೆ ಜನಿಸಿದ ಪುತ್ರನಿಗೆ ಓಂಕಾರಪ್ಪನೆಂದು ನಾಮಕರ ಮಾಡಿದರು 
ಎನ್ನಲಾಗಿದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 97 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕುಂಭಪ್ಪಗೌಡರು “೧೮೩೭ ರ ಅಮರ ಸುಳ್ಯ ಸ್ವಾತಂತ್ರಸಮರ''ದಲ್ಲಿ ಭಾಗವಹಿಸಿದ್ದು, 
ಗುಡ್ಡೆಮನೆ ಅಪ್ಪಯ್ಯ ಗೌಡ,ಕೂಜುಗೂಡು ಮಲ್ಲಪ್ಪನಪರ ತಂಡದಲ್ಲಿದ್ದರು. ಇವರುಕ್ತಿ ಶ೧೮೪೦ 
ರಲ್ಲಿ" ದೈವಧೀನರಾಗಿರುತ್ತಾರೆ. ಇವರ ಮೊಮ್ಮಗ ಕುಂಬಗೌಡನ ಕುಶಲಪ್ಪಗೌಡರು ಬ್ರಿಟಿಷ್‌ 
ಆಡಳಿತದಲ್ಲಿ ಮಡಿಕೇರಿಯ ಪಾರುಪತ್ಯ ಗಾರರಾಗಿದ್ದು ಕ್ರಿ.ಶ. ೧೯೦೯ರಲ್ಲಿ ಮಡಿಕೇರಿ ಗೌಡ 
ವಿದ್ಯಾಸಂಘದ ಸಂಸ್ಥಾಪಕರಲ್ಲೊಬ್ಬರು. ಕುಶಾಲಪ್ಪನವರ ಮಗ ಅಪ್ಪಯ್ಯನವರ ಕಾಲದಲ್ಲಿ 
ಮಡಿಕೇರಿ-ಸೋಮವಾರಪೇಟೆ ಹೆದ್ದಾರಿಯ ಬದಿಯಲ್ಲಿರುವ ೩೧ ಎಕ್ರೆ ಭೂಮಿಯನ್ನು 
ಮಂಡೆಪಂಡ ಎಂಬ ಕೊಡವ ಕುಟುಂಬಕ್ಕೆ ಮಿಕ್ರಯ ಮಾಡಿದ್ದು, ಆ ಭೂಮಿಯು ಇಂದು 
ಚಿನ್ನಿಕೊಪ್ಪ ತೋಟವೆಂದು ಗುರುತಿಸಿಕೊಂಡಿದೆ. 


ಕುಂಭಪ್ಪಗೌಡ ಪರಿವಾರದ ಜೊತೆ ಬಂದ ಇನ್ನೊಂದು ಕುಟುಂಬವು ಇಂದು 'ಸಬ್ಬಂಡ' 
ಎ೦ಬ ಗೌಡ ಕುಟುಂಬವಾಗಿದೆ. ಇವರು ಮೂಲದಲ್ಲಿ ಬಲ್ನಾಡು ಕಟ್ಟೆ ಮನೆಯ ಕವಲು 
ಕುಟುಂಬವಾಗಿದ್ದು 'ಬಲಸನ್ನ' ಗೋತ್ರಕ್ಕೆ ಸೇರಿದವರಾಗಿರುತ್ತಾರೆ. ನೂಜಿಬೆಟ್ಟು ಬಾನೂರಲ್ಲಿ 
ನೆಲೆಸಿದ್ದರು. ಈ ಮೊದಲೇ ಚರ್ಚಿಸಿದಂತೆ ಕೂಜುಗೂಡು ಮನೆತನದ ನಾಯೆರು ಗೋತ್ರ, 
ಬಲ್ನಾಡು ಮನೆತನದ ಬಲಸನ್ನ ಗೋತ್ರ ಹಾಗೂ ಕಬರು ಗೋತ್ರದ ಮೂಲಪುರುಷರು 
ಶಿವಾಚಾರರು (ಲಿಂಗಾಯತ) ಮತಸರಾಗಿದ್ದು, ಇಕ್ಕೇರಿ ಮತ್ತು ಹಾಲೇರಿ ರಾಜ ವಂಶಗಳ 
ರಕ್ಷಸಂಬಂಧಿಗಳು, ಈ ಪರಿಯಾಗಿ ದಾಯಾದಿಗಳಾಗಿರುವ ಪ್ರಯುಕ್ತ ಈ ಮೂರು ಗೋತ್ರ 
(ಬಳಿ) ಗಳ ಮಧ್ಯೆ ವೈವಾಹಿಕ ಸಂಬಂಧ ಇಂದಿಗೂ ನಿಶಿದ್ದ! ಮತ್ತು ಇತ್ತೀಚಿಗಿನವರೆಗೆ ಈ 
ಮೂರು ಕುಟುಂಬಸ್ಥರು ಹಂದಿ ಮಾಂಸ ಮತ್ತು ಕಳ್ಳು (ಸೇಂದಿ) ಮದ್ಯ ಸೇವನೆ ಕೂಡಾ 
ನಿಶಿದ್ದವಾಗಿತ್ತು. 


ಕುಂಭಗೌಡನ ಮನೆತನದವರು ವಂಶಪಾರಂಪರ್ಯ ವಾಗಿ ಅನಾದಿಕಾಲದ ಮಕ್ಕಂದೂರಿನ 
ನದಕಾಳೇಶ್ವರಿ ದೇವಾಲಯದ ನಾಡತಕ್ಕರಾಗಿ ಸೇವೆಯಲ್ಲಿ ತೊಡಗಿರುತ್ತಾರೆ. "ಕೊಡವರ 
ಸಬ್ದುಡ ಮನೆತನದವರು ದೇವತಕ್ಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವರ್ಷಂಪ್ರತಿ 'ಏಪಿಲ್‌ ತಿಂಗಳ 
ಪ್ರಥಮಾರ್ಧದಲ್ಲಿ ಊರ ಹಬ್ಬ ನಡೆಯುತ್ತದೆ. ಎಲ್ಲಾ ಮೂಲನಿವಾಸಿ ಸಮುದಾಯಗಳು 
ಸೇರಿ ಸೌಹಾರ್ದತೆಯಿಂದ ಕೋಡಿಯಾಏ, ಕೊಂಬಾಟ, ಈಲಿಯಾಟ, ಚೌರಿಯಾಟ 
ಇತ್ಯಾದಿ ಸಾಂಪ್ರದಾಯಿಕ ನೃತ್ಯಗಳನ್ನು ನಡೆಸುತ್ತಾರೆ. ದೊಡ್ಡ ಹಬ್ಬವು ಏಪ್ರಿಲ್‌ ತಾ.೧೦ 
ರಂದು ನಡೆಯುತ್ತದೆ. 


ಕುಂಭಗೌಡನ ಐನ್‌ಮನೆ/ತರವಾಡು ಮನೆಯಲ್ಲಿ “ಹೊಸಕೋಟೆ ಕೆಂಚಮ್ಮ” ದೇವಿಯ 
ಗುಡಿಯಿದ್ದು, ಇಂದಿಗೂ ಕುಟುಂಬಸ್ಥರು ಹೊಸಕೋಟೆ ಕೆಂಚಮ್ಮ ದೇವಿಯನ್ನು ತಮ್ಮ ಮನೆ 
ದೈವವಾಗಿ ಪೂಜಿಸುತ್ತಿದ್ದಾರೆ. ಈ ದೇವರ ಮೂಲಸ್ಥಾನವು ಸಕಲೇಶಪುರ ತಾಲೂಕಿನ 
ಹೊಸಕೋಟೆಯಾಗಿದೆ. ಕೊಡಗಿನ ದೊಡ್ಡವೀರರಾಜ ಮತ್ತು ಲಿಂಗರಾಜನವರಿಂದ 
ಬಳುವಳಿಯಾಗಿ ಬಂದಿರುವ ಆಭರಣಗಳು, ಚಿನ್ನದ "ಲಿ೦' ಎಂದು ರಾಜ ಮೊಹರು ಇರುವ 
ಒಡಿಕತ್ತಿ, ಪೀಚೆಕತ್ತಿ, ಖಡ್ಗಗಳು, ಛತ್ರಿ, ಚಾಮರಗಳು, ದೊಡ್ಡದಾದ ಅಕ್ಕಿ ಬೀಸುವ ಕಲ್ಲು, 
ರುಬ್ಬುವ ಕಲ್ಲು ಇತ್ಯಾದಿ ದಿನಬಳಕೆಯ ವಸ್ತುಗಳು ಕುಟುಂಬ. ಮುಖ್ಯಸ್ಥರಲ್ಲಿ ಭದವಾಗಿವೆ. 
ಕುಂಭಗೌಡನ ಮನೆಯು ಕೊಡಗಿನ ಗೌಡ ಸಮುದಾಯದ ಕಟ್ಟೆಮನೆಯಾಗಿತ್ತು. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 98 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಭಗಂಡೇಶ್ವರ ದೇವಾಲಯ 
ಭಾಗಮಂಡಲ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 99 ಪುತ್ತೂರು ಅನಂತರಾಜ ಗೌಡ. 


pr 


ಪುತ್ತೂರು ಅನಂತರಾಜ ಗೌಡ. 


*| 
TEE ROTEL 
NN 

EE RY 9 
ಟ 2 ೯ 


ಕ ಸಲಾ ಐನ ಲ 
ASS gecekR ೧ಊಣಕೆಟಣಟಂ ೧೦೦೨೧ 


3 
ಚ 
is 
ಇ 
B 
117] 
B 
§ 
ಚ್ಟ 
೨ 
ಡಿ 
3 
ತ್ಡ 
ಗ 
B 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಕುಂಭಪ್ಪಗೌಡಲಿಣೆ ಹಾಲೇರಿ ರಾಜರು ಕೊಟ್ಟ ಚಿನ್ನದ ಕಡಗ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 101 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಕುಂಭಪ್ಪಗೌಡರಿಗೆ ಹಾಲೇರಿ ರಾಜರು ಕೊಟ್ಟ ಸ್ವರ್ಣ 
ರಾಜಮುದ್ರೆ ಇರುವ ಒಡಿಕತ್ತಿ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 102 ಷುಡ್ತೂರು ಅನಂತರಾಜ ಗೌಡ. 


pr 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಸುತ 


ಣಣ 


Qe 
೦೩ (ew 
AB ~~ 


WW 


(೦೦೮ 


Hog ಣಂದಿಣಣಣಣಣ ee Roe 
ee) noes RISE  ಜಣ೦ಲಾಣಟ Hoes pH ಉಂಬ 


k ; 


pe 


103 ಪುತ್ತೂರು ಅನಂತರಾಜ ಗೌಡ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ತ 


ಸ್ವರ್ಣ ರಾಜಮುದ್ರೆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 104 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಣ್ಣ 
"| 
3 
ಶಿ 
R 
TD 
B 
ಇ 
ತ 
R 


ವಿಶ್ವ ಒಪ್ಪಅಗರ ಮಹಾ ವೇವತೆ (ಲ) ಪುತ್ತೂರು ಅನಂತರಾಜ ಗೌಡ. 


B 
ಚ 
is 
W 
B 
117], 
B 
§ 
ಚ್ಟ 
೨ 
ಡಿ 
3 
ತ್ಡ 
ಗ 
B 


ಗ 


ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಸಮಾರೋಪ: 


ನಮ್ಮ ಸಮುದಾಯದ ಹಲವು ಗಣ್ಯರಲ್ಲಿ ಚರ್ಚಿಸಿದ ಮೇಲೆ ಮತ್ತು ಕೆಲವು ಗಂಥಗಳನ್ನು 
ಉದಾ: “ಕೊಡಗಿನ ಹಾಲೇರಿ ರಾಜವಂಶವು (ಎಂ.ಜಿ.ನಾಗರಾಜ್‌). ಕೊಡಗಿನ ಇತಿಹಾಸ 
(ಡಿ.ಎನ್‌. ಕೃಷ್ಣಯ್ಯ), ತಲಕಾಡಿನ ಗಂಗರು (ಶೇಕ್‌ಆಲಿ) ಇತ್ಯಾದಿ ಕೃತಿಗಳಿಂದಲೂ, ವಿಸ್ತಿತ 
ಕ್ಷೇತ್ರ ಪರಿಯಟನೆಯಿಂದಲೂ ತಿಳಿಯುವುದೇನೆಂದರೆ, “ಗೌಡರು, ಒಕ್ಕಲಿಗರು, ಕೊಡವರು, 
ಹೆಗ್ಗಡೆಯವರು, ಶಿವಾಚಾರರು ಮೊದಲಾದವರೆಲ್ಲಾ ತಲಕಾಡಿನ ಗಂಗ ಮೂಲದವರಾಗಿದ್ದು, 
ಗಂಗರ, ಹೊಯ್ಸಳರ, ಕೆಳದಿ, ಐಗೂರು, ಬಿದನೂರು ಮತ್ತು ಕೊಡಗನ್ನಾಳಿದ ಚೆಂಗಾಳ್ಗರ, 
ಕೊ೦ಗಾಳ್ವರ ಅಳಿದುಳಿದ ಕೊಡಗಿನಲ್ಲಿ ಇದ್ದ, ಆಳಿದ, ಉಳಿದ ವಾಸಿಗಳ ವಂಶಸ್ಥರಾಗಿದ್ದು, 
ದಾಯಾದಿಗಳಾಗಿರುತ್ತಾರೆ. (ಕೊಡವರು ಸೇರಿ). ಇವರಲ್ಲಿ ಪ್ರಾಚೀನದಲ್ಲಿ ಹೊರಗಿನಿಂದ 
ಬಂದ ಎಲ್ಲಾ ಜನಾಂಗಗಳ ಸಂಯುಕ್ತ ಸಂಸ್ಕೃತಿಯೇ ಕೊಡಗು ಹ ೧೮೩೭ ರ 
ಅಮರಸುಳ್ಯದ ಬ್ರಿಟಿಷರ ವಿರುದ್ಧ ದಂಗೆಯ ನಂತರ ಕೊಡವರು ಈ ಸಂಸ್ಥ ತಿಯ ಮೇಲೆ 
ತಮ್ಮ ಅಚ್ಚನ್ನು ಒತ್ತಿ, ಐರೀರಿ, '“ೋಯವ. ಕೆಂಬಟ್ಟಿ, ಹೆಗ್ಗಡೆ, ಅಮ್ಮ ಕೊಡವ ಹಾಗೂ 
ಇತರರ ಮೇಲೆ ಪ್ರಭಾವ ಬೀರಿ ಕೊಡಗು ಸಂಸ್ಕೃತಿಯನ್ನು 'ತಮ್ಮದಾಗಿಸಿದರು. “Entire 
Buman Race 15 a mixture’ 9 ಇಡೀ ಮಾನವ ಕುಲವೇ ಒಂದು ಮಿಶ್ರಣ ಎನ್ನುವ 
ದಾರ್ಶನಿಕರ ಮಾತು ಸಂಸ್ಕೃತಿಯ ದೃಷ್ಟಿಯಿಂದ ಅನ್ವಯಕವೇ। ಹೆಚ್ಚು ಕಡಿಮೆ ೩೦% ಪ್ರಾಚೀನ 
ಗೌಡ/ಒಕ್ಕಲಿಗ ಕುಟುಂಬಗಳು ಬಲತ್ಕಾರವಾಗಿಯೋ, ಹಲವು ಅಮೀಷಕ್ಕೊಳಗಾಗಿಯೋ 
ಈಗಿನ ಪ್ರತಿಷ್ಠಿತ ಕೊಡವ ಕುಟುಂಬಗಳಾಗಿ ಮಾರ್ಪಾಡಾಗಿವೆ. ಅಳಿದುಳಿದ ಒಕ್ಕಲಿಗ 
ಗೌಡ ಕುಟುಂಬಗಳು, ಹೆಚ್ಚಾಗಿ ಮಧ್ಯ ಮತ್ತು ದಕ್ಷಿಣ ಕೊಡಗಿನಲ್ಲಿ, ೧೭೯೦-೧೮೦೫ 
ರಲ್ಲಿ ದಕ್ಷಿಣ ಕನ್ನಡದಿಂದ ಬಂದಂತಹ, ಮೂಲತಃ ಗಂಗ ವಂಶಿಗರಾದ, ಅರೆಭಾಷೆ 
ಗೌಡರೊಂದಿಗೆ ಮಿಲನವಾದರು. ಹಾಲೇರಿ ಒಡೆಯರ ಕಾಲದಲ್ಲಿ ಕೂಡಾ ಗೌಡರು ಇತರ 
ಆಳುವ ಪ್ರತಿಷ್ಠಿತ ಜನಾ೦ಗಗಳಿಗೆ ಸರಿಸಮಾನವಾಗಿದ್ದರು. ರಾಜರ ಆಸ್ಥಾನಕ್ಕೆ ಬರುವಾಗ 
ಎಲ್ಲರೂ ಕುಪ್ಪಸದಟ್ಟ, ಪೀಚೆಕತ್ತಿ, ತಲೆಗೆ ಪೇಟ/ರುಮಾಲು ಧರಿಸಿಕೊಂಡು ತ 
ರಾಜರು ಸನ್ನೆದು 1001) ಹೊರಡಿಸಿದ್ದರು. ಈ ಸನ್ನದು ಅಮರ ಸುಳ್ಳ 
ಮತ್ತು ಪುತ್ತೂರು ಮಾಗಣೆಗಳಿಗೂ ಅನ್ವಯವಾಗುತ್ತದೆ. ಒಡಿಕತ್ತಿ ರೆಂಗರಾಜನ ಚಿನ್ನದ 
ಮೊಹರಿನೊಂದಿಗೆ ಇಂದಿಗೂ ಮಕ್ಕಂದೂರಿನ ಕುಂಭಗೌಡನಂತಹ ಪ್ರತಿಷ್ಠಿತ ಗೌಡ 
ಕುಟುಂಬಗಳಲ್ಲಿ ಕಾಣಲು ಸಿಗುತ್ತದೆ. 


ಕೊಡಗು ಸಂಸ್ಕ ಪತಿಯು ಯಾವುದೇ ಒಂದು ಜನಾಂಗದ ಸ್ಪತ್ತಾಗಿರದೆ ಕೊಡಗಿನ ಎಲ್ಲಾ 
(ಗೌಡರು ಸೇರಿ) ಜನಾಂಗದವರು ಹಾಲೇರಿ ರಾಜರ ಆಶ್ರಯದಲ್ಲಿ ಬೆಳೆದು ಬಂದಂತಹ 
ಸಂಸ್ಕೃತಿಯಾಗಿರುತ್ತದೆ. ಎಲ್ಲಾ ಮೂಲನಿವಾಸಿಗಳು ಒಂದು ರೀತಿಯಲ್ಲಿ. ದಾಯಾದಿಗಳು (Dis- 
tant cousines) ಎಂಬ ಬಗ್ಗೆ ತಿಳಿಸುವ, ಮೇಲುಕೀಳೆಂಬ ಭೇದವಿಲ್ಲದೆ ಸ ಸಹಬಾಳ್ಳೆಯನ್ನು 
ನಡೆಸುವ ಪ್ರಯತ್ನ ಆಗಬೇಕಿದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 107 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಜನರ ವೇಷಭೂಷಣಗಳ ಬದ್ದೆ ಅಂಗರಾಜೇಂದ್ರನ ಅಣತಿ: 


(ಮಾಹಿತಿ: “ಕೊಡಗು ಹಾಲೇರಿ ರಾಜವಂಶವು” ಭಾಗ-೧, ಪುಟ ೨೦೮, ಎಂ.ಜಿ. 
ನಾಗರಾಜ್‌, ೨೦೦೪) 
(ಡಿ. ಯನ್‌. ಕೃಷ್ಣಯ್ಯ, - ಕೊಡಗಿನ ಇತಿಹಾಸ.) 


“ಹಾಸನದ ಐಗೂರು. ಸುಳ್ಯ  ಅಮರಸೀಮೆಗಳಲ್ಲಿ ಲಿಂಗರಾಜೇಂದ್ರನ 
ಬಂಧು ಸಂಬಂಧದ ನಾಯಕರೂ ಇದ್ದರು. ಅವರೊಡನೆಯ ವ್ಯವಹಾರಗಳು ಗೌಡ 
ಜನಾಂಗದ ಮುಖ್ಯಸ್ಥರುಗಳ ಮೂಲಕ ವಿನಿಮಯವಾಗುತ್ತಿತ್ತು ಅಲ್ಲಿಂದ ಬರುವ ಗೌಡ 
ಮುಖ್ಯಸ್ಥರು ರಾಜನ ಆಸ್ಥಾನಕ್ಕೆ ಬರುವಲ್ಲಿ ಅವರ ಉಡುಗೆ ತೊಡುಗೆಗಳ ಬಗ್ಗೆಯೂ 
ಹುಕುಂ ನೀಡಿದ್ದುದು ತಿಳಿದುಬರುತ್ತದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 108 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಆ ಉಡುಗೆ ತೊಡುಗೆಗಳು ಒಂದೇ ನಮೂನೆಯದ್ದಾಗಿರಬೇಕಿತ್ತು. ಉದ್ದ ಕೈಯಿಂದ 
ಕೂಡಿದ ಕುಪ್ಪಸ (ನಿಲುವಂಗಿಯ ಮಾದರಿ) ಸೊಂಟಕ್ಕೆ ಕಪ್ಪುಬಣ್ಣ ಪಟ್ಟ, ತಲೆಗೆ ಬಿಳಿ 
ಯಾ ಕಪ್ಪು ಬಣ್ಣ ಪಾನಿಕಟ್ಟು (ರುಮಾಲು), ಕೈಗೆ ವಡಿಕತ್ತಿ ಸೊಂಟದ ದಟಿಗೆ ಸಿಕ್ಕಿಸಲು 
ಚೂರಿ ಕತ್ತಿ (ಪೀಚಿಕತ್ರಿ) ಇವುಗಳನ್ನು ಉಟ್ಟು ತೊಟ್ಟು ಆಸ್ಥಾನಕ್ಕೆ ಬರಬೇಕಿತ್ತು. ಆದರೆ ಸ ಸ್ವ- 
೦ತ ಮಠಾಚಾರದ ಉಡುಪುಗಳನ್ನು ಶುಭಾಶುಭಗಳಲ್ಲಿ ಯಾವುದೇ ಪ್ರಜೆಯ ಧರಿಸುವಲ್ಲಿ 
ಅಂತಹ ವಿಷಯಗಳಲ್ಲಿ ತಾನುಕ್ಕೆ  ಹಾಕುವುದಿಲ್ಲವೆಂದು. ಒಡೆಯನು ಹೇಳಿದ್ದಾನೆ. ದರಬಾರಿನ 
ವ್ಯವಹಾರದಲ್ಲಿ ರಾಜನು ಇದೇ ಓಗಯ ಉಡುಗೆ ತೊಡುಗೆ ಹೊಂದಿದ್ದು ಅದು ಸಂಸ್ಥಾನದ 
ಸಮವಸ್ತ್ರವಾಗಿತ್ತೆನ್ನಬೇಕು. ಆ ಸಮಯದಲ್ಲಿ ಕತ್ತಿಗೆ ಮುತ್ತಿನ ಹಾರ ಧರಿಸಿ, ಮುಂದೆ 
ವಡಿಕತ್ತಿಯನ್ನು "ಇಟ್ಟುಕೊಳ್ಳುತ್ತಿದ್ದ. ರಾಜನು ರೇಷ್ಮೆ” ದಟ್ಟಿಯನ್ನು ಬಳಸುತ್ತಿದ್ದ. ಕ್ರಿ.ಶ.೧೮೭೦ 
ರ ಸಮಯದ ಕೊಡವರ ಮತ್ತು ಗೌಡರ ಉಡುಗೆ ತೊಡುಗೆಗಳ ಚಿತ್ರ ನೋಡಿದರೆ ಇದೇ 
ಬಗೆಯಾಗಿ ಕಂಡರೂ ತಲೆಯ ಪೇಟ ದೊಡ್ಡ ವೀರರಾಜೇಂದ್ರ ಒಡೆಯನ ಪೇಟದ 
ಮಾದರಿ ಕಾಣಬರುತ್ತದೆ. ಇಂದು ಕೊಡವರು ಸೊಂಟಕ್ಕೆ ಕೆಂಪುರೇಷ್ಮೆ ಪಟ್ಟಿಯನ್ನು 
ಉಳಿದ ಉಡುಗೆ ತೊಡುಗೆಗಳೊಡನೆ ಸುತ್ತಿಕೊಳ್ಳುತ್ತಾರೆ. ದೇವರ ಹಬ್ಬಗಳಲ್ಲಿ ತಿರುವಳ 
(ದೈವಾವೇಶ) ಬರುವವರು, ದೇವತಕ್ಕರು. ಬಿಳಿಕುಪಸ ದಟ್ಟಿಯನ್ನು ಗೌಡರಾಗಲೀ, 
ಕೊಡವರಾಗಲೀ ದಲಿತ ಕೆಂಬಟ್ಟಿಗಳಾಗಲೀ ಧರಿಸುವ ವಾಡಿಕೆಯಿದೆ. ಗೌಡರ ಪೇಟದಲ್ಲಿ 
ಪಾರ್ಶ್ವದಲ್ಲಿ ಇಳಿಬಿಟ್ಟು ಆ ಬಟ್ಟೆಯ ಅಂಚು ಯಾ ತುದಿಯನ್ನು ಬಾಯಿಯನ್ನು 
ಮುಚ್ಚಿಕೊಳ್ಳಲು ಬಳಸಿ " ಹಬ್ಬದಾಚರಣೆಗಳನ್ನು (ವಡೆಕಾರರು) ನಡೆಸುತ್ತಾರೆ ಹ್‌ "ಇಡು 
ಇವರ ಹಿಂದಿನ ಗಂಗಾರಾಜರು ಜೈನ ಮತಾವಲಂಬಿಗಳಾದ ಸಂದರ್ಭದಿಂದ ಬಳುವಳಿ 
ಪಡೆದ ಕ್ರಮವಾಗಿರಬೇಕು. 


ಗೌಡ ಜನಾಂಗವು ಕೊಡಗಿಸಲ್ಲ ಆದಿಂಖಂದಲೂ ನೆಲೆಸಿದ್ದರು ಎಂಬುದಕ್ಟೆ ಇತರ 
ಹಲವು ನಿದರ್ಶನಗಳು: 


ಗೌಡರು, ವೀರಶೈವರು ಹೆಚ್ಚಾಗಿದ್ದ ಉತ್ತರ ಕೊಡಗಿನಲ್ಲಿ ಕಟ್ಟೆಮನೆ ಮನೆತನದ ಗೌಡ 
ಜಾತಿಯವರು, ಊರಗೌಡ ವಡೆಕಾರ ಮುಖ್ಯಸ್ಥರು, ದೇಶದ ಶೆಟ್ರು (ಯಜಮಾನ, ಈ 
ಉಪನಾಮೆಯು ಗೌಡ ಜನಾಂಗಕ್ಕೂ ಅನ್ವಯಿಸಿತಿತ್ತು) ಗಳು, ಹೆಗ್ಗಡೆಗಳು ಪಟೇಲರು 
ಇದ್ದಂತೆ ತೋರುತ್ತದೆ. ದಕ್ಷಿಣ ಕೊಡಗಿನ ಚಿಕ್ಕಮಂಡೂರಿನ ಕಡೆಯೂ ಗೌಡ ಜನಾಂಗದ 
ಕಟ್ಟೆಮನೆ ಸ್ಥಾನವಿತ್ತು. 


ವಿಜಯನಗರ ಕಾಲದ ಕೊಡಗಿನಲ್ಲಿದ್ದ ತಕ್ಕಾಮೆ, ಜಾತಿ ಗೌಡಿಕೆ (ಜನಾ೦ಗದ ವ್ಯವಹಾರ 
ಉಸ್ತುವಾರಿ ನಾಯಕತ್ವ) ಎಂಬ ಶಬ್ದಗಳು ಹಾಲೇರಿ ಅರಸರ ಕಾಲಕ್ಕೆ ಪೂರ್ವ ನಿರ್ದೇಶನದ 
ಅಥವಾ ಪೂರ್ವ ಪರ್ಯಾಯ ಶಬ್ದಗಳಿಗೆ ಪ್ರೇರಣೆ ನೀಡಿದಂತಿವೆ. ಇದಲ್ಲದೆ "ಗೌಡ ಭೋಗ' 
ಎಂಬ ಪದಸೂಚಕ ಶಬ್ದ ಶ್ಯಾನುಭೋಗ ಎಂಬ ಶಬ್ದವಿರಬೇಕು ಎಂಬುದನ್ನು ಶಾಸನಗಳ 
ಹಿನ್ನಲೆಗಳಲ್ಲಿ ಗಮನಿಸುವಂತಾಗುತ್ತದೆ. ಕಾರಣ ಕ್ರಿಶ. ೧೩೫೯ ರಂದು ಘಟ್ಟದ ಕೆಳಗಿನ 
ಯುದ್ಧಕ್ಕೆ ಸಾಗಿದ ಸಂದರ್ಭದಲ್ಲಿ ವೀರ ಮರಣವಪ್ಪಿದ ಗವುಡ ಬೊವ ದೆಮ್ಮಯ್ಯನಿಗೆ 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 109 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ವೀರಗಲ್ಲು ಹಾಕಿಸಿದ್ದಿದೆ. ಈ ಹುಲುಕೋಡು ಶಾಸನದಲ್ಲಿ ಶ್ರೀಸಗವುಡಬೋವ ದೆಮ್ಮಯ್ಯ 
ಎಂದಿದ್ದು (ಸಿರಿಸುಸಿರಹ) ಸಿರಹದಗೌಡ ಬೋವ ಎಂದು ಅದನ್ನು ನಿಷ್ಟತ್ತಿಗೊಳಿಸಿ 
ಪರಿಭಾವಿಸಬಹುದು. ಕನ್ನಡ ನಿಗ೦ಟುವಿನಲ್ಲಿ 'ಬೋವಗಾರಿಕೆ' ಎಂದರೆ ಪರಿಚಾರಕರ 
ಮುಖಂಡ ಎಂಬ ಅರ್ಥವನ್ನು ನೀಡಲಾಗಿದೆ. ಅದಾಗಿ ಗವುಡಬೊವ (ಗೌಡ ಬೋವ) 
ಎಂದಾಗುವಲ್ಲಿ ಗೌಡ ಜಾತಿಯ ವ್ಯವಹಾರಗಳ ಮುಖ್ಯಸ್ಥನೆಂದಿಟ್ಟುಕೊಳ್ಳುವುದಾಗುತ್ತದ 
". ಅಂದರೆ ಸಿರಹದ ಗೌಡಭೋವ ದೆಮ್ಮಯ್ಯ ಎನ್ನುವಾಗ "ಜಾತಿ ಗೌಡಿಕೆ' ಯ ಪಟ್ಟ 
೧೪ನೇ ಶತಮಾನದಲ್ಲಿತ್ತು ಎಂದಾಗುತ್ತದೆ. ಹಾಲೇರಿ ಅರಸರ ಕಾಲಕ್ಕೆ 'ಗೌಡಬೋವ' 
ವ್ಯವಸ್ಥೆ ಮುಂದುವರಿದರೂ, ಜನಾಂಗದ (ಜಾತೀಯ) ನ್ಯಾಯ, ಆಜಾರ, ವಿಚಾರದ 
ವ್ಯವಹಾರಗಳಿಗೆ ತಕ್ಕ ಅಥವಾ "ತಕ್ಕ ಮುಖ್ಯಸ್ಥ' ಎಂಬ ದಕ್ಷಿಣ ಕೊಡಗಿನಲ್ಲಿ ಪ್ರಚಲಿತ 
ಇರುವ ಕೊಡವ ಭಾಷಾ ಶಬ್ದಕ್ಕೆ ಉತ್ತರ ಕೊಡಗಿನಲ್ಲಿ ಸಂವಾದಿಯಾಗಿ "ಜಾತಿಗೌಡಿ- 
ಕ" ಎಂಬ ಶಬ್ದ ರೂಡಿಯಲ್ಲಿತ್ತು. `ಗೌಡಜೊವ' ಎಂಬುದು ಹಾಲೇರಿ ಅರಸರ ಕಾಲಕ್ಕೆ 
“ಜಾತಿಗೌಡಿಕೆ' ಎಂಬ ಶಬ್ದವಾಗಿ ಬಳಕೆ ಗೊಂಡಿರುವಂತಿದೆ. "ಗೌಡ ಬೋವ' ಎಂಬ 
ಪದವಿವಾಚಕ ಶಬ್ದವು ಕ್ರಿ.ಶ.೧೧೩೦ ರ ಹೊಯಳರ ಕಾಲದಲ್ಲಿದ್ದರೆ, ಚಿಕ್ಕಮಗಳೂರಿನ 
ಮರಲೆ ಶಾಸನದಲ್ಲಿ 'ಮಾದಿಭೂವ' ಎಂದಿದೆ. ಹಾಲೇರಿ ಅರಸರ ಕಾಲಕ್ಕೆ ತಕ್ಕಾಮೆ, 
ಜಾತಿಗೌಡಿಕೆ ಇವೆಲ್ಲಾ ಪೋಷಕ ಪೂರ್ವಮಾದಿಗಳಂತೆ ಕಾಣುತ್ತವೆ. (ಎಂ.ಜಿ. ನಾಗರಾಜ್‌- 
ಕೊಡಗಿನ ಹಾಲೇರಿ ವಂಶವು ಪುಟ ಸಂಖ್ಯೆ ೧೨೯-೧೩೦) 


ಹುದುಕೇರಿ ನಾಡು, ಹೊರೂರು ನೂರೊಕ್ಕಲು ನಾಡು, ಹಾಲೇರಿ ನಾಡು, 
ಮಡಿಕೇರಿ ನಾಡು, ಹೊರಮಲೆನಾಡು, ಕಡಿಯತ್ತೂರು ನಾಡು, ಯಡೆ ನಾಲ್ಕುನಾಡು, 
ಅಮೃತ್ತಿನಾಡು ಇತ್ಯಾದಿ ಕೊಡಗಿನ ಎಲ್ಲಾ ಭಾಗಗಳಲ್ಲಿ ಗೌಡ ಜನಾಂಗದ ಕುಟುಂಬಗಳಿಗೆ 
ವೀರರಾಜೇಂದ್ರ ಒಡೆಯನ ಕಾಲಕ್ಕೂ ಮುಂಚೆಯೇ ಪ್ರಾಚೀನ ಅಸ್ತಿತ್ರವಿದ್ದ ಸಂಗತಿಯೂ 
ಸೂಚಿತವಿದೆ.೮೩ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 110 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕೊಡಗಿನ ಶಾಸನಗಜಲ್ಣ ಗಾವುಣ್ಣ - *“ಗೌಡ'ರು: 


“ಗೌಡ ಜನಾಂಗದ ಮನೆಪೆದಗಳಲ್ಲಿ ಗೋವಿಂದಮ್ಮನ, ಅಂಚೆಮನೆ, ಅಂಚೇರ, 
ಅಂಬೆಕಲ್ಲು, ಅಚ್ಚಾಂಡಿರ, ಪೆಮ್ಮಡಿರ, ಪೆರ್ಲಕೋಟಿ, ಅಮೃವ್ವನ, ಅಯ್ಕೇಟೀರ, ಉದಿಯನ, 
ಉಪ್ಪುಕುಳಿ, ಕಳವಾಜೆ, ಕುಂಭಗೌಡನ, ಕುತ್ಕಾಡಿ, ಕುದುಪಜೆ, ಕುರುಂಜಿ, ಕೊಳಂಬೆ, ಲಕ್ಕಪ್ಪನ, 
ಅಕ್ಕಪ್ಪನ, ಎಡಕೇರಿ, ಕೇಟೋಲಿರ, ಗೋಣಿಗಾರ, ಗುಡ್ಡೆಮನೆ, ಚೊಕ್ಕಾಡಿ, ನಂಜನಮಲೆ, 
ನಡವಟ್ಟೀರ, ಪಟ್ಟತಿ, ಪಡಂಬೈಲು, ಕೊಡಗನ, ನೈಯಣಿ, ಪೂಜಾರಿಗದ್ದೆ, ಬಾರಿಯಂಡ, 
ಶಾಂತೆಯಂಡ, ಬೊಮ್ಮಗೌಡನ, ದಂಬೆಕೋಡಿ, ಹುಲಿಮನೆ, ಯಂಕನ, ಬಸವೇಗೌಡನ, 
ಕೈಬಿಲೀರ, ಸಣ್ಣಮ್ಮನ ಇತ್ಯಾದಿ ಮನೆಪೆದಗಳು, ವೃತ್ತಿವಾಚಿ, ವ್ಯಕ್ತಿವಾಚಿಯಾಗಿ (ಪುರುಷ 
ಮತ್ತು ಸ್ತೀ) ವಲಸೆ" ಬಂದ ಸ್ಥ, ಇರುವ ಸ್ಥಳ, ನಾಮವಾಚಿ, ಜನಾಂಗವಾಚಿ, ಶೌರ್ಯವಾಚಿ 
ಮೂಲಪೆ ಮನೆಪೆದಗಳಾಗಿ ಕಾಣಬರುತ್ತವೆ. ಅಂದರೆ ಕೊಡಗಿನಲ್ಲಿ ಪ್ರಾಚೀನದಿಂದಲೂ 
ಇದ್ದ (ಗಂಗರ ಕಾಲದಿಂದ) ಮೈಸೂರು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಲಸೆ ಬಂದ 
ಮನೆತನಗಳ ಮಿಶ್ರಣವಾದ ಮನೆಹೆದಗಳಂತೆ ಇವು ತೋರುತ್ತವೆ” (ಎಂ.ಜಿ.ನಾಗರಾಜ್‌- 
ಕೊಡಗಿನ ಕೈಮಡಗಳು ಪು.೧೪೬) 


“ಕೊಡಗಿನಲ್ಲಿ ಕೆಲವು ಶಾಸನಗಳಲ್ಲಿ ಮನೆಪೆದಗಳ ಯಾ ಮನೆತನಗಳ ಹೆಸರುಗಳ 
ಪ್ರಾಚೀನತೆಯ ನಿದರ್ಶನವಿದೆ. ಉದಾ: ಗಂಗರ ಕೂಟ ಶಾಸನವೆನ್ನಲಾದ ಮಡಿಕೇರಿಯ 
ಕ್ರಿಶ.೪೬೬ ರದೆನ್ನುವ ತಾಮ್ರ ಪಟವು ೯ನೇ ಶತಮಾನದ ಲಿಪಿಯಲ್ಲಿದ್ದು, "ಕೊಟ್ಟಗರ 
ಬದಣಗುಪ್ಪೆ' ಎಂಬ ಶಬ್ದವನ್ನು ಹೊಂದಿದೆ... ಕ್ರಿಶ.ಲಿಲ೮ಲ ರ ಕೋತೂರು ಶಾಸನ 
(ಸಂಖ್ಯೆ ೯೭) ದಲ್ಲಿ ಜಡಲ ಗಾವುಣ್ಣ (ಗೌಡ) ಎಂದಿದೆ... ಇದು ಜಡಲ ಗ್ರಾಮದವ 
ಎಂದಾಗಬಹುದು; (ಜೈನಗೌಡ!) ಗೌಡ ಜನಾಂಗದ ಕುಟುಂಬವೊಂದರ ಹೆಸರೂ 
ಆಗಿರಬಹುದು... ಜೊತೆಗೆ ಮನೆತನದ ಹೆಸರುಗಳ ಪ್ರಾಚೀನ ರೂಪಕ್ಕೆ ಸಾಕ್ಷಿಯೂ 
ಆಗಿರುವಂತಿದೆ. 


ಮಡಿಕೇರಿಯ ಕ್ರಿಶ.೧೦೦೧ ರ ಶಾಸನದಲ್ಲಿ (ಸಂ.೨) "ಗಣಗೂರ ಬಿಹಗಾಮುಣ್ಣನ 
ಮಗಂ ಹಳ್ಳುಮ ಶೆಟ್ಟಯು ಕುಣಿನ್ದೊರ್‌ ಕಾಳಗದಲ್ಲಿ ತೋರಿದ ಶೌರ್ಯಕ್ಕಾಗಿ ಗ್ರಾಮದಾನ 
ಪಡೆದ ಸಂಗತಿ ಉಕ್ತವಿದೆ. ಗಣಗೂರಿನ ಗೌಡಾಲ್ವಿಕೆಯ ಸಂಗತಿ ಹಾಗೂ ಕೂಡಲೂರು 
ಗ್ರಾಮವನ್ನು ದಾನವಾಗಿ ಪಡೆದ ಕಾರಣ ಅವನ ಗೌಡಾಲ್ವಿಕೆ ಈ ಪ್ರದೇಶದ ವರೆಗೂ 
ವಸ್ತರಿಸಿದಂತಿದೆ. ಶಾಸನದ ಇನ್ನೊಂದು ಮುಖ್ಯ ಅಂಶವಾಗಿ ಜಯಕ್ಕೆ ಅವನು 
(ಹರಸಿಕೊಂಡಂತೆ)  ಮೊದಲ್ವಾವೇರಿಯಲ್ಲಿ ಮಿಂದು "ರಾಮೆಶ್ನರ'ನನ್ನು ಅರ್ಚಿಸಿದ 
ವಿಷಯವಿದೆ. ಇಲ್ಲಿ ಗಮನಾರ್ಹ ವಿಷಯವೆಂದರೆ ಕಾವೇರಿಯ ಉಗಮಸ್ಥಾನವಾದ 
“ತಲಕಾವೇರಿ'ಗೆ ಪರ್ಯಾಯ ದೇಶೀ ನಾಮಕರಣವಾಗಿ "ಮೊದಲ್ವಾವೇರಿ'ಯೆಂದು 
ಅರ್ಥಪೂರ್ಣವಾಗಿ ಸಂಬೋದಿತವಾಗಿರುವದಾಗಿದೆ. ಇಲ್ಲಿ ಸೂಚಿತ “ರಾಮೇಶ್ವರ' 
ಶ್ರೀಮಂಗಲದ ಬಳಿಯ ಪ್ರಶಿದ್ಧ “ಇರ್ಪು ರಾಮೇಶ್ವರ” ಲಿಂಗಕ್ಕೆ ಅನ್ವಯವಿರುವಂತಿದೆ. 
ಪ್ರಸಿದ್ಧಿಯ ಕಾರಣ ಶಾಸನೋಕ್ತವಾಗಿರುವದು ಸಹಜ. ಅಲ್ಲದೆ ಕೊಡಗಿನ ಗೌಡ 
ಜನಾಂಗದವರಿಗೂ ಕಾವೇರಿ” ಕುಲದೆವತೆಯಾಗಿದ್ದ ಸೂಚನೆ ಇಲ್ಲಿ ಒದಗುತ್ತದೆ. 


ವಿಶ್ವ ಒತ್ಪಲಗರ ಮಹಾ ವೇವಕೆ (ಲಿ) 111 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕ್ರಿಶ. ೯ ನೇ ಶತಮಾನದ ಶಿಲಾಸಸಾನವು ಕಿಗ್ಗಟ್ಟುನಾಡಿನ ಕೋತೋರು ಲಕ್ಕಂದ 
ಕಾಡಿನಲ್ಲಿರುವದು. ಈ ಶಾಸನದಲ್ಲಿ ಗಂಗರ ಸತ್ಯವಾಕ್ಕ ಕೊಂಗುನಿವರಮ ಧರ್ಮ 
ಮಹಾರಾಜಾಧಿ ರಾಜನು “ಬೀಡಲ ಎರೆಯಂಗ ಗವುಡನ” ನಲವತ್ತು ಗದ್ಯಾಣವೆಂಬ 
ಚಿನ್ನದ ನಾಣ್ಯಗಳ ಮತ್ತು ನೂರು ಸೇರು ಬೀಜ ಭತ್ತದ ನಿಶ್ಚಿತ ಗೇಣಿಯ ಮೇಲೆ 
ಜನರಿಗೋಸ್ಕರ ಕೊಟ್ಟು ಭೂಮಿಗೆ ಪಟ್ಟೆ ಅಥವಾ ಆಧಾರಪತ್ರ ಬರೆಯಲ್ಪಟ್ಟದೆ. (ಡಿ. ಏನ್‌. 
ಕೃಷ್ಣಯ್ಯ - ಕೊಡಗಿನ ಇತಿಹಾಸ ಪು. ೩೫). 


ದಕ್ಷಿಣ ಕೊಡಗಿನ ಕ್ರಿ. ಶ. ೮೮೮ರ ಗಂಗರ ಸತ್ಯವಾಕ್ಕರಾಚಮಲ್ಲನ ಬಿಳಿಯೂರು 
ಶಾಸನದಲ್ಲಿ ಪೆನ್ನೆಗಡನ್ಹ್ಗ (ಪನ್ಯಭೂಮಿಯ ರಕ್ಷಣಾತ್ಮಕ ಬನಕಡಂಗ) ಪೆದ್ದೊಅಗರೆ(ಹೊಳೆ 
ಪ್ರದೇಶ) ಎನ್ನೋಕ್ಕಲು "ಎನ್ನುನೊಅಬತ್ತ' ಇತ್ಯಾದಿ ಶಬ್ಧಗಳು ಕ್ರಿಷಿಪರಿಸರದ ಸಾಕ್ಷಿಯಾಗಿವೆ. 
ಕ್ರಿ ಶ ೯ನೆ ಶತಮಾನದ ಗಂಗರ ಕೋತೋರು ಶಾಸನದಲ್ಲಿನ ಜಡಲ ಏನಿಜಿಯಂಗ 
ಗಾವುಣ್ಣ (ಗೌಡ), ಸಿದ್ದಾಯ “ಬೆಚ್ಚಿಯ ಭತ್ತ' , “ನೂರು ಭತ್ತಮುಮಂ' ಇತ್ಯಾದಿ ಶಬ್ಧಗಳು 
ಮೇಲಿನ ಅಂಶವನ್ನೇ ಸಮರ್ತಿಸುತ್ತವೆ. 


ಕೊಂಗಾಲ್ವರ ಮೂಲಪುರುಷ ಮನಿಜ ಗಾವುಂಡ (ಗೌಡ): 


ರಕ್ಕಸಗಂಗನು ಕೊಡಗಿನಿಂದ ತಲಕಾಡಿಗೆ ಆಳ್ವಿಕೆಗೆ ಹೋದಾಗ ಗಂಗವಂಶದ 
ಗೋವಿಂದರಸನ ಸಾಮಂತರಾಗಿ ಚ೦ಗಾಳ್ವರು ಕೊಡಗಿನಲ್ಲಿ ಆಳುತಿದ್ದರು. ಕ್ರಿ. ಶ. 
೧೦೦೪ರಲ್ಲಿ ಚೆಂಗಾಲ್ಲರನ್ನು ಕಾವೇರಿ ನದಿ ದಡದ ಪನಸೋಗೆಯಲ್ಲಿ ಸೋಲಿಸಿದ 
ಜೋಳ ಸೈನ್ಯದ ಅಧಿಪತಿಯು ಪಂಚವಾನ್‌ ಮಹಾರಾಯನಾಗಿದ್ದರೂ ಈ ಯುದ್ಧದಲ್ಲಿ 
ಹೆಚ್ಚು ಪರಾಕ್ರಮವನ್ನು ತೋರಿಸಿ ಜೋಳರಿಗೆ ವಿಜಯವನ್ನು ತಂದವನು ಗಾವುನ್ನರ 
ಮನಿಜನೆಂಬ ವೀರನು. ಮನಿಜನ ಈ ಪರಾಕ್ರಮವನ್ನು ಮೆಚ್ಚಿ ರಾಜ ರಾಜ ಚೋಳನು 
ಮನಿಜನಿಗೆ ಕ್ಷತ್ರಿಯ ಶಿಖಾಮಣಿ, ಕೊ೦ಗಾಳ್ವ ಎಂಬ ಬಿರುದನ್ನೂ, ಕೊಡಗಿನ ಮಾಲಂಬಿ 
ಸೀಮೆಯನ್ನೂ ಕೊಟ್ಟದ್ದನ್ನು ಬರೆದಿರುವ ಶಿಲಾಶಾಸನವು ನಿಡ್ತ ಹೋಬಳಿ ಮಾಲಂಬಿ 
ಗ್ರಾಮದ ಹಳೇ ನಿವೇಶನದ ಬಳಿ ಇದೆ. ಆ ಶಾಸನವು ಈ ರೀತಿ ಇದೆ: 


“ಸ್ವಸ್ತಿ ಸೂರ್ಯಾನ್ಸಾಯ ಸುರತರು ಸ್ತಂಭಾಯಮಾನ ಚೋಳಕುಳ ಗಗನಗಭಸ್ತಿಮಾಳಿ ಸಕಳ 
ಜನ ದುರಿತ ಹರಣ ನಿಪುಣ ಕಾವೇರ ಕನ್ಯಕಾ ಸಖೀ ಯಮನ ಚೋಳ ಮಹಾ ಮಹೀಪತಿ ಶ್ರೀ 
ರಾಜಕೊಶರಿ ವರ್ಮ ಪೆರ್ಮನಡಿಗಳ್ಳನಿಜಂಗೆ ಪನಸೋಗೆಯ ಕಾಲಗದಲೋಡ್ಡಿ ಕೆಯಿದಮ್‌ 
ನೆರಿದಿಕ್ಕು ಬರೆನೆನ್ನು ಆತನ ನಡಹಿದರ್ಸ್ಯತ್ತರೆನ್ದು ಪಿರಿದು೦ ಕಾರುಣ್ಯದಿಂದ ಪತ್ತವ ಕಟ್ಟ ನಾದ 
ಕುದುಗೆನ್ನು ಪಂಚವನ್‌ ಮಾರಾಯರ್ಗಟ್ಟಲಾತಂ ಕ್ಷತ್ರಿಯ ಶಿಖಾಮಣಿ ಕೊಂಗಾಳ್ವನೆನ್ದು ಪಟ್ಟವ 
ಕಟ್ಟಿ ಮಾಲಿವಿಯ ನಿತ್ತರಿದಕ್ಕೆ ಗಾವುಂಡ (ಗೌಡ) ರಚಮ್ಮನ ವಂಶಮೆ ಸಾಕ್ಷಿ ಕಣವಂಗಳದ 
ಆದಿತ್ಯ ಗಾಮುಣ್ಣನು೦ ಗಳನಿಯ ನನ್ನಿಯ ಮೇರುವುಂ ಕಳನೆ ... ರಾಚ ಗಾಮುನ್ನನುಂ 
ನಲ್ದೂರೆರೆಯಂಗ ಗಾಮುಂಡ (ಗೌಡ) ....... ” (ಡಿ. ಯನ್‌. ಕೃಷ್ಣಯ್ಯ -ಕೊಡಗಿನ ಇತಿಹಾಸ 
-ಹು. ೩೮-೩೯), 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 112 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇದೇ ವಿಚಾರದಲ್ಲಿ ಡಾ. ಕೋ.ವೆಂ. ರಾಮಕೃಷ್ಣನವರು “ಕರ್ನಾಟಕ ಕಾವೇರಿ 
ಸಂಸ್ಕೃತಿ” ಎಂಬ ಗ್ರಂಥ - ಕರ್ನಾಟಕ ಸಾಹಿತ್ಯ ಪರಿಷತ್‌, ೨೦೧೧ ಹು. ೧೦೩ ರಲ್ಲಿ 
ಈ ರೀತಿಯಾಗಿ ಬಣ್ಣಿಸಿದ್ದಾರೆ: ಹ ಯುದ್ಧದಲ್ಲಿ ನೆರವು ನೀಡಿದ ವೀರರಿಗೆ ಪಟ್ಟಕಟ್ಟಿ 
ಅವರನ್ನು ತಮ್ಮ ಮಾಂಡಲೀಕರನ್ನಾಗಿ ಮಾಡಿಕೊಂಡ ಉಲ್ಲೇಕ ಶಾಸನದಲ್ಲಿದೆ. “ಕಾವೇರಿ 
ಕನ್ಯಕಾಸಖೀಯಮಾನ”ನೆನಿಸಿದ ಚೋಳ ರಾಜರಾಜನು ಶತ್ರುಗಳ ವಿರುಧ್ಧ ಹೋರಾಡಿದ 
ಮನಿಜನ ಶೌರ್ಯವನ್ನು ತಿಳಿದು ರಾಜನ ಆಜ್ಞೆಯಂತೆ “ಕ್ಷತ್ರಿಯ ಶಿಖಾಮಣಿ ಕೊಂಗಾಳ್ವ” 
ಎಂಬ ಬಿರುದನ್ನು ನೀಡಿ ಮಾಲವಿಯಲ್ಲಿ (ಈಗಿನ ಮಾಲಂಬಿ) ಪಟ್ಟಕಟ್ಟಿ ಕೊಂಗಾಲ್ಬವಂಶದ 
ಆಳ್ವಿಕೆಗೆ ನಾಠದಿಹಾಡಿದ. ರಾಜೇಂದ್ರಚೋಳ ಮತ್ತು ಚಂಗಾಳ್ನರ ನಡುವಿನ ಯುದ್ಧದಲ್ಲಿ 
ಬುಂಕರಗಾವುಮುಂಡನ (ಗೌಡನ) ಮಗ ಬಿಂಜವುನಿರದೇವ ಮಡಿದನೆಂದು ಕ್ರಿ ಶ. ೧೦೩೪ರ 
ಶಾಸನದಿಂದ ತಿಳಿಯುತ್ತದೆ. 


ಈ ಶಾಸನಗಳಿದಿಂದ ತಿಳಿಯುವದೇನೆಂದರೆ ಹನ್ನಂದೆನೆಯ ಶತಮಾನದಲ್ಲಿ ಕೊಡಗಿನ 
ಭಾಗಗಳನ್ನು ಆಳಿದ ಕೊಂಗಾಲ್ಲರ ಮೂಲಪುರುಷ ಮನಿಜನು ಗಾವುಂಡ (ಗೌಡ) ರಾಚಮ್ಮನ 
ವಂಶದವನಾಗಿದ್ದು ಪೆರ್ಮನಾಡಿ, ಕ್ಷತ್ರಿಯ ಸಿಖಾಮಣಿ ಇತ್ಯಾದಿ ತಲಕಾಡು ಗಂಗ 
ಮೂಲದ ಗೌಡರ ಬಿರುದಾವಲಿಗಳನ್ನು ಪಡೆದಿದ್ದನು. ಇದರಿಂದ ತಿಳಿಯುವದೇನೆಂದರೆ 
ಉತ್ತರ ಕೊಡಗಿನ ಪ್ರದೇಶಗಳಲ್ಲಿ ಗೌಡ ಜನಾಂಗದವರ ಆಳ್ವಿಕೆಯು ೧೦೧೧ - ೧೨ನೇಯ 
ಶತಮಾನದ ಸಮಯದಲ್ಲಿ ಇದ್ದ ಬಗ್ಗೆ ಶಾಸನದ ಪುರಾವೆಯಾಗುತ್ತದೆ. 


ಕ್ರಿ ಶ. ೧೦೭೦ರ ಹೊಸಹಳ್ಳಿ ಶಾಸನದಲ್ಲಿ "ರಾಜೇಂದಪುದ್ಧಿ' ಕೊ೦ಗಾಳ್ವನ ಆಳ್ವಿಕೆಯ 
ಸಮಯದಲ್ಲಿ ಪೂಸವಳ್ಳಿಯ ನೀರಗಾವುಣಡನಿಂದ ವೀರ ಸಿದ್ದೇಶ್ವರ ಮಹಾದೇವರಿಗೆಂದು 
ಖಡಅಂಗದ ಅಡವಲಂ ಅನ್ನು ಕೊಟ್ಟ ಬಗ್ಗೆ ಉಕ್ತವಿದೆ. ಇಲ್ಲಿ ನೀರಗಾಮುಂಡನ 
ಭೂಹಿಡುವಳಿಯ ವಿಸ್ತಾರ ಸೂಚನೆಯಿದೆ. ಗೌಡ ಜನಾಂಗೀಯ ಪ್ರಭಾವದ ಸುಳುಹೂ 
ಇದೆ. 


“೧೧ನೇ ಶತಮಾನದ ನಲ್ಲೂರು ಶಾಸನದಲ್ಲಿ (ಸಂಖ್ಯೆ ೧೦೦) ಯ ಮಚ್ಚರಿ ಜಕ್ಕಿಯಬ್ಬೆ, 
ದದ್ಯರ ಮಂತ್ರಕಿ ಜಕ್ಕಿಯಬ್ಬೆ, ಶ್ರಾವಕಿ ಚನ್ನಿಯಬ್ಬೆ ಗಾವುಣ್ಣಿ (ಗೌಡತಿ) ಎಂಬ ಜಿನಧರ್ಮಿ. 
ಸ್ತ್ರೀ "ಬಹುಶಃ ನಲ್ಲೂರಿನ ಗೌಡಾಲ್ವಿಕೆ ಹೊಂದಿದ್ದಾಕೆ. ಶಾಸನದಿಂದ ಜೈನ ಗ್ರಹಿಣಿ ಜಕ್ಕಿಯಬ್ಬೆ 
ತವಕಿಗೆ ಜಿನಸಮಯವನ್ನು ಬೋಧಿಸುತಿದ್ದ “ಸೂಚನೆ ಕಾಣುತ್ತದೆ. ಶಾಸನವು "ದಕ್ಷಿಣ 
ಕೊಡಗಿನಲ್ಲಿ ಅಂದಿಗಿದ್ದ ಜೈನ ಪ್ರಭಾವವನ್ನು ಜೈನ ಯತಿಗಳ ಅಸ್ತಿತ್ವವನ್ನು ತಿಳಿಸುತ್ತದೆ. 
ಜಿನಧರ್ಮಾನುನಾಯಿಗಳೂ ಗೌಡಾಲ್ವಿಕೆಯನ್ನು ನಿರ್ವಹಿಸುತಿದ್ದುದಕ್ಕೆ ಇದು ಸಾಕ್ಷಿಯಾಗಿದೆ. 
ಗೌಡ ಮೂಲದ ಗಂಗರಸರು ಕ್ರಿ. ಶ. ೩೫೦ ರಿಂದ ಜೈನ ಮತಾನುಯಾಯಿಗಲಾಗಿದ್ದು 
ಕೊಡಗಿನಾಧ್ಯಂತ ಜೈನ ಬಸದಿಗಳ ಕುರುಹುಗಳು ಇರುವದು ಈ ವಿಚಾರವನ್ನು 
ಪುಸ್ಟಿಕರಿಸುತ್ತವೆ. 

ಕ್ರಿ.ಶ.೧೦೦೪ ರ ಮಾಲಂಬಿ ಶಾಸನದಲ್ಲಿ (ಸಂಖ್ಯೆ ೬೫) ಗಾವುಣ್ಣ ರಾಚಮ್ಮನ ವಂಶಮೆ 
ಶಾಕ್ಷಿ ಎಂದಿರುವುದು. ಪುರುಷರಿಗೂ ಆ ಕಾಲಕ್ಕೆ 'ಅಮ್ಮ' ಎ೦ಬ ಉಪಾದಿ ಇದ್ದ ಸೂಚನೆ 
ಕಾಣುತ್ತದೆ. ಇಂದಿಗೂ ಕೊಡಗಿನಲ್ಲಿಯ ಕೆಲವು ಮನೆತನಗಳ ಪುರುಷ ಹಿರಿಯರಲ್ಲಿ 
ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 113 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇಂಥಹ ಬಗೆಯ ಹೆಸರುಗಳು ಕಾಣಬರುತ್ತವೆ. "ಗಾವುಣ್ಣ ರಾಚಮ[- ಗಂಗರಸರ 
ಹೆಸರಿನ ಪ್ರಭಾವವಾಗಿಯೂ ಹೆಸರುಗೊಂಡಂತಿದೆ. (ಗಂಗರ "ರಾಚಮಲ್ಲಿರಸ ’ ಹೆಸರನ್ನು 
ಗಮನಿಸಿ) ಕ್ರಿ.ಶ.೧೧೭೫ರಲ್ಲಿ ಹೊಯಿಸಳರ ಎರಡನೇ ಬಲ್ಲಾಳನು ಕೊಡಗಿನ ಬಲಹ 
ಹೋಬಳಿ, ಸಿರಹ ಗ್ರಾಮದಲ್ಲಿ ಗವುಡಗಳ (ಗೌಡರ) ಬೀರಯಣ ಮಗ ಮಾಯನ್ನಂಗೆ 
ಭೂಮಿಯ ಎಂಟು ಹಕ್ಕುಗಳನ್ನು ದಾನವಾಗಿ ಕೊಟ್ಟು ಬರೆಸಿಕೊಟ್ಟ ಶಿಲಾಸಾಸನವು ಈಗಿನ 
ಸೋಮವಾರಪೇಟೆ ತಾಲೂಕು, ಬಿಲಹ ಹೋಬಳಿ, ಸಿರಹ ಗ್ರಾಮದ ರಾಮೇಶ್ವರ ಗುಡಿಯ 
ಮುಂದೆ ಇದೆ. (ಸದರಿ ಪು. ೪೮-೪೯). 


ಚೆಂಗಾಳವ ಹರಿಹರ ದೇವರಸನ ಕಾಲದ (ಕ್ರಿ. ಶ. ೧೨೯೬) ಶಾಸನವು ನಿಡತ ಹೋಬಳಿ, 
ಮುಳ್ಳೂರು ಗ್ರಾಮದಲ್ಲಿದೆ ........ ನಾಡಿನವರೆಲ್ಲಾ ಸೇರಿ ಮುಲ್ದೂರು ಕೋಟೆಯನ್ನು 
ಮುತ್ತಿದರು. ಆಗ ಬೊಪ್ಪ ಗೌಡಿಯ ಮಗ ಮಲ್ಲಯ್ಯನು ಕೋಟೆಯ ಅಡೆತಡೆಗಳನ್ನು 
ಎದುರಿಸಿ ಶತ್ರುಗಳನ್ನು ಕೊಲ್ಲುತ್ತಿರುವಾಗ ವಕ್ರವಾಗಿರುವ ಕೋಟೆಯ ಬಾಗಿಲಿನಲ್ಲಿ ಸತ್ತು 
ಬಿದ್ದಾಗ ಬೊಪ್ಪಗೌಡಿಯ ಇತರ ಮಗಂದಿರು ಮಾಲಯ್ಯ ಮತ್ತು ಮಾದಯ್ಯರಿಗೆ ಎಂಟು 
ಭತ್ತದ ಗದ್ದೆಗಳನ್ನು ಕೊಟ್ಟರು. ವೀರಸ್ಪರ್ಗವೇರಿದ ಮಲ್ಲೆಯ ಅವಿವಿವಾಹಿತನಾಗಿದ್ದ 
ಕಾರಣ ಅವನಿಗೆ ವೀರ ಅಕ್ಷತೆಯ (ವೀರಸೇಸೆ) ಗೌರವ ನೀಡಲಾಯಿತು. ಇದು ಕೊಡಗಿನ 
ಗೌಡಜನಾಂಗದಲ್ಲೂ ಇದ್ದ ಒಂದು ಸಾಂಸ್ಕೃತಿಕ ಆಚರಣೆ. ವೀರನ ಹಾಗೂ ವೀರನ 
ಸೋದರರ ತಾಯಿಯ ಹೆಸರನ್ನು ಮಾತ್ರ ಉಕ್ತಮಾಡಿ, ಮಾತ್ರಪ್ರಧಾನ (ಶಕ್ತಿಯಾರಾಧನೆ) 
ವ್ಯವಸ್ತೆಯ ಚಾಲ್ತಿಯನ್ನು ಶಾಸನವು ಸೂಚಿಸಿದೆ. ಬಹುಶಃ ಬೊಪ್ಪಗೌಡಿಯು ಊರಿನ 
ಸೀ "ಗೌಡತಿ ನಾಯಕಿಯಾಗಿದ್ದಂತೆ ತೋರುತ್ತದೆ. ಇದೆಲ್ಲ ಕೊಡಗಿನಲ್ಲಿ ಮುಂದೆ 
ನೀಪಡೆಗಳ ಅಸ್ತಿತ್ವಕ್ಕೆ ಹಾಲೇರಿ ಅರಸರ ಕಾಲದಲ್ಲೂ ಇದ್ದ ಬಗ್ಗೆ ಜನಪದೆ ಗೀತೆಗಳಲ್ಲೂ 
ನೊಚನೆಗೊಂಡರುವಂತೆ. ಪೂರ್ವಪರಂಪರೆಯಾಗಿ ಕಾಣುತ್ತವೆ. ಇದು ಚಂಗಾಳ್ವ 
ಹರಿಹರದೇವನ ಕಾಲದ ಸಾಂಸ್ಕೃತಿಕಶೀಲವಾಗಿಯೂ ಕಾಣುತ್ತದೆ.. 


ಹೊಯಿಸಳ ಅರಸ ವೀರನರಸಿಮ್ದನ ಕಾಲದ ವೀರಗಲ್ಲುಗಳು ಕೊಡಗಿನ ಉತ್ತರದ 
ನಿಡತ ಹೋಬಳಿಯ ಈಶಾನ್ಯ ಗಡಿಯಲ್ಲಿವೆ. ಈ ವೀರಗಲ್ಲುಗಳು ಕ್ರಮವಾಗಿ ಕ್ರಿ. ಶ. 
೧೨೫೫ ಮತ್ತು ೧೨೮೫ ರದ್ದಾಗಿವೆ. Pe ಯುದ್ಧದಲ್ಲಿ ಸತ್ತ ಸೋಮಯ್ಯ ಗವುಡನು 
ದೇವಲೋಕವನ್ನು ಸೇರಬೇಕೆಂದು ಆತನ ಒಡಹುಟ್ಟಿದ ಮಾರಿಗೌಡನೂ ಅತನ ಮಗ 
ಮಾಯಿಗನೂ ಸ ಸ್ಥಾಪಿಸಿದರು ಎಂದು ಬರೆದಿದೆ. (ಸದರಿ ಪು . ೫೨) 


ಕೊಡಗಿನಲ್ಲಿ ಬೇಳೂರು ನಾಯಕರ ಮೂರನೇಯ ಮತ್ತು ಕೊನೆಯ ಶಾಸನವು 
ನಿಡತ ಹೋಬಳಿ, ಮಾಲಂಬಿ ಹಳೇ ಗ್ರಾಮದ ನಿವೇಶನದ ದ್ವಾರದಲ್ಲಿದೆ. ಇದರ ಕಾಲವು 
೧೬೯೬. ಮಾಲಂಬಿ ರಾಜೇಗೌಡನಿಗೆ ಕೃಷ್ಣಪ್ಪ ನಾಯಕನು ಭೂಮಿ ಕಂದಾಯ ಹನ್ನೆರಡು 
ವರಹಗಳನ್ನು ಬಿಟ್ಟುಕೊಟ್ಟಿದ್ದು ಇಲ್ಲಿ ಬರೆದಿದೆ. 

ಕ್ರಿ.ಶ.೧೨೯೬ ರ ಮುಳ್ಳೂರು ಶಾಸನದಲ್ಲಿ (ಸಂಖ್ಯೆ ೮೦) ಬೊಪ್ಪಗೌಡಿಯ ಮಲ್ಲಯ, 
ಬೊಪ್ಪಗೌಡಿಯ ಮಲೈಯ ಎಂಬಲ್ಲಿ ಮಾತೃಪ್ರಧಾನ ಸ್ಲಿವಾಚಿ ವಂಶನಾಮ ಪುರುಷರಿಗೆ 
ಅಂಟಿರುವುದು ಕಾಣುವಂತಿದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 114 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಚಿಕ್ಕಮಂಡೂರಿನ ಕ್ರಿಶ.೧೬೪೦ ರ ಸುಮಾರಿನ ಅಚ್ಚುನಾಯಕನ ಸಾಕುತಾಯಿಯ 
ಹೆಸರು ಮೇದಮಾಡ ಅಯ್ಯವ್ವ ಗೌಡಿ ಎಂದಿದ್ದು ಪ್ರತ್ಯೇಕ ಮನೆಪೆದವೂ ಇದೆ. ಆದ- 
ರೆ ಬೊಪ್ಪಗೌಡೀಯ ಎನ್ನುವಾಗ ಆಕೆಯ ವಂಶದವರು ನಾಪೋಕ್ಷುವಿನ "'ಬೊಪ್ಪಂಡ' 
ಮನೆತನದ, ಚಂಗಾಳ್ವ ಬೊಪ್ಪದೇವನ (ಕ್ರಿ.ಶ.೧೨೪೫) ವ೦ಶೀಕರೆಂದು ದಿಃ/ಬೊಪ್ಪಂಡ 
ಎನ್‌. ಕಾಳಪ್ಪನವರು. ಹೇಳಿಕೊಂಡದ್ದುಂಟು. ಹೀಗಾಗಿ "ಬೊಪ್ಪಗೌಡೀಯ', ಕೇವಲ 
ಗೌಡಾಳ್ವಿಕೆಯ ಸ "ಸ್ಥಾನಮಾನ ಸೂಚನೆಯಲ್ಲದ ವಂಶ (ಗೌಡ) ಮೂಲದ ನಾಮಸೂಚಿಯಾಗಿ 
ಬಳಸಿರುವಂತಿದೆ. ಅಚ್ಚುನಾಯಕನು ಗಂಗವಂಶದ ಗೌಡ ಮೂಲದವನೆಂದು ಈ ಹಿಂದೆ- 
ಯೇ ಚರ್ಚಿಸಲಾಗಿದೆ. 


ಕ್ರಿ.ಶ.೧೨೦೩ ರ ಶಿವಮೊಗ್ಗ ಜಿಲ್ಲೆಯ ಶಾಸನದಲ್ಲಿ (ಸಂಖ್ಯೆ ೮೮) 'ವೀರಬಲ್ಲಾಳರಾಯನ 
ದಿವ್ಯಶ್ರೀಪಾದ ಪದುಮೋಪ ಜೀವಿಯಪ್ಪ ಮಹಾಪ್ರಧಾನ ಹಿರಿಯ “ಪಡಿಯಾರ ಮಾರಯ' 
ಎಂದಿದೆ. ಇಲ್ಲಿ ಮಹಾಪ್ರಧಾನರು ರಾಜನ ಅಧೀನ ಮುಖ್ಯ ಸಚಿವ... ನೆಂದು ಪರಿಭಾವಿಸಿದರೆ 
ಪಡಿ ಎರುಪಡಿಯಾರ ಎಂಬ ಮನೆಪೆದವೊ೦ದು ಹೊಯಳರ ಕಾಲದಿಂದಲೂ ಅಸ್ತಿತ್ವವಿದ್ದ 
ಬಗ್ಗೆ ತಿಳಿಯುವಂತಾಗುತ್ತದೆ. ಹೀಗಾಗಿ ಕೊಡಗಿನಲ್ಲಿಯೂ ಚಂಗಾಳ್ಸ್ಳರ ಕಾಲದಲ್ಲಿ ಆ 
ಮನೆತನದ ಅಸ್ತಿತ್ವದ ಬಗ್ಗೆ ಕಲ್ಪನೆ ಒದಗುತ್ತದೆ. ಅದಲ್ಲದೆ "ಪಾಡೀರ' ಎಂಬ ಕೊಡವ 
ಮನೆಪೆದ ಹಾಗೂ "ಪಾಡಿ' ಎಂಬ ಗೌಡ ಜನಾಂಗದ ಮನೆಪೆದಕ್ಕೂ ರೂಪಾಂತರಿತವಾದ 
ಮೂಲವಿದೆಯೇ? ಎಂಬುದು ಗಮನಾರ್ಹ. ಈಗಿನ “ಪಾಡೀರ” ಕೊಡವ ಮನೆತನವು 
ಹಿ೦ದಿನ ದಿನಗಳಲ್ಲಿ ಗೌಡ ಮನೆತನವಾಗಿರಬೇಕು. 


ಕ್ರಿಶ.೧೩೫೯ರ ಹುಲುಕೋಡು ಶಾಸನದಲ್ಲಿ 'ತ್ರಿನಮೇರ ದೇವಣ್ಣ, "ಹುಲುಕೋಡ 
ಚಿಕ್ಕಣ್ಣಯ ಬೆ೦ಮಗೌಡನ ಬೀರಗಲ್ಲು' ಎಂದಿದೆ. 'ತ್ರಿನಮೇರ' ಎಂಬ ಮನೆತನದ ಹೆಸರು 
ಮಡಿಕೇರಿ-ಹಾಲೇರಿ ಹಾದಿಯ ಮಕ್ಕಂದೂರು ಸಮೀಪದಲ್ಲಿ ಇತ್ತು ಎಂದು ಅಲ್ಲಿನ 
ಹಿರಿಯರು ಹೇಳುತ್ತಾರೆ. ಹಾಗಿದ್ದಲ್ಲಿ ಶಾಸನೋಕ್ತ ಖಚಿತ ಮನೆಪೆದವಾಗಿ ೧೪ನೇ 
ಶತಮಾನದ ಇತಿಹಾಸದ ಪುರಾವೆ ಅದಕ್ಕೆ ಸಿಕ್ಕಿದಂತಾಗುತ್ತದೆ. ಇಂದು ಈ ಕುತ್ತಿ (ವಂಶ) 
ಕಾಣಬರುತ್ತಿಲ್ಲ. ತ್ರಿನಮ (ತಿರುನಮ) ಎಂಬ ದೇವವಾಚಿ ಶಬ್ಧಕ್ಕೆ "ಏರ' ಎಂಬ ಗೌರವ ಸೂಚಕ 
ಪ್ರತ್ಯಯ ಸೇರಿ ಆಗಿದ್ದರೆ ನಾಮದ ಮನೆಯವರು ಎಂದಾಗಬಹುದು. ಆಗ ಅದು ದಾಸ 
ಪರಂಪರೆಯ (ನಾಮಧಾರಿಗೌಡ) “ಗೌಡ' ಜನಾಂಗದ ಮನೆಪೆದವಾಗಬಹುದು ಅಥವಾ 
ಮೂರು ನಮೇರು ಪುಷ್ಪಗಳ (ಸುರಗಿ ಹೂ-ನಾಥ ಪರಂಪರೆಯ (ಶಿವ) ಜೋಗಿಗಳಿಗೆ 
ಪ್ರಿಯವಾದದ್ದು) ಮರಗಳ ಮನೆಯವರು ಎಂಬ ವ್ಯಕ್ಷವಾಚಿ ಮನೆತನವಾಗಿರಬಹುದು. 
ಇದೇ ಶಾಸನದ 'ಚಿಕ್ಕಣ್ಣಯ ಬೆಂಮ್ಮಗೌಡ' ಪಿತ್ರನಾಮವಾಚಿತ ಗೌಡ ಮನೆಪೆದವಾಗಿ 
ಕಾಣುತ್ತದೆ. ಹೀಗೆಯೇ ೧೩ನೇ ಶತಮಾನದ ಚೌಡ್ಲುವಿನ ಶಾಸನದಲ್ಲಿ (ಸಂಖ್ಯೆ 
೬೦) “ಮಾಚಜೀಯ ನಕಣ' ಬಹುಷಃ ಜೈನಮುನಿ ಹೆಸರಿನ ಮೂಲದ ್ಡ(ಶಿಷ್ಕತ್ವದ) 
ಮನೆಪೆದವಾಗಿದ್ದರೆ, "ಅಜಣ ಬೆಣಚ' (ಅಜನ ಪೂಣಚ್ಚ!) ಎಂಬ ಗೌಡ ಮೂಲದ ಮನೆ 
ಹೆಸರೆಂದು ಭಾಸವಾಗುತ್ತದೆ. 


ದಿನಾಂಕ ೨೨-೧೧-೨೦೧೭ ರ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 115 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಸುದ್ದಿಯೇನಂದರೆ: “ಕೊಡಗಿನ ಕುಶಾಲನಗರದ ತೊರೆನೂರು ಗ್ರಾಮ ಪಂಚಾಯತ್‌ 
ವ್ಯಾಪ್ತಿಯಲ್ಲಿರುವ ಬಸಿರುಗುಪ್ಪೆಯ ಕಾಫಿ ತೋಟವೊ೦ದರಲ್ಲಿ ಆತ್ಮಬಲಿ ಪ್ರಕಾರದ ವೀರಗಲ್ಲು 
ಶಾಸನವೊಂದು ಪುರಾತತ್ವ ಅನ್ವೇಷಣೆಯ ಸಂದರ್ಭ ಕಂಡುಬಂದಿದೆ. ಶಿರ್ವದ ಯಂ. 
ಯಸ್‌. ಯಸ್‌. ಆರ್‌. ಯಸ್‌. ಕಾಲೇಜಿನ ಸಹ ಪ್ರಾದ್ಯಾಪಕ ಪ್ರೊಫ್‌. ಟಿ. ಮುರುಗೇಶಿ 
ನಡೆಸಿದ ಸಂಶೋಧನೆಯ ಸಂಧರ್ಭ ಈ ವೀರಗಲ್ಲು ಪತ್ತೆಯಾಗಿದೆ. ಬಸಿರುಗುಪ್ಪೆ 
ಶಾಸನ ಸುಮಾರು ೪ ಅಡಿ ಎತ್ತರವಾದ ಒಂದು ಆಯತಾಕಾರದ ಕಲ್ಲಾಗಿದ್ದು ನಾಲ್ಕು 
ಪಟ್ಟಗಳಾಗಿ ವಿ೦ಗಡಿಸಲಾಗಿದೆ. ಮೇಲಿನ ಪಟ್ಟ ಮೂರು ಸಾಲಿನ ಬರಹವಿದೆ. ನಾಲ್ಕನೇ 
ಸಾಲನ್ನು ಶಾಸನದ ಎಡಪಟ್ಟಿಯ ಮೇಲೆ ಬರೆಯಲಾಗಿದೆ. ಪೂರ್ವದ ಹಳೆಗನ್ನಡ 
ಲಿಪಿ ಮತ್ತು ಕನ್ನಡ ಭಾಷೆಯಲ್ಲಿ ಶಾಸನವನ್ನು ರಚಿಸಲಾಗಿದೆ. ಶಾಸನದ ಪ್ರಕಾರ ಆನೆಗಳ 
ಮುಖ್ಯಸ್ಥನಾಗಿದ್ದ. ನಾಕ ಶೆಟ್ಟಿಯ ಮಗ ಭಾವ ಗಾವುಂಡ (ಗೌಡ) ಎಂಬುವನು ಸತ್ತ 
ಮರಣಹೊಂದಿದ ಈ ವ್ಯಕ್ತಿಗೆ ಭೂಮಿಯನ್ನು ದಾನವಾಗಿ ನೀಡಲಾಗಿದೆ. ಅಣ್ಣಿಗ ಎಂಬ 
ವ್ಯಕ್ತಿ ಈ ಸ್ಮಾರಕ ಶಿಲೆಯನ್ನು ನಿಲ್ಲಿಸಿದನೆಂದು "ತಿಳಿದುಬರುತ್ತದೆ. ಈ ವೀರಗಲ್ಲು ಚ 
ಚಿತಪಟಕೆಗಳು, ಚಾರಿತ್ರಿಕ ಘಟನೆಯೊಂದರ ನಿರೂಪನಾತ್ಮಕ ಶಿಲ್ಪನೋಳಗೊಂಡಿದೆ. ಪ 

ಶಾಸನದ ಕೆಳಗಿನ ಚಿತ್ರಪಟಿಕೆಯಲ್ಲಿ ವ್ಯಕ್ತಿಯೊಬ್ಬ ಎತ್ತರವಾದ 1.21. ಸ 
ಎರಡೂ ಕಾಲುಗಳನ್ನು ಮಡಚಿ ಕುಳಿತಿದ್ದಾನೆ. "ಅವನ ಬಲ ಪಕ್ಕದಲ್ಲಿ ಖಡ್ಗವನ್ನು ಎತ್ತಿ 
ಹಿಡಿದು ನಿಂತಿರುವ ಕಟುಕನ ಶಿಲ್ಪವಿದೆ. ಈ ಶಾಸನದ ಶಿಲ್ಪಿ ವಿವರಗಳ ಆಧಾರದ ಮೇಲೆ 
ಇದನ್ನು ಗಂಗರ ಕಾಲದ ವೇಳೆವ್ಯಾಳಿ ಪ್ರಕಾರದ ಆತ್ಮಬಲಿ ಶಾಸನವೆಂದು ಪರಿಗಣಿಸ 
ಬಹುದು. ಈ ಶಾಸನ ಬಸಿರುಗುಪ್ಪೆಯ ದೇವಿ ದೇವಾಲಯದ ಎದುರಿನಲ್ಲಿ ಕಂಡು 
ಬರುವುದರಿಂದ ಧಾರ್ಮಿಕ ಆತ್ಮಬಲಿ ಶಾಸನವೆಂದು ಸಹ ತಿಳಿಯಬಹುದು. ಕೊಡಗಿನ 
ಗಾವುಂಡ ಅಥವಾ ಗೌಡ ಜನಾಂಗದ ಸಾಮಾಜಿಕ ಅಧ್ಯಯನ ದಷ್ಟಿಯಿಂದ ಈ ಶಾಸನ 
ಬಹಳ ಮಹತ್ತವಾಗಿದ್ದು ಕೊಡಗಿನ ಗೌಡ ಜನಾಂಗದವರು ಗಂಗರ ಕಾಲದಲ್ಲಿಯೇ (ತ್ರಿ. 
ಶ. ೨೦೦-೧೦೦೪) ಆನೆಪಡೇಯ ನಾಯಕರಾಗಿ ತಮ್ಮ ವೀರತ್ವವನ್ನು ಮೆರೆದ ಉದಾತ್ತ 
ಉದಾಹರಣೆ ಈ ಶಾಸನವಾಗಿದೆಯೆಂದು ಪ್ರೋ. ಮುರುಗೇಶಿಯವರು ವಿವರಿಸಿದ್ದಾರೆ.” 


ರಾಜರ ಕಾಲದ ಐಸದಿಗಳು: 


ಕೊಡಗಿನಲ್ಲಿ ಕ್ರಿಶ.೮೮೮ ರಿಂದಲೂ ಜಿನಾಲಯಗಳು ಇದ್ದ ಬಗ್ಗೆ ಬಿಳಿಯೂರು (ವಿ. 
ಪೇತಾ೯೬) ಪೆಗ್ಗೂರು, ನಲ್ಲೂರು, ಗೂಡಗೂರು ಶಾಸನಗಳಿಂದ ತಿಳಿಯುತ್ತದೆ. ಸತ್ಯ ವಾಕ್ಯ 
ಜಿನಾಲಯ, ಪಾರ್ಶ್ವನಾಥ ಶಾಂತಿನಾಥ, ಚಂದ್ರನಾಥ ಹಾಗೂ ಅಮರನಾಥನ ಬಸದಿಗಳು 
ಇದ್ದವು. ಗಂಗ, ಕೊಂಗಾಳ್ಳರ ಕಾಲದಲ್ಲಿ, ವಿಜಯನಗರ ಕಾಲದಲ್ಲಿ (ಅಂಜನಗೇರಿ 
ಬಸದಿ ಕ್ರಿ.ಶ.೧೫೪೪) ಬಸದಿಗಳಿದ್ದುವು. ಇದರಿಂದ ತಿಳಿಯುವುದೇನೆಂದರೆ ಕೊಡಗು 
ಆದಿಯಿಂದಲೂ ಗಂಗಾ ಸಾಮ್ರಾಜ್ಯದ ಸುಪರ್ದಿಗೆಯಲ್ಲಿದ್ದು, ಮೂಲತಃವಾಗಿ ಶೈವರಾದ 
ಗಂಗರಸರು ನಾಲ್ಕನೇಯ ಶತಮಾನದ ಆದಿಯಲ್ಲಿ ಜೈನ ಮತಾವಲಂಬಿಗಳಾದ 
ಸಂದರ್ಭದಲ್ಲಿ ಕೊಡಗಿನ ಅನೇಕ ಕಡೆಗಳಲ್ಲಿ ಜೈನ ಬಸದಿಗಳನ್ನು ನಿರ್ಮಿಸಿರಬೇಕು. 
ಜೈನರಾಗಿದ್ದವರು ಗಂಗರಸರ ಅಳಿದು ಉಳಿದ ವಂಶಿಗರು, ಮತಾಂತರಗೊಂಡು, ಗೌಡ, 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 116 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಕೊಡಗಿನ mon 
ಸಾಂಸ್ಟ ಶಿರ ಪರಂಪರೆ 


ಹವೆ! 


ದಕಣ ಕೊಡಗಿನ ಕ್ರಿಶ. 888ರ ಗಂಗರ ಸತ್ಯವಾಕ್ಕ 

ಗ್ಠ ಬನಕಡ೦ಗ), ಪೆದ್ಧೊಜೌಗರೆ (ಹೊಳೆ ಪ್ರದೇಶ) 

1 9ನೇ ಶತಮಾನದ ಗಂಗರ ಕೋಶೂರು ಶಾಸನ 

ಮೇಲಿನ ಆಂತವನ್ನೇ ಸಮರ್ಥಿಸುತ್ತ 
ಸ 


“ಆ 


ತಾತ ಗರ್ಜ್‌ ಮೋಗ್‌ ಹ ವಾ ತಾ 
ಕಿಗಟ್‌, ಪಾಬೊಳೆಯ ಮೇಂದಲೆ' ಎಂದಿದೆ. ಅಂದು 
ಗಟ 


ನಾಡು ಬಳಿಭತದ ಬೆಳೆಗೆ ಕಾವೇರಿ ಹರಿವಿನ ದಕ್ಷಿಣಕ್ಕಿರುವ ಪ 


ಕನ್ಧಿಗಳು 
U 


ದ 


ಭತದ ಬೆಳೆ) ಪ್ರಹಿದ್ಧ. ಆದರೆ ಶಾಸನದಿಂದ ಗಂಗರ ಕಾಲ 
ಬಿ 


- ೫. ಶ್ರ 
aaa 


1 


ಆಳಿಕೆಯ ಸಮಯ , ಮಹಾಸತಿ 


ಶಾಸನಗಳೇ 


ಶಾಸ 


u 


ಸರು ಹಾಗೂ ಕಸುಬು ಜೊಪ್ಪಗಾಮುಂಡಗ ಹೆಸರಿರುವ 
ರುಹು ಅಲ್ಲಿ ಕ್ರಿತ 91ರ ಅಪ್ರಕಟಿತ ಗುಡಗೂರ ಶಾಸನ 
ಯಾಗಿ ವೀರ ವೇಳವಾಳಿಯ ಆಗ್ನಿಪ್ರವೇಶದ 
ಕೊಡಗಿನ ವಿಶಿಷ್ಟ ಶಾಸನ 


ಲ್ನ 


= 
ಕಾಳಗದಲ್ಲಿ ತೋರಿದ ಶೌದ್ಯಕ್ಕಾಗಿ ಗ್ರಾಮದಾನ ಪಡೆದ ಸಂಗತಿ ಉಕ್ತವಿದೆ. ಗಣಗೂರಿನ 
ಗೌಡಾಳಿಕೆಯ ಸಂಗತಿ ಹಾಗೂ ಕೂಡಲೂರು ಗ್ರಾಮವನ್ನು ದಾನವಾಗಿ ಪಡೆದ ಕಾರಣ ಆವನ 
ಗೌಡಾಳಿಕೆ ಈ ಪದೇಶದವರೆವಿಗೂ ವಿಸರಿಸಿದಂತಿದೆ. ಶಾಸನದ ಇನ್ನೊಂದು ಮುಖ್ಯ ಅಂಶವಾಗಿ 


| 
© 
a 
[| 
1 
fi 
1 


'ಶ.1001ರ ಶಾಸನದಲ್ಲಿ (ಮಡಿಕೇರಿ 2) ಗಣಗೂರ ಬಿಹಗಾವುಣ್ಣನ ಮಗ ಹಣ್ದುಮಸೆಟ್ಟಿಯು ಕುಣಿನ್ನೋ 


ವನು (ಹರಸಿಕೊಂಡಿದ್ದಂತೆ) ಮೊದಲ್ಯಾವೇರಿಯಲ್ಲಿ ಮಿಂದು “ರಾ 
ಷಯವಿದೆ. ಇಲ್ಲಿ ಗಮನಾರ್ಹ ಸಂಗತಿ ಎಂದರೆ ಕಾವೇರಿಯ ಉಗಮಸ್ಥಾನವಾದ 


We 
| 
A 
& 
py 
ಟೆ 


ಪರ್ಯಾಯ ದೇಸೀ ಸನಾಮಕರಣವಾಗಿ ಮೊದಲ್ಮಾವೇರಿ' ಎಂದು 
ಅಆರ್ಥಮೂರ್ಣವಾಗಿ ಸ೦ಜೋಧಿತವಾಗಿರುವುದಾಗಿದೆ. ಇಲ್ಲಿ ಸೂಚಿತ “ರಾಮೇಶ್ವರ” 


ಓಿಕ್ಷಅಗರಲ ವಾರ ಆಗಸ್ಟ್‌ 2017 
ಇದು ಒಕ್ಕಲಿಗರ ಸಂಘ್‌ದ ಕೊಡುಗೆ 


< 


ಒಕ್ತಅಗರ ಪತ್ರಿಕೆಯಲ್ಲಿ ಡಾ.ಎಂ. ಜ.ನಾಗರಾಜರವರ ಲೇಖನ. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 117 ಪುತ್ತೂರು ಅನಂಡರಾಜ ಗೌಡ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ಬೃಹತ್‌ ದೇವರಕಾಡಿನ ಪರಿಸರದ ಇರ್ಪು ರಾಮೇಶ್ವರ ದೇಗುಲ 
ಮತ್ತು ರಾಮೇಶ್ವರಲಿಂಗ 

ಶ್ರೀಮಂಗಲದ ಬಳಿಯ ಪ್ರಸಿದ್ಧ 'ಇರ್ಪು ರಾಮೇಶ್ವರ' ಲಿಂಗಕ್ಕೆ 
ಅನ್ವಯವಿರುವಂತಿದೆ. ಪ್ರಸಿದ್ಧಿಯ ಕಾರಣ ಶಾಸನೋಕ್ತವಾಗಿರುವುದು 
ಸಹಜ. ರಾಮಸ್ತಾಮಿಕಣಿವೆಯ ಕಾವೇರಿ ಬಳಿಯ ದೇವನೆಲೆಗಿಂತ 
ಇರ್ಪುವಿನ ಶಿವನೆಲೆಯೆ 'ಮೊದಲ್ಯಾವೇರಿ'ಯಂತೆ ಪರಿಗಣಿತವಾಗಿದೆ 
ಎನ್ನಬೇಕು. ಅಲ್ಲದೆ ಕೊಡಗಿನ ಗೌಡ ಜನಾಂಗದವರಿಗೂ 'ಕಾವೇರಿ' 
ಕುಲದೇವತೆಯಾಗಿದ್ದ ಸೂಚನೆ ಇಲ್ಲಿ ಒದಗುತ್ತದೆ. 

ರಕ್ಕಸಗಂಗನು ಕೊಡಗಿನಿಂದ ತಲಕಾಡಿನಲ್ಲಿ ಆಳ್ವಿಕೆಗೆ ಹೋದಾಗ 
ಗಂಗವಂಶದ ಗೋವಿಂದರಸನ ಸಾಮಂತರಾಗಿ ಚಂಗಾಳ್ವರು 
ಕೊಡಗಿನಲ್ಲಿ ಆಳುತ್ತಿದ್ದರು. 1004ರ ಪನಸೋಗೆ ಯುದ್ಧದಲ್ಲಿ 
ಚಂಗಾಳ್ಗರು ಚೋಳರಿಗೆ ಸೋತರು. ಆಗ ಕೊಂಗಾಳ್ವರ ಮನಿಜನಿಗೆ 


ಒಂದನೇ ರಾಜರಾಜಜೋಳನ ಆಣತಿಯಂತೆ ಅವನ ಮಗ 
ರಾಜೇಂದ್ರಚೋಳ (ಪಂಚವನ್‌ ಮಹಾರಾಯ)ನು ಮಾಲವ್ವಿಯಲ್ಲಿ 


(ಮಾಲಂಬಿ) ಪಟ್ಟಕಟ್ಟಿದ. ಅವನು ಮಾಲವ್ವಿಯನ್ನು ನಿತ್ತರಿಸುವುದಕ್ಕೆ 
(ನಿರ್ವಹಿಸು, ಆಳ್ವಿಕೆ) ಸಾಕ್ಷಿಯಾದವರು ಗಾವುಣ್ಣ ರಾಚಮ್ಮನ5 
ವಂಶಿಕರೆ. ಇದರಿಂದ ಉತ್ತರ ಕೊಡಗಿನ ಪ್ರದೇಶಗಳಲ್ಲಿ ಗೌಡ 
ಜನಾಂಗದವರ ಆಳ್ವಿಕೆಯೂ 1011ನೆಯ ಶತಮಾನದಲ್ಲಿ ಇದ್ದ ಬಗ್ಗೆ 
ಶಾಸನದ ಪರಾವೆಯಾಗುತ್ತದೆ. 

ಕ್ರಿಶ.1070ರ ಹೊಸಹಳ್ಳಿ. ಶಾಸನದಲ್ಲಿ6 'ರಾಜೇಂದ್ರಪೃಥ್ಧಿ' 
ಕೊಂಗಾಳ್ವನ ಆಳ್ವಿಕೆಯ ಸಮಯದಲ್ಲಿ ಪೂಸವಳ್ಳಿಯ 
ನೀರಗಾವುಣ್ಣನಿಂದ ವೀರ ಸಿದ್ದೇಶ್ವರ ಮಹಾದೇವರಿಗೆಂದು 
ಖಂಡುಗದ ಅಡವಲಂ ಅನ್ನು ಕೊಟ್ಟ ಬಗ್ಗೆ ಉಕ್ತವಿದೆ. ಇಲ್ಲಿ 
ನೀರಗಾವುಣ್ಣನ ಭೂಹಿಡುವಳಿಯ ವಿಸ್ತಾರದ ಸೂಚನೆ ಇದೆ. ಗೌಡ 
ಜನಾಂಗೀಯ ಪ್ರಭಾವದ ಸುಳುಹೂ ಇದೆ. 

11ನೆಯ ಶತಮಾನದ ನಲ್ಲೂರು ನಿಷದಿ ಶಾಸನದಲ್ಲಿ? 'ಶ್ರಾವಕಿ 
ಚನ್ನಿಯಬ್ಬೆ ಗಾವುಣ್ಣಿ' ಎಂಬ ಜಿನಧರ್ಮಿ ಸ್ವೀ ಬಹುಶಃ ನಲ್ಲೂರಿನ 
ಗೌಡಾಳಿಕೆ ಹೊಂದಿದ್ದಾಕೆ. ಶಾಸನದಿಂದ ಜೈನಗೃಹಿಣಿ ಜಕ್ಕಿಯಬ್ಬೆ 
ಶ್ರಾವಕಿಗೆ ಜಿನಸಮಯವನ್ನು ಬೋಧಿಸುತ್ತಿದ್ದ ಸೂಚನೆ ಕಾಣುತ್ತದೆ. 
ಶಾಸನವು ದಕ್ಷಿಣ ಕೊಡಗಿನಲ್ಲಿ ಅಂದಿಗಿದ್ದ ಜೈನ ಪ್ರಭಾವವನ್ನು ಜೈನ 
ಯತಿಗಳ ಅಸ್ತಿತ್ವವನ್ನು ತಿಳಿಸುತ್ತದೆ. ಜಿನಧರ್ಮಾನುನಾಯಿಗಳೂ 
ಗೌಡಾಳಿಕೆಯ  ನಿರ್ವಹಿಸುತ್ತಿದ್ದುದಕ್ಕೆ ಇದು ಸಾಕ್ಷಿಯಾಗಿದೆ. 

ಕ್ರಿಶ, 1296ರ ಮಳ್ಳೂರು ವೀರಗಲ್ಲು ಶಾಸನವು8 ಬೊಪ್ಪಗೌಡಿಯ 
ಮಲ್ಲೆಯನು ಮಳ್ಳೂರು ಕೋಟೆಯನ್ನು ರಕ್ಷಿಸಿ ಶತ್ರುಗಳನ್ನು ತವಿದು, 


ಆಗಸ್ಟ್‌ 2017 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


118 


ಮಡಿದ. ಅದಕ್ಕಾಗಿ ಊರಿನ ಮುನ್ನೂರು ಜನರು ನೆರೆದು 'ವೀರಸೇಸೆ' 
ಹಾಕಿ, ಬೊಪ್ಪಗೌಡಿಯ ಮಕ್ಕಳಾದ ಮಾಲ್ಕೆಯ, ಮದ್ಯೆಯರಿಗೆ 
ಗದ್ದೆಯನ್ನೂ ಸರ್ವಬಾಧಾಪರಿಹಾರವಾಗಿ ಮಾರಿದ ವಿಷಯವನ್ನು 
ಹೇಳುತ್ತದೆ. ವೀರಸ್ಪರ್ಗವೇರಿದ ಮಲ್ಲೆಯ ಅವಿವಾಹಿತನಾಗಿದ್ದ ಕಾರಣ 
ಅವನಿಗೆ ವೀರ ಅಕ್ಷತೆಯ (ವೀರಸೇಸೆ) ಗೌರವ ನೀಡಲಾಯಿತು. ಇದು 
ಕೊಡಗಿನ ಗೌಡಜನಾಂಗದಲ್ಲೂ ಇದ್ದ ಒಂದು ಸಾಂಸ್ಕೃತಿಕ ಆಚರಣೆ. 
ವೀರನ ಹಾಗೂ ವೀರನ ಸೋದರರ ತಾಯಿಯ ಹೆಸರನ್ನು ಮಾತ್ರ 
ಉಕ್ತಮಾಡಿ, ಮಾತೃಪ್ರಧಾನ ವ್ಯವಸ್ಥೆಯ ಚಾಲ್ತಿಯನ್ನು ಶಾಸನವು 
ಸೂಚಿಸಿದೆ. ಬಹುಶಃ ಬೊಪ್ಪಗೌಡಿಯು ಊರಿನ ಸೀ ಗೌಡತಿ 
ನಾಯಕಿಯಾಗಿದ್ದಂತೆ ತೋರುತ್ತದೆ. ಇದೆಲ್ಲ ಕೊಡಗಿನಲ್ಲಿ ಮುಂದೆ ಸ್ತ್ರೀ 
ಪಡೆಗಳ ಅಸ್ತಿತ್ವಕ್ಕೆ ಹಾಲೇರಿ ಅರಸರ ಕಾಲದಲ್ಲೂ ಇದ್ದ ಬಗ್ಗೆ ಜನಪದ 
ಗೀತೆಗಳಲ್ಲೂ ಸೂಚನೆಗೊಂಡಿರುವಂತೆ. ಪೂರ್ವ ಪರಂಪರೆಯಾಗಿ 
ಕಾಣುತ್ತವೆ. ಚಂಗಾಳ್ವ ಹರಿಹರದೇವನ ಕಾಲದ 
ಸಾಂಸ್ಕೃತಿಕಶೀಲವಾಗಿಯೂ ಕಾಣುತ್ತದೆ. 


ಚೌಡ್ಲುವಿನ 13ನೇ ಶತಮಾನದ ಚಂಗಾಳ್ವ ಹರಿಹರದೇವನ ಕಾಲದ 
ಶಾಸನದಲ್ಲಿ 8ಅ 

'ಕುಂದೂರಿಂಗೆ ಪೂರ್ವ್ವದಲಿ ಹೆಂಣೆಂಗೆ: ಸಲುವ ಸ್ಟಾಸ್ತೆ 
ಮರಿಯಾದಿಯ ಕೊಟ್ಟ ಕ್ರಮವೆಂತೆಂದಡೆ ಹೆಣ್ಣಿಂಗೆ ಹೆಣ್ಣುಮಕ್ಕಳಿಂಗೆ 
ತೊತ್ತಿನ ಮಕಳಿಂಗೆ ಸಲುವುದು. ಚವುಡ ಮಾನೆಯೊಳ . . . ... 
ಕುಂದೂರ ಠಾವಮಾನೆಯೊಳು ಮಾಚಿಕಾರಿಯ ನಗಹ । 
ಮಾಚಿಜೀಯ ನಕಣ ನೈಗಣಲೆಯ ಕಾಮಣ ಪಳ್ಳಿಗುಂದದ ಅಜಣ 
ಬೆಣಚ ಹೆಗಡೆಹಳ್ಳಿಯ ಮಾದಣ ಅಬಿಯೂರ ಮಲಿಗೌಡ ಯೂ 
ಗೌಡುಗಳ ಮುಖ್ಯವಾಗಿ... ಕೊಟ ಸಾಸನ ಮರಿಯಾದಿ.....' 

- ಎಂಬ ವಿವರಪೂರ್ಣ ಆಸ್ತಿಹಕ್ಕಿನ ವಿವರಣೆ ಇದೆ. ಅಂದರೆ 
13ನೇ ಶತಮಾನದ ಚಂಗಾಳ್ವರ ಕಾಲದಲ್ಲಿಯೂ ಹೆಣ್ಣುಮಕ್ಕಳಿಗೆ 
ಆಸ್ತಿಯನ್ನು ಹಂಚುತ್ತಿದ್ದ ಪರಂಪರೆ ಕೊಡಗಿನಲ್ಲಿತ್ತು. ಅದನ್ನು 
ಮುಂದುವರೆಸಿ ಹೆಣ್ಣುಮಕ್ಕಳಲ್ಲದೆ. ಹೆಣ್ಣು ತೊತ್ತುಗಳ ಮಕ್ಕಳಿಗೂ 
ಆಸ್ತಿಯನ್ನು ಹಂಚಲು ಮುಂದಾದವರು ಗೌಡ ಜನಾಂಗದ ನಗಹ, 
ನಾಗಣ್ಣ, ಕಾಮಣ್ಣ. ಅಜಣ್ಣ, ಮಾದಣ್ಣ ಹಾಗೂ ಅಬಿಯೂರಗೌಡ. 
ಇವರೆಲ್ಲ ಸಾಕ್ಷಿಯಾಗಿ ನಿಂತವರು ಹಾಗೂ ಚವುಡ (ಜೌಡು) 
ಕುಂದೂರು ಸನಿಹದ ಗ್ರಾಮಗಳ ಮುಖ್ಯಸ್ಥರು ಎಂಬ ಸೂಚನೆಯೂ 
ಇಲ್ಲಿದೆ. 'ಗೌಡುಗಳು' ಎಂಬ ಶಾಸನದ ಶಬ್ದವೆ ಇದಕ್ಕೆ ಸಾಕ್ಷಿಯಾಗಿದೆ. 
ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಈ ಪ್ರದೇಶದಲ್ಲಿದ್ದ ಸ್ತೀ 
ಮಾನ್ಯತೆ, ಮೇಲು ಕೀಳು ಎಂಬ ಭಾವವಿಲ್ಲದೆ ಎದ್ದು ಕಾಣುತ್ತದೆ. 
ಕೆಂಬಟ್ಟಿಗಳ ಪನ್ನಂಗಾಲತಮ್ಮೆ ಹಬ್ಬದ ಸಮಯದ 'ನಾಡು 
ಕರೆಂತು ಮಾಡುವಲ್ಲಿ ಕೊಡಗಿನ ವಿವಿಧೆಡೆ 
ಕೃಷಿಯಾಳುಗಳಾಗಿದ್ದು ದುಡಿಯುತ್ತಿದ್ದವರನ್ನೆಲ್ಲ ನಾಡು ಸೂಚಿಸಿ 
ಕರೆಯುವ ಪದ್ಧತಿ ಇಂದಿಗೂ ಇದೆ. ಬಹುಶಃ ಚೌಡ್ಲು ಶಾಸನದಲ್ಲಿ 
ಬರುವ 'ತೊತ್ತು'ಗಳು ಕೆಂಬಟ್ಟಿಗಳಾಗಿದ್ದಿರುವಂತಿದೆ. ವಂಶಕ್ಷಯವಾದ 
ಮನೆತನದ ಜಮೀನು, ಆ ಮನೆತನದ ಭೂಮಿ ಜಮ್ಮದಾಳು 
ಕೆಂಬಟ್ಟಿಗಳಿಗೆ ಹೋಗುತ್ತಿದ್ದ ಅಲಿಖಿತ ನಿಯಮವೂ ಇತ್ತು. ಈ 
ಪದ್ಧತಿಗೆ ಪೂರ್ವ ಪರಂಪರೆಯಾಗಿ ಜೌಡ್ಲುವಿನ ಗೌಡ 
ಜನಾಂಗೀಯರ ಆಚರಣೆ ಕಾಣುವಂತಿದೆ. 14ನೇ ಶತಮಾನದ 


ಇದು ನ ನ] 


ಪುತ್ತೂರು ಅನಂತರಾಜ ಗೌಡ. 


ಐದ್‌ 
ಆಟ 


ಗ್‌ 
[we] 


ಕಾಜೂರು ಶಾಸನವು10 ಬೈರು, ಕನಿಗುಯಿರಾಮ, ನಾಗಜ್ಜಯ್ಯ. 
| ಕೆಂಪಣ್ಣ ಇವರುಗಳಿಗೆ ಕಾಜೂರು ಗ್ರಾಮವನ್ನು ಜಳುಗೌಡ. 


|'ಅಣಬಗೌಡ, ಅವರುಗಳು ಕೊಟ್ಟ ಬಗ್ಗೆ ಹೇಳಿದೆ. ಹೀಗೆ ಗ್ರಾಮದಾನ 
ಮಾಡುವುದು, ಅವರ ಗೌಡಾಳಿಕೆ, ಆಥವಾ ಜಾತಿಗೌಡಿಕೆ ಅಥವಾ 


ಗೌಡಬೋವ (ತನವನ್ನು ಸೂಜಿಸುವಂತಿದೆ. ಕೊಡಗಿನ 
ಗೌಡಜನಾಂಗೀಯ ಅಂದಿನ ಪಧಾವದ ಸೂಚನೆಯೂ ಇದಾಗಿದೆ. 
ಕ್ರಿಶ1498ರ ತಾಕೆರಿ ಶಾಸನವು! 'ಗಲುಳಿ ನ೦ಜರಪ್ಪಯ ಅಣನವರೂ 


| ಹಾಸಗಲ ಲಿಂಗೇ ಗಳುಡರಿಗೆ ಹಾಕಿಕೊಟ್ಟ ಗವುಡಿಕ' ಎಂದಿದೆ. ಗವುಳಿ 


| ಆರಾಧನೆಯೂ ಇದೆ. 


ನಜರಪ್ಪಯಣ್ಣನಿಗೆ ಗೌಡಿಕೆ ಕೊಡುವ ಅಧಿಕಾರವಿದ್ದ ಬಗ್ಗೆ, ಗೌಡ 
ಅಧಿಕಾರಿಯಾಗಿದ್ದ ಬಗ್ಗೆ ಸೂಚನೆ ಇಲ್ಲಿ ಕಾಣುತ್ತಿದೆ. 'ತಾಕೆಂ' 


ಇಂದು 


ಕುಗ್ರಾಮವಾಗಿದ್ದರೂ ಹಾನುಗಲ್ಲು ವ್ಯಕ್ತಿಗೆ ಗೌಡಿಕೆ ಕೊಡುವ ಅಧಿಕಾರಿ 
(ತಾ ಲ ಶಾಕೆರಿಯಲ್ಲಿದ್ದುದು ಗಮನಾರ್ಹ. ಇಂದು ಹಾನುಗಲ್ಲು 
ಅಂಜೆಗ್ರಾಮವಾಗಿದೆ ತಾಕೇರಿ' ಶಾಯಿಕೇರಿಯ ಸಂಕ್ಷಿಪ್ತ 
ರೂಪವೆಂದರೆ ಅದು ದೇಷತೆಯ ಒಂದು. ಪ್ರಮುಖ 
ನೆಲೆಯಾಗಿತ್ತೆನ್ನಬೇಕು, ತಾಕೇರಿಯಲ್ಲಿ ವೀರಭದ್ರ - ಭೆದ್ರಕಾಳಿ 


ಕಾರಣವೂ ಸೇರಿ ದೈ 
ಸ್ಥಳನಾಮ ಶಾಯಿ ಕೇರಿ » ಕಾಯ್ಕಿ » ತಾಕೇರಿ » ಇಕಿ ಎ 


ಬಹುಶಃ 


| ರೂಪುಗೊಂಡಿರುವಂತಿರೆ 
ಸೋಮವಾರಪೇಟೆ ತಾ. ಶನಿವಾರಸಂತೆಗೆ ಸುಮಾರು ಎಂಟು 
ಕಿ.ಮೀ, ದೂರದಲ್ಲಿರುವ 
ಮಾರ್ರೆ ಜೆ ಗಾವದಲ್ಲಿ 
ಅಪ್ರಕಟತ 
Ps ಆ 


ವೀರಗಲ್ಲು ಶಾಸನಗಳಿವೆ 
ಆವುಗಳಲ್ಲಿ ಕ್ರಿಶ.1179ರ 
ಹೊಯ್ತಳ ವೀರಬಲ್ಲಾಳನ 
ಅಳ್‌ ಕಾಲದ ವೀರಗಲ್ಲು 
ಗೌಡ ಜನಾಂಗೀಯ 
ವೀರರ ಕುರಿತು ಹೇಳಿದೆ. 
ಅಂಕಯ ದಣಾಯಕರ 
ಮಗ ಮಾಯಣ್ಣ ಕೋಟೆ 
ಏರಿ ಮಾದ್ರೆಯ ಮೇಲೆ 
ದಾಳಿ ಮಾಡಲು 
ಆಗಮಾ ಮಾರೆಯ 


ಒನಿದ 
ಬಯ್ಕಣ್ಣ 
ಹಾಗೂ ಚೆಣಗಾಮುಂಡ, 
ಹಾಜುಟೆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ರಿ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ವಿಷಯವಿದೆ. 


(ಹಾರೋಹಳ್ಳಿಗಿಯಲಿ ಕಾದು ವೀ ರಸ್ತರ್ಗವೇ ವಿಷಯವಿದೆ 

ಸೋಮವಾರಪೇಟೆ ತಾ, ಇಂದಿನ ಹ (ಹಾಖುಟೆ> 
ಹಾರುಳಿ» ಹಾರೂಹಳ್ಳಿ) MRS ಅಲ್ಲಿ ನಡೆದ ಕಾಳಗದಲ್ಲಿ 
ಮಾದ್ರೆಯ ಗೌಡಜನಾಂಗೀಯ ಹೊಯ್ಸಳಕಾಲೀನ ವೀರರು ಶೌರ್ಯದ 
ಚಿತ್ರಣ ಐತಿಹಾಸಿಕವಾಗಿ ಈ ಶಾಸನದಿಂದ ಸಚಿತ್ರವಾಗಿ ತಿಳಿಯುತ್ತದೆ. 
ಕೆಳಗಣ ಯುದ್ಧದ ಹಂತದಲ್ಲಿ ವೀರಗಲ್ಲಿನ ಬಲಭಾಗದಲ್ಲಿ, ಮೊದಲ 
ಈರ್ವ ವೀರರಲ್ಲಿ ಮುಂದಿರುವವ ಬಯ್ಕಣ, ಹಿಂದೆ ಇರುವ 
ಅಶ್ವಾರೋಹಿ ಚಿಣಗಾಮುಂಡನಾಗಿದ್ದು. ಆವರ ವೀರಕಾಳಗದ ದೃಶ್ಯ 


ಕಾಣುತ್ತದೆ. ಎದುಗಿರುವ ಪ್ರತಿ ವೀರು ಮಾ ಮಾಯಣ್ಣನಿರುವಂತಿದೆ. 
ಕೈಲಾಸ, ದೃಶ್ಯದಲ್ಲಿ ಶಿವಲಿಂಗದೆದುರು “ಚಣಗಾಮುಂಡ' ಆಸೀನ 
ಪಗಾಮರಂಗಿದಲ್ಲಿದ್ದು ಈ ಪರಿಸರದ ಶಿವಧರ್ಮದ ಪ್ರಧಾವವನ್ನು 
ನಿಚಿಸುವಂತಿದೆ. 

ಹೊಯ್ಸಳ ಇಮ್ಮಡಿ ವೀರಬಲ್ಲಾಳನ ಕ್ರಿಶ. 1175ರ ಸರಹದ 


ನದಲ್ಲಿ! ಸಿರಹದ (ಶಿರಿಯೂರು) ಕಸಪಗೌಡನು 
ಹಾಗೆ ಪಡೆದ 


py] 


ಫಿ ೩ 
1 
ಕ 


ರುವ 


ಗ fy [eS 
pe: 
pe 
Ey 
[| 
ಸ 
12 
1 
ks 
ಸ 
“| 
(ಡು 
| 
| 
23 
1 


ಟು ಸ್ಥಾಮೃಗಳ 2 ಪೂಣ ರ್ಣ ಹಕ್ಕನ್ನು. 
ಮಲ್ಲಿಕಾರ್ಜುನ ದೇವರ ನಿರ್ವಹಣಾ ಪ್ರಯುಕ್ತ ನೀಡಿದ 
ಹೇಳಿದೆ. ಇದರಿಂದ ಸಿರಹದ ಕಸಪಗೌಡಾಗೆ ಬಳುಹದ ಗೌಡಾಳಿಕ 
ದೊರೆತಿದ್ದು ಅವನು ಟಸ್‌. ವ್ಯಕ್ತಿಗೆ ನಿರ್ವಹಿಸಲು 
ಹೊಯ್ಸಳರ ಕಾಲದ ಒಂದು ಕಿರು 
ತಿದೆ. ಇದಲ್ಲದೆ ಕಿ.ಶ.1174ರ 


೦ಡನಾಯಕ ಬೆಟ್ಟರಸ ಗೆದ್ದ 


ತ್‌್‌ 


ಹಯ 


ಕೊಟ್ಟಿರುವ 


1311 


“ಪ್ತ 
pepe 


ನೀಡಿವಂತಿದೆ. ಹೀಗೆ 


ಹೋರಾಡಿ. ಇಂಥ ನಾಡಧಿಕಾರ ಪಡೆದಿರಬ 


ಪಿರಿಯಾ ಪಟ್ಟಣ ತಾ ಕಂಪಲಾಹುರದ ವಿಧಗಲ್ಲಗಳ ಮೇಲಿರುವ 'ಹಾಲ್ಪರ', 
'ಚಯಾಕ್ಗೆ' ಮತ್ತು “ಎಲ್ಲಾ ಕಾಡ ಓುಡಗಡು” ಎಂಬ ಉಲ್ದೇಖವಿರುವ ಶಾಸನ. 


ಎಲ್ಲಾನಾಡ ಕೊಡಗರಲ್ಲೊಬ್ಬನಾಗಿ ಹೊಯ್ಸಳರಿಗೆ ಶರಣಾಗಿ ಇಂಥ 


ಅಧಿಕಾರ ಪಡೆದಿರಲೂಬಹುದು. ಅದು ವೀರಬಲ್ಲಾಳನ 
ಕೃಪೆಯಾಗಿರಲೂಬಹುದು. ಶರಣಾದ ಜಿಂಗಾಳ್ವರೂ ಹೊಯ್ಸಳರ 
ಸಾಮಂತರಾಗಿ ಅಧಿಕಾರ ನಡೆಸಿದ್ದು ಇತಿಹಾಸ 


ಹೀಗೆಯೇ 9ನೇ ಶತಮಾನದ | ಕೋತೂರು ವೀರಶಾಸನ, 1179ರ 
ಮಾದ್ರೆವೀರ ಶಾಸನ, 1175ರ ಸಿರಹ ಶಾಸನಗಳಲ್ಲಿ ಅನುಕ್ರಮವಾಗಿ 
ಎಂಗ ಗಾವುಡ್ವ, ಚಣಗಾವುಡ, ಕಿರಿಯರ ಕನಪಗೌಡ ಇತ್ಯಾದಿ 


ಆಗಸ್ಟ್‌ 2017 


119 


ಷುಡ್ತೂರು ಅನಂತರಾಜ ಗೌಡ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಸೂಜನೆ ಕಾಣುತ್ತದೆ. 
ಅಂತಾಗಿ "ಎಲ್ಲಾ ನಾಡಕೊಡಗರು' ಎಂಬ ಶಬ್ದದಲ್ಲಿ ಕೊಡಗಿನ ಗೌಡ, 
ಕೊಡವ ಇತ್ಕಾದಿ ಸರ್ವಜನಾಂಗೀಯ ಯೋಧರು ಎಂಬ 
ಸಂಕೇಶವೂ ಇದೆ. 

ಕ್ರಿಶ 1278ರ ನಿಡುತ ಶಾಸನವು 13 ಬನಿಗನ ಹಳ್ಳಿಯಲ್ಲಿ 
ತಿರುಮಲೆ ಗಉಡನು ಕೆರೆಯನ್ನು ಕಟ್ಟಿಸಿದ ಬಗ್ಗೆ ಹೇಳಿದೆ. 

ಲವನಹಳ್ಳಿಯ ಮಲ್ಲಿಕಾರ್ಜನ ದೇವರಿಗೆ ಬಹುಶಃ ಳ ದೇವರ 
ದೇಗುಲದ ಸ್ಥಾನಿಕರಾದ 'ಮಲ್ಲಿಗಳುಡ, ಹರಿಂಶಂಣ್ಣಿ. 
ವೀರಂಣಿಗೆಯು ಸಮವಾಗಿ ಅಮೃತಪಡಿಗೆ ಬಿಟ್ಟ ಧರ್ಮ 
ಎಂದಿರುವಲ್ಲಿ ದೇವರ ಅಮೃತವಡಿ ನಿವೇದ್ಯಕ್ಕೆ ಗದ್ದೆಯ ದಾನ 


ನೀಡಿರುವಂತಿದೆ. ಮೂವರಿಗೂ ಸಮನಾಗಿ ಅಮ್ಭೃತಪಡಿಗೆ ಬಿಟ್ಟು 


ಧರ್ಮ ಎಂದಿರುವ ಕಾರಣ ಸರದಿಯ ಅರ್ಚಕರಾಗಿ ಮೂವರೂ 
ಇದ್ದಿರಬೇಕು. ಅವರು ದೇವರಿಗೆ ಸಲ್ಲುವ ಅಮೃತಪಡಿಯಿಂದ 
ನೈವೇದ್ಯ ಸಿದ್ಧಮಾಡಿ ಅರ್ಪಿಸಿ ತಮ್ಮ ಅಶನ ವ್ಯವಸ್ಥೆಯನ್ನು 
ಮಾಡಿಕೊಳ್ಳಲು ಭೂದಾನದ ವ್ಯವಸ್ಥೆಯಿಂದ ಸೂಚನೆಗೊಳ್ಳುವಂತಿದೆ 
ಆಂದರೆ ಗೌಡಜನಾಂಗದವರು ಹೊಯ್ಸಳ ಮೂರನೇ ನರಸಿಂಹನ 
ಕಾಲದಲ್ಲಿ ದಾನಧರ್ಮಾದಿ ಕಾರ್ಯಗಳಲ್ಲಿ ತೊಡಗಿದ್ದ ಸಂಗ. 
ಕಾಣಬರುತ್ತದೆ. ಇದಲ್ಲದೆ 'ಬನಸಮುದ' ದೇವರಕೆರೆ, ಹೂವಿನಗದ್ದೆ, 
ದೇವರ ಹಿಂದಣ ಪರೆಯಗದ್ದೆ, ಇತ್ಯಾದಿ ಪದಗಳಿರುವಲ್ಲಿ ಕೊಡಗಿನ 
ದೇವರಕಾಡಿನ ಅಸ್ಥಿತ್ವ ಹೊಯ್ಸಳರ ಕಾಲದಲ್ಲಿದ್ದು ಅಂದಿನ ಗೌಡ 
ಜನಾಂಗವೂ ಅದರ ನಿರ್ವಹಣೆಯಲ್ಲಿ ಪಾಲುಗೊಂಡಿತ್ತು ಎಂಬ 
ಸುಳುಹೂ ದೊರೆಯುತ್ತದೆ, ಕೊಡಗಿನ ದೇವರಕಾಡು ದ್ಯದಸ್ಫಯಲ್ಲಿ 
ಕಾಡು, ಕಾಡಿನ ಆವರಣದಲ್ಲಿ ದೇವಸೆಲೆಯ ಪಕ್ಕ ಸನಿಹದಲ್ಲಿ ದೇವರ 
ಕೆರೆ, ನಂತರ ಗದ್ದೆ ಇರುವ ಚಿತುರ್ವ್ಯೂಹ ವ್ಯವಸ್ಥೆಯ ಪರಂಪರೆ 
ನಡೆದು ಬಂದಿದೆ. ಅದರ ನಿರ್ವಹಣೆಯೂ ಕಟ್ಟಕಟ್ಟಳೆಗಳಿಂದ 
ಕೂಡಿದುದಾಗಿದೆ. ಮೇಲ್ಲೂಚಿತ ಶಾಸನದಲ್ಲಿ ಈ ಅಂಶವು 
ಸೂಚನೆಗೊಂಡಿರುವಂತಿದೆ. 

ನಿಡುತದ ಕ್ರಿಶ. 1255ರ ಹೊಯಳ ಮೂರನೆ ನರಸಿಂಹನ ಕಾಲದ 
ವೀರಗಲ್ಲು ಶಾಸನದಲ್ಲಿ14 ಕಹಿಗೋಡಿನ ಬೀರಗವುಡನ ಮಗ 
ಸೋಮಯ್ಯನು ತನ್ನೆದುರು ದೂತರ ಸಹಿತವಾಗಿ ಬುಂಬಯ 
ನಾಯಕನು ಏರಿ ಬಂದಾಗ ಕಾಳಗಗೊಟ್ಟು ಜಯತಂದು ವೀರ 
ಸ್ವರ್ಗವೇರಿದ. ಆಗ ಆನನ ಸೋದರ ಮಾರಗಪುಡ ಹಾಗೂ ಮಗ 
ಮಾಯಿಗ ವೀರಗಲ್ಲನ್ನು ಸಿದ್ದ ಮಾಡಿಸಿ ನಿಲ್ಲಿಸಿದ ಬಗ್ಗೆ ಹೇಳಲಾಗಿದೆ. 
ಇದರಿಂದ ಗೌಡಜನಾಂಗದ ವೀರರು ಊರ ರಕ್ಷಣೆಗಾಗಿ ಹೋರಾಡಿ 
ವೀರರಾದ ಚಿತ್ರ ಹಾಗೂ ಅವರ ಒಡಹುಟ್ಟಿನವರು, ಮಕ್ಕಳು 
ವೀರಗಳ್ಲನ್ನು ತಿದ್ಧಪಡಿಸ ಸ್ಮಾರಕವಾಗಿ ನೆಡುತ್ತಿದ್ದ ಪದ್ಧತಿ ಕಾಣುತ್ತದೆ 

ಹುಲಕೋಡಿನ ಕ್ರಿಶ.1359ರ ಕನ್ನೇಶ್ವರನ ಗುಡಿಯ ಬಳಿಯ 
ವೀರಗಲ್ಲು ಶಾಸನದಲ್ಲಿ!5 'ತಿನಮೇರ ದೇವಣ್ಣವವರೂ ಘಟದ ಕೆಳಗೆ 
ಹೋಗಿ ಅಧಲಿ ಹುಲುಕೋಡ ಚಿಕ್ಕಣ್ಣಯ ಬೆಂಮ್ಮಗೌಡನ ಬೀರಗಲ್ಲು 
ಶ್ರೀ ಸ ಗವುಡ ಬೊವ ದೇಮ್ಮಯ್ಯ ಚಿಕಣ್ಣಯರಿಗೆ ಮಂಗಳವು' 
ಎಂದಿದೆ. ತ್ರಿನಮೇರ ದೇವಣ್ಣನು ಘಟ್ಟದ ಕೆಳಗೆ (ದ.ಕನ್ನಡ ಜಲ್ಲಿ) 
ಹುಲಕೋಡ ಚಿಕ್ಕಣ್ಣಿಯ್ಯ ಬೆಂದುಗೌಡ ಈರ್ವರನ್ನು ಕರೆದುಕೊಂಡು 
ಹೋದ ಬಗ್ಗೆ ಸೂಚನೆ ಇದೆ. ಬಹುಶಃ ಕಾಳಗದಲ್ಲಿ ಶೌರ್ಯ ಕೋರಿ 


ಆಗಸ್ಟ್‌ 2017 


120 


ಬಯ 
ಜಯ 


ತಂದು. ಕೊಟ್ಟು ವೀರಸ್ವರ್ಗವೇರಿದ ಕಾರಣ ವೀರಗಲ್ಲನ್ನು 
ಹುಲಕೋಡಿನಲ್ಲಿ ನಿಲ್ಲಿಸಲಾಯಿತು. ಚೆಕಣ್ಣನು ಹುಲಕೋಡಿನವನಾದ 
ಕಾರಣ ಅವನಿಗೆ ಸಹಜವಾಗಿ ಸ್ಮಿರಣ ಸಂದಾಯವಾಗಿದೆ. 
ವಿಜಯನಗರ ಕಾಲದಲ್ಲಿ ಕೊಡಗಿನಲ್ಲಿದ್ದ ತಕ್ಕಾಮೆ. ಜಾತಿಗೌಡಿಕೆ 
(ಜನಾಂಗದ ವ್ಯವಹಾರದ ಉಸ್ತುವಾರಿ ನಾಯಕಿತ್ಸು ಎಂಬ ಶಬ್ದಗಳು 
ಹಾಲೇರಿ ಅರಸರ ಕಾಲಕ್ಕೆ ಪೂರ್ವನಿರ್ದೇಶನದ ಅಥವಾ 
ಪರ್ಯಾಯ ಶಬ್ಧಗಳಿಗೆ ಪ್ರೇರಣೆ ನೀಡಿದಂತಿದೆ. 'ಗೌಡಧೋಗ' 
'ದವಿ ಸೂಚಕ ಶಬ್ದ ಶ್ಯಾನುಭೋಗ ಎಂಬ ಶಬ್ಧಶ್ರಕಾರದಂತ 
ಇತ್ತೆ? ಎಂಬುದನ್ನೂ ಹುಲಕೋಡು ಶಾಸನದ ಹಿನ್ನಲೆಯಲ್ಲಿ 
ಗಮನಿಸುವಂತಾಗುತ್ತದೆ. 'ಶ್ರೀಸಗವುಡ ದೊವ. ದೇಮ್ಮ್ಗಯ್ಯಂ' 
ಎಂದಿರುವಲ್ಲಿ (ಶ್ರೀಸ » ಸಿರಿಸ » ಸಿರಹ!) ಹಾಗೂ ಗವುಡ ಜೊನ 
ಗೌಡಜೋವ ಎ ಪಲಿಖಿತಗಳನ್ನು ಸರಿಪಡಿಸಿ ಹೇಳಿದರೆ 
ಸಿರಹದ ಗೌಡಬೋವ ದೇಮ್ಮಯ್ಯ ಗೌಡ ಜಾತಿಯ ವ್ಯವಹಾರಗಳ 
ಮುಖ್ಯಸ್ಥನಾಗಿ 'ದಾತಿಗೌಡಿಕೆ'ಯ ಪಟ್ಟವನ್ನು ಹೊಂದಿ 14ನೆಯ 
ಶತಮಾನದ ವಿಜಯನಗರ ಕಾಲದಲ್ಲಿ ಇದ್ದ ಎಂಬ ಸೂಜನೆ 


ಷಹ 
pe 


ಗುತ್ತದೆ, ಹಾಲೇರಿ ಅರಸರ ಕಾಲಕ್ಕೆ ಗೌಡಬೋವ ವ್ಯವಸ್ಥೆ 
ಮುಂದುವರಿದರೂ ಜನಾಂಗದ 


ನ್ಯಾಯ. ಆಚಾರ ವಿಚಾರಗಳ 
ವ್ಯವಹಾರಗಳಿಗೆ ತಕ್ಕ ಯಾ ತಕ್ಕಮುಖಸ್ಥ ಎಂದು ದಕ್ಷಿಣ ಕೊಡಗಿನಲ್ಲಿ 
ವಿಶೇಷವಾಗಿ ಕೊಡವರಲ್ಲಿ ರೂಢಿ ಪ್ರಚಲಿತವಿದ್ದಂತೆ ಉತ್ತರ 
ಕೊಡಗಿನಲ್ಲಿ ಸಂವಾದಿಯಾಗಿ 'ಜಾತಿಗೌಡಿಕೆ' ಎಂಬ ಶಬ್ಧ 
ಗೌಡಜನಾಂಗಕ್ಕೆ ರೂಢಿಯಲ್ಲಿತ್ತನಬೇಕು. ಅಂದರೆ 'ಗೌಡಬೋವ" 
ಎಂಬ ವಿಜಿಯನಗರಕಾಲೀನ ರೂಢಿಯ ಶಬ್ದವು ಹಾಲೇರಿ ಅರಸರ 
ಕಾಲಕ್ಕೆ 'ಜಾತಿಗೌಡಿಕೆ' ಎಂದು ಪರ್ಯಾಯ ರೂಪವಾಗಿ 


ಬಳಕೆಗೊಂಡಿತೆನ್ನದೇಕು. ಶಾಸನದಲ್ಲಿ ಬರುವ ತ್ರಿನಮೇರ ಶಬ್ದವು 
ಡೇವಣ್ಣನಿಗೆ ಮನೆಹೆಸರಿನ ಉಪಾಧಿಯಾಗಿ ಕಂಡುಬರುತ್ತದೆ. 
ಗೌಡಜನಾಂಗದಲ್ಲಿ ಅಂದಿದ್ದ ಒಂದು ಮನೆ ಹೆಸರೂ ತಿಳಿಯುತ್ತದೆ 
ಆದು ಕೊಡಗಿನ ವೈಶಿಷ್ಟ್ಯವೂ ಹೌದು. 


- ಮುಂದುವರೆಯುತ್ತದೆ. 


A 
ದಕ್ಷಿಣ ಓೊಡಿನ ಹೈಸೊಡ್ಡೂರಿನಲ್ಲಿರುವ ಅಪ್ರಕಟಿತ 
ಪೂರ್ವಹಳೆಗನ್ನಡದ ಪ್ರಪ್ರಥಮ ಕನ್ನಡ ಶಾಸನ (ಕ್ರಿಶ735 1) 


ಶಾಸನದಲ್ಲಿ "ಪುದುಕ್ಮೇರಿ” ಎಂಬ ಗ್ರಾಮದ ಹೆಸರಿದೆ 


ಇದು ಸ ಸ್‌ 


ಷುಡ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕೊಡವ ಜನಾ೦ಗಗಳೊಂದಿಗೆ ಬೆರೆತು ಹೋಗಿಯೋ ಇದ್ದಾಗ, ಕೊಡಗಿನ ಬಸದಿಗಳು 
ನಿರ್ಲಕ್ಷಿತ ಗೊಂಡು ಪಾಲು ಬಿದ್ದವು. ಆದರೂ ಪೂರ್ವಸ್ಮರಣೆಯ ಕುರುಹಾಗಿ `ಜೈನೀರ' 
ಎಂಬ ಕೊಡಗುಗೌಡ ಮನೆತನ ಹೆಸರೇ ಇದಕ್ಕೆ ಒಂದು ಸಾಕ್ಷಿ ಎನಿಸುತ್ತದೆ. 'ಜೈನೀರ' 
ಮನೆತನದವರು ಗೌಡ ಸಮುದಾಯಕ್ಕೆ ಸೇರಿದವರಾದರೂ "ಕೊಡವ ತಕ್ಕ' ಭಾಷೆಯನ್ನು 
ಆಡುಭಾಷೆಯಾಗಿ ಉಪಯೋಗಿಸುತ್ತಾರೆ. ಇದಲ್ಲದೆ ಜೈನ ಪ್ರಭಾವದ ಮೊದಲಿಗೆ 
ಜೈನರಾಗಿದ್ದು. ಈಗ ಗೌಡ ಜನಾಂಗವೆನಿಸಿದ್ದರೂ ಸುಗಿಕಟ್ಟಿ ಹಬ್ಬದಲ್ಲಿ ದೇವಿ ಎಡೆ 
ಇಡುವಲ್ಲಿ ಬಾಯಿಗೆ ಬಟ್ಟೆ ಕಟ್ಟಿಕೊಳ್ಳುವ ರೂಢಿ ಇಂದಿಗೂ ಇದೆ. ಯಡೂರು, ಚೌಡ್ಸು 
ಸುಗ್ಗಿಕಟ್ಟೆ ಹಬ್ಬಗಳಲ್ಲಿ ಇದು ಎದ್ದು ಕಾಣುತ್ತದೆ. ಹೊನ್ನಾರು ನೇಗಿಲು ಒಯ್ಯುವಲ್ಲಿ ನೇಗಿಲು 
ಹಿಡಿದವರೂ ಬಾಯಿಗೆ ಬಟ್ಟೆ ಕಟ್ಟಿಕೊಂಡಿರುತ್ತಾರೆ. ಹಾಲೇರಿ ಅರಸರ ಕಾಲದಲ್ಲಿ ಸುಗ್ಗಿ ಕಟ್ಟೆ 
ಹಬ್ಬದ ವಿಚಾರಗಳಿಗೆಲ್ಲಾ ತುಂಬಾ ಪ್ರೋತ್ಸಾಹವಿದ್ದುದು ಆ ಸುಗ್ಗಿ ಹಬ್ಬದ ಹಾಡಿನಿಂದಲೇ 
ವ್ಯಕ್ತವಾಗುತ್ತದೆ. ಅದಲ್ಲದೆ ಹಾಲೇರಿ ಅರಸರಿಗೆ ತಮ್ಮ ಮೂಲದ ಅರಿವಿದ್ದು, ಗಂಗರಸರ ಜೈನ 
ಹಾಗೂ ಗೌಡ ಜನಾಂಗದೊಂದಿಗಿದ್ದ ಸಂಬಂಧವು ಕಾರಣವಾಗಿರುತ್ತದೆ. ಹಾಲೇರಿ ರಾಜರ 
ಆಸ್ಥಾನಕ್ಕೆ ಬರುವಾಗ ಎಲ್ಲರೂ ಕುಪ ಸದಟ್ಟಿ, ಪೀಚೆಕತ್ತಿ, ತಲೆಗೆ ಪೇಟ/ರುಮಾಲು ಧರಿಸಿ 
ಬರಬೇಕೆಂದು ರಾಜರು ಸನ್ನದು ಹೊರಡಿಸಿದ್ದರು. ಈ “ಬಗ್ಗೆ ನನ್ನ ಸ್ನೇಹಿತರಾದ ಕುಡೆಕಲ್‌ 
ವಿದ್ಯಾಧರ್‌ರವರು ಒಂದು ಸಂವಾದದಲ್ಲಿ ಈ ರೀತಿ ಬಣ್ಣಿಸಿದ್ದರು: ಸ ಸಮುದಾಯದ 
ಹಿರಿಯ ವ್ಯಕ್ತಿಗಳು ಮೇಲ್ವರ್ಗದವರ ಮುಂದೆ ಸೊಂಟ ಬಗ್ಗಿಸಿ, ಎಡಗೈಯನ್ನು ಬೆನ್ನಿನ ಹಿಂದೆ 
ಇಟ್ಟು ಬಲಗೈಯನ್ನು ಬಾಯಿಗೆ ಅಡ್ಡವಿಟ್ಟು ಮಾತನಾಡುವುದನ್ನು ನೋಡಬಹುದು...... 
ಇದು ಗೌರವದ ಸಂಕೇತ ಎಂದು ನಾನು ಭಾವಿಸಲಾರೆ; ದಾಶ್ಯದ ಒಂದು ಪಳೆಯುಳಿಕೆ. 
ನಮ್ಮ ಪೇಟದ ಅಂಚು ಉದ್ದವಾಗಿದ್ದುದು ಸಹಜ” ವೆಂದಿದ್ದಾರೆ. 


ಆದರೆ ನನ್ನ ಪ್ರಕಾರ ಪೇಟದ ಅಂಚನ್ನು ಬಾಯಿಗೆ ಅಡ್ಡ ಹಿಡಿಯುವುದು ನಮ್ಮ ಪೂರ್ವಜರ 
ಪಳೆಯುಳಿಕೆಯಾದ ಗಂಗರ ಜೈನ ಸಂಪ್ರದಾಯವೆಂದು ಅಭಿಪ್ರಾಯ ಪಡುತ್ತೇನೆ. 


ಕೊಡಗಿನ ಕೈಮಡಗಜು: 
(ಎಂ.ಜ. ನಾಗರಾಜ್‌-ಕನ್ನಡ ಸಾಹಿತ್ಯ ಪರಿಷತ್ತು 2ಂ04) 


“ಕೊಡಗಿನಲ್ಲಿ ಮನೆತನದ ಮೂಲಪುರುಷನ ಹೆಸರಿನಲ್ಲಿ ಕಟ್ಟಿರುವ ಸ್ಮಾರಕ ಕಟ್ಟಡಕ್ಕೆ ಕೈಮಡ 
ಎನ್ನುತ್ತಾರೆ. ಈ ಮೂಲ ಪುರುಷ ಆಯಾಯ ಮನೆತನಕ್ಕೆ ಗುರುಕಾರೋಣ, ಕುಲದೈವ, 
ಎಡಿಗುರು) ಸನ್ನಿಧಿ ಪುರುಷ ಆಗಿರುತ್ತಾರೆ. ಈ ಸ್ಮಾರಕ ನೆಲೆಯು ಮನೆತನದ ಕಿಸ 
ಗುಡಿಯೂ ಆಗಿದೆ. ಆ ವಂಶದ ಪರಂಪರೆಯಲ್ಲಿ ಬಂದ ಧಾರ್ಮಿಕ ಸಂಪ್ರದಾಯಗಳನ್ನು, 
ಸಾಂಸ್ಕೃತಿಕ ಆಗುಹೋಗುಗಳನ್ನು, ಜನಪದ ಹಾಡುಗಳನ್ನು, ಆಚರಣೆಗಳನ್ನು ಕಲೆಗಳನ್ನು 
ಮೇಳೈಸಿ ಕೊಂಡು ಮೌಲ್ಯದ ಕೇಂದ್ರವೂ ಆಗಿದೆ. ಅಂದರೆ ಸಾಂಸ್ಕ ತಿಕ ಸೌಷ್ಟ ಷ್ಯವಗಳ, ವಂಶಿಕ 
ಗೌರವ, ಭಕ್ತಿ ಮೌಲ್ಯಗಳ, ಸ್ಮಾರಕವಾಗಿ ತಾತ್ಕಾಲಿಕ ಅಗತ್ಯತೆಗಳ ಪ್ರಸ್ತುತ ಪ್ರತಿಷ್ಠಾನವೇ 
“ಕೈಮಡ' ಗಳು ಆಗಿವೆ" ಪ್ರಮುಖವಾಗಿ ಅಮ್ಮ ಕೊಡವ- ಕೊಡವ ಜನಾಂಗಗಲ್ಲಿ "ಕೈಮಡ' 
ಗಳಿರುವಂತೆಯೇ ಕೋಯವ, ಐರೀರ, ಹೆಗ್ಗಡೆ, ಗೊಲ್ಲ, ಕಾಪಳರಲ್ಲಿ, ದಲಿತ ವರ್ಗದ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 121 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕೆ೦ಬಟ್ಟಿಗಳಲ್ಲಿ, ಗೌಡ ಮತ್ತು ಜಮ್ಮ ಮಾಪಿಳ್ಳೆ ಮನೆತನಗಳಲ್ಲಿ ಇದೇ ರೀತಿ ಹಿರಿಯರ 
ಸ್ಮಾರಕ. ನೆಲೆಗಳಿವೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಯಡೂರಿನ, ಚ್‌ೌಡ್ದು, 
ಬಾಚಿನಾಡ ಇತ್ಯಾದಿ ಗೌಡ ಜನಾಂಗದ ಮಾಳದಲ್ಲಿ ಕೊಲೆಕಲ್ಲುಗಳನ್ನು ವೀರ ಹಿರಿಯರ 
ಸ್ಮರಣಾರ್ಥ ಕರಡು ಲಾಳಾಕಾರದಲ್ಲಿ ಜೋಡಿಸಿಟ್ಟಿರುವುದು ಕಾಣಬರುತ್ತವೆ. 


ಕೊಡಗಿನ ಮತ್ತು ದಕ್ಷಿಣ ಕನ್ನಡದ ಬಹುತೇಕ ಗೌಡ ಹಾಗೂ ಕೊಡವ ಐನ್‌ಮನೆ/ 
ತರವಾಡು ಮನೆಗಳಲ್ಲಿ "ಕನ್ನಿ ಕೋಂಬರೆ' ಎಂಬ ಪ್ರಾರ್ಥನಾ ಕೋಣೆ, ಕನ್ನಿಕಂಬಗಳ 
ಅಸ್ತಿತ್ವ, ಕನ್ನಿ ಎಂದರೆ “ಕನೆ' ಎಂಬ ಅರ್ಥವು ಕೂಡಾ ಇದೆ. ಜೊತೆಗೆ "ಕನ್ನಿ ಕೊಂಬರೆ' 
ಐನ್‌ಮೆನಯ ನೈರುತ್ಯಕ್ಕೆ ಇದೆ. ಇದು ಗೌಡ ಜನಾ೦ಗದ ಪುರಾತನ ಆದಿಶಕ್ತಿ ಆರಾಧನಾ 
ಪದ್ಧತಿಯಾಗಿರುತ್ತದೆ. ಅದೇ ರೀತಿ ಕೊಡವರು ಮತ್ತು ಗೌಡರು ಗುರುಕಾರಣಗಳನ್ನು 
ಆರಾಧಿಸುತ್ತಿದ್ದು, ಮಾತಾಪಿತೃ ಕುರಿತು ಸಂಯುಕ್ತ ಆರಾಧನಾ ಪದ್ಧತಿಗೆ ಅವಕಾಶವಿದೆ. 
ಇದು ಮೂಲತಃ ಕೊಡಗು ಮತ್ತು ದಕ್ಷಿಣಕನ್ನಡದ ಮೂಲನಿವಾಸಿ ರೈತಾಪಿ ಜನಾಂಗಗಳ 
ಸಮ್ಮಿಶ್ರ ಸಂಸ್ಕೃತಿಯ ಪದ್ಧತಿ ಎನ್ನಬಹುದು. (ಎಂ.ಜಿ. ನಾಗರಾಜ್‌ ಕೊಡಗಿನ ಕೈಮಡಗಳು- 
೨೦೦೪ ಪು.೧೪) 


ಗೌಡ ಜನಾಂಗದ ಕೈಮಡಗಳು: 


ಗೌಡ ಜನಾಂಗದಲ್ಲಿ ಪರ್ಲಕೋಟಿ ಮನೆತನದ ಒಂದು ಕುಟುಂಬ ನಂಜರಾಯಪಟ್ಟಣದ 
ಬಳಿ ರಂಗಸಮುದದಲ್ಲಿದೆ. ಪುತ್ತರಿಯಾನೆ ಪರ್ಲಕೋಟಿ ಎಂಬುದು ಮನೆತನದ ಪೂರ್ಣ 
ಹೆಸರು. ಮಡಿಕೇರಿ ತಾಲೂಕು ಬಿಳಿಗೇರಿಯು ಇವರ ಮೂಲ ನೆಲೆ ಆಗಿದೆ. ಇವರಿಗೆ 
ಕೈಮಡ ಇಲ್ಲ. ಆದರೆ ಐನ್‌ಮೆ ಅಲ್ಲಿದೆ. ತೆರೆ, ಕೋಲ ಇಲ್ಲ. ವೆಂಕಟರಮಣ ದೇವರ 
ಪೂಜೆ (ಹರಿಸೇವೆ) ಮಾತ್ರ ಉಂಟು. ಆ "ಹರಿಸೇವೆ' ಗೌಡ ಜನಾಂಗದಲ್ಲಿ ವಾರ್ಷಿಕ 
ಪದ್ಧತಿಯಾಗಿದೆ. ಚೌಡ್ಲು ಗ್ರಾಮದಲ್ಲಿ ವೀರಗಲ್ಲುಗಳ ಬಳಿ “ಹರಿಸೇವೆ' ನಡೆಯುತ್ತದೆ. 


ವಿಶೇಷತಃ ಚೌಡ್ಲುವಿನ ಸುಗ್ಗಿ ಕಟ್ಟೆ ಹಬ್ಬದಲ್ಲಿ ನಾಡತಮ್ಮನ ಬನದಲ್ಲಿ ಊರಿನ 
ನಾಲ್ಕು ಗೌಡ ಮನೆತನದವರು ದೊಡ್ಡಕಲ್ಲು ಸಣ್ಣಕಲ್ಲುಗಳ ನಡುವೆ ಬಾಳೆಎಲೆ ಮೇಲೆ 
ಬೆಳ್ಳಿಕೊಡೆ ಇಟ್ಟುಕೊಂಡು ಸಲ್ಲಿಸುವ ಸೊಡ್ಡು (ಸೊಡರು) ಪೂಜೆಯ ವಿಧಾನವು, 
ಹಿರಿಯರ ಸಮಾಧಿ ಪೂಜೆಯ ನೆನಪನ್ನು ತರುತ್ತದೆ. ಇದು ಹಿರಿಯರ ನೆಲೆಯ 
ಬನವಾಗಿದೆ. ಇದು ಊರ ಮುಂದಿನ ವೀರರಕಟ್ಟೆಗೆ (ಹರಿಸೇವೆ ಕಲ್ಲುಗಳ ಸಮೂಹ) 
ಸಮೀಪದಲ್ಲಿದೆ; ಊರಿಗೆ ಸುಮಾರು ೧ ಮೈಲಿ ದೂರದಲ್ಲಿ ವಾಯವ್ಯಕ್ಕೆ ಇರುವ 
`ಅಜ್ಜಿಬನ'ದಲ್ಲಿ ವೃತ್ತಾಕಾರದ ಶಿಲೆಗಳ ರಾಶಿ ಹಾಗೂ ಅದರಲ್ಲಿ ತುಸು ತಗ್ಗುಮಾಡಿ ಕಿರಿಗುಡಿ 
ಬಾಗಿಲಿನಂತೆ ರಚನೆಯಿರುವ ನೆಲೆ ಇದೆ. ಗಮನಾರ್ಹವಾಗಿ, ಪ್ರಾಗೈತಿಹಾಸಿಕ ಕಾಲದ 
ಮಾದರಿಯ ಬೃಹತ್‌ ಶಿಲಾಯುಗದ ಸಮಾಧಿಗಳ ಒಂದು ಸಾಂಕೇತಿಕ ರೂಪವಾಗಿ ಇದು 
ಕಾಣುತ್ತದೆ. ಬೆ೦ಗಳೂರು ಬನ್ನೇರುಘಟ್ಟದ ಅನುಕ್ರಮಣಿಕೆ ವೃತ್ತರಚನೆಯ ಮಾದರಿಯ, 
ಸಮಾಧಿವೃತ್ತವನ್ನು ಇದು ಹೋಲುವಂತಿದೆ. ಗೌಡ ಜನಾಂಗದ ವಿಶಿಷ್ಟ ಸ್ಮಾರಕ ಇದಾಗಿದೆ. 
ಸುಗ್ಗಿಕಟ್ಟೆ ಹಬ್ಬದ ಸಮಯದಲ್ಲಿ ಈ ಗೌಡ ಮನೆತನದವರು ಅಲ್ಲಿ ಸಲ್ಲಿಸುವ ಪೂಜೆ, 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 122 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಹಿರಿಯರ ಸಮಾಧಿ ಪೂಜೆಯಂತಿದೆ. ಇದಲ್ಲದೆ "ಹುಲಿಮುಖದ ಚೌಡಿ'ಯ ಕಾಡಿಗೆ 
ಹೊಗುವ ಹಾದಿಯಲ್ಲಿರುವ ಬಸವೇಗೌಡ ಮನೆತನದ ಸಮಾಧಿ ಕಟ್ಟಡದ ಮೇಲೆ ಸ್ತೂಪದ 
ಚಹರೆಗಳನ್ನು ಹೊಂದಿರುವುದು ವಿಶೇಷ. 


ನಂಜರಾಯಪಟ್ಟಣದ ಅಚ್ಚಾಂಡೀರ ಮನೆತನಕ್ಕೆ ಕೈಮಡ ಇಲ್ಲ. ಆದರೆ ಗುರುಕಾರೊಣನಿಗೆ 
ಮರದ ಬುಡದಲ್ಲಿ ಸಮಾಧಿಸ್ಥಾನ ಅಂದರೆ ನೆಲೆ ಇದೆ. ಮೊದಲಿಗೆ ಗುರುಕಾರೊಣನಿಗೆ 
ತೆರೆ, ಕೋಲ ಇತ್ತು. ಈ ಕಾರೊಣನಿಗೆ ತುಲಾಸಂಕಮಣ ಸಮಯದಲ್ಲಿ ಬಲಮುರಿ 
ಕಾವೇರಿ ತೀರ್ಥಸ್ನಾನದ ರಾತ್ರಿ ದೀಪವಿಡುತ್ತಾರೆ. 


ನಾಪೋಕ್ಲು ಮಾರ್ಗದ ಬೆಟ್ಟಗೇರಿಯ ಐನ್‌ಮನೆಯಲ್ಲಿ ಅನ್ನಚ್ಚಿರ ಮನೆತನವಿದ್ದು, 
ಅದಕ್ಕೆ ಇಲ್ಲಿ ಕೈಮಡವಿದೆ. ಈ ಮನೆತನಕ್ಕೆ ಎರಡು ಪಟ್ಟೆ (ವಂಶಿಕ ಶಾಖೆ) ಇದೆ. ಕಟ್ಟೆಮನೆ 
ಸ್ಥಾನವೂ ಈ ಮನೆತನಕ್ಕಿದೆ. ಹರಿಸೇವೆ, ಹುತ್ತರಿ ಹಬ್ಬ, ಗುಳಿಗ, ನಾತ ಪೂಜೆ, ತೆರೆ, ಕೋಲ 
ಎಲ್ಲ ಆಚರಣೆಗಳೂ ಇವರಲ್ಲಿದೆ; ಕೈಮಡಕ್ಕೆ ವಾರ್ಷಿಕ ಮೀದಿಯಲ್ಲಿ 'ಕೋಳಿ' ಬಲಿ ಮಾತ್ರ 
ಇದೆ. ಜಮ್ಮ ಹಾಗೂ ಉಂಬಳಿ ಭೂಮಿಯೂ ಇದೆ. ಮದುವೆಯಲ್ಲಿ ಗೌಡ ಜನಾಂಗದ 
ಪದ್ಧತಿಯಂತೆ ಮುಂಬದಿ ಪುಕ್ಕ ಬರುವಂತೆ ವಧು ಸೀತೆ ಉಡುತ್ತಾಳೆ. ಕಾರೊಣರ 
ಕಾಲದಿಂದ ಬಂದ ಪದ್ಧತಿಯಂತೆ ಭಗವತಿಗೆ ೧೮ ಅಡಿ ಮುಡಿ, ಭದ್ರಕಾಳಿಗೆ ೧೬ ಅಡಿ 
ಮುಡಿಯನ್ನು ಪಾಲೆಯರಿಂದ ಕಟ್ಟಸುತ್ತಾರೆ. ಎರಡು ವರ್ಷಕ್ಕೊಮ್ಮೆ ಆಚರಿಸುವ ಹಬ್ಬದಲ್ಲಿ 
ವಿಷ್ಣುಮೂರ್ತಿ ಕೋಲವೂ ಉಂಟು. ಕೃಷಿ ಕಾಲದಲ್ಲಿ 'ಒಯ್ಯ (ನಾಟಹಾಡು)'ವನ್ನು 
ಕನ್ನಡದಲ್ಲಿ ರೂಪಿಸಿಕೊಂಡು ಹಾಡುತ್ತಾರೆ. ತುಲಾಸಂಕ್ರಮಣದಲ್ಲಿ ಕೈಮಡಕ್ಕೆ ಬೊತ್ತಲೆ 
ಹುತ್ತರಿಯಲ್ಲಿ ಕದಿರು ಇಡುತ್ತಾರೆ. 


ಮಡಿಕೇರಿ ತಾಲೂಕು ಅಯ್ಯಂಗೇರಿಯಲ್ಲಿ ಪೆಮ್ಮುಡೀರ ಮನೆತನದ ಗುರುಕಾರೊಣ 
'ನಂದಿಚ್ಛ'. ಮನೆತನಕ್ಕೆ ಮೊದಲು ಇವನು ಮಣ್ಣು ತೆಗೆದವ. ಇವನ ಆರು ಅಡಿ ಚತುರಸ್ತ 
ಕಟ್ಟಡವಾದ ಕೈಮಡ ಪೂರ್ವಾಭಿಮುಖವಾಗಿದೆ. ಈ ಮೈಡದ ನೆಲೆಯಲ್ಲಿ ಕಾರೊಣನ 
ಅವಾಹನೆ ಉಂಟು. ಆದರೆ ಆಕೃತಿ ಇಲ್ಲ. ಈ ಕೈಮಡಕ್ಕೆ ಮೊದಲು ಹುಲ್ಲುಮಾಡು ಇತ್ತು. 
ತುಂಬಿಕಣ್ಣು ಈಗಲೂ ಕಾಣುವಂತೆ ಇದೆ. ಈ ಮನೆತನದ ಪಡೆಬೀರರು ಸುಬ್ಬಯ್ಯ ಹಾಗೂ 
ಬೆಳ್ಳಿಯಪ್ಪ ಪಡೆಬೀರರಿಗೆ ಬಾಳೆಗೊನೆ ಉರುಕಲು ನೈವೇದ್ಯ; ಮೂರು ಅಡಿ ಮತ್ತು 
ಮೂರು ಅಡಿ ಚೌಕಾಕಾರದಲ್ಲಿ ೯ ಕೋತ್ರಿ (ಕೋಲ್‌ ತಿರಿ) ಹಚ್ಚುತ್ತಾರೆ. ವಿಶೇಷವೆಂದರೆ 
ಕೈಮಡದ ಕಾರೊಣನಿಗೆ ಹುತ್ತರಿಯಲ್ಲಿ ಸಿಹಿ ಎಡೆ, ಪೊವ್ವದಿಅವ್ವೆ ಹಬ್ಬ, ಚಿನ್ನತಪ್ಪನ (ಕೃಷ್ಣ) 
ಹಬ್ಬದಲ್ಲಿ ದೀಪವಿಡುವರು. ದೇವ (ಭಂಡಾರ) ತಕ್ಕಾಮೆ ಮೊದಲು ಇವರಿಗಿತ್ತು ಈಗ 
ಚಂಗೋಲು ತಕ್ಕಾಮೆ (ಉಭ ಶುಭಗಳಲ್ಲಿ ಬೌದ್ಧಿಕ ಹಾಗೂ ವಿವೇಕ ಹೇಳುವ ನೆರವಿಗರು) 
ಇದೆ. ಬಲ್ಲಮಾವಟಯ ಎಡಿಕೇರಿ ಮನೆತನಕ್ಕೆ ಭಗವತಿ ದೇಗುಲದ ಬಳಿ ಕೈಮಡವಿದೆ. 
ಕುತ್ತಿ ನಾಶವಾದ ಅರೆಯಡ (ಹೆಗ್ಗಡೆ ಜನಾಂಗ) ಮಣ್ಣಿಗೆ ಎಡಿಕೇರಿ ಮನೆತನ ನಿಂತಿದೆ. 
ರಾಜರ ಕಾಲದಲ್ಲಿ ಕನ್ನಡ ಜಿಲ್ಲೆಯ ಎಡಿಕೇರಿ ಮನೆತನದಿಂದ ಬಂದು ಇಲ್ಲಿ ನಿಂತು 
ಅದೇ ಹೆಸರನ್ನು ಮುಂದುವರಿಸಿದೆ. “ನರಿಪೂದ' ತೆರೆಯನ್ನು (ಹುಲಿ ಬೇಟೆಯಲ್ಲಿ ಹುಲಿಗೆ 
ಬಲಿಯಾದ ಮನೆತನದ ವೀರನ ಹೆಸರಿನಲ್ಲಿ ಕಟ್ಟಿಸುವ ತೆರೆ) ಎಡಿಕೇರಿ ಮನೆತನದ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 123 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಹೆಸರಿನಲ್ಲಿ ಕಟ್ಟಿಸುತ್ತಿದ್ದುದು ಈಗ ನಿಂತಿದೆ. ಇಲ್ಲಿನ ಕೈಮಡ ಬೀರಕೋಟ (ವೀರನ ಕೋಣೆ) 
ವಾಗಿದೆ. ಮೊದಲಿಗೆ ಹುಲ್ಲುಮಾಡು ಹೊದ್ದಿದ್ದು ಈಗ ಹೆಂಚಿನದಾಗಿದೆ. ಹುತ್ತರಿಗೆ ಕಟ್ಟು 
ಬಿದ್ದ ಮೇಲೆ ಒಂದು ತಿಂಗಳ ಕಾಲ ಹಾಗೂ ಹಬ್ಬಗಳಲ್ಲಿ ಈ ಕೈಮಡದಲ್ಲಿ ದೀಪವಿಡುವರು. 
ಜನಾ೦ಗದ ಉಡುಗೆ ತೊಡುಗೆ, ಪದ್ಧತಿಗಳು ಈಗ ಗೌಡ ಸಂಸ್ಕೃತಿಗನುಗುಣವಾಗಿವೆ. 


ಸೋಮವಾರಪೇಟೆ ತಾಲೂಕು ತಲ್ಲರೆ ಶೆಟ್ಟಳ್ಳಿಯಲ್ಲಿ "ಕುರಾದಗೌಡ' ಮನೆತನವಿದೆ. 
ಇವರು ಕೊಡಗು ರಾಜರ ಕಾಲದ ಬಸವೇಗೌಡರ ವಂಶೀಕರಾಗಿದ್ದಾರೆ. ಆ ಕಾಲದಲ್ಲಿ ಈ 
ಮನೆತನ ವೀರಶೈವವಾಗಿತ್ತಂತೆ. ಈಗ ಗೌಡ ಜನಾ೦ಗವಾಗಿದೆ. ಮನೆತನದ ಜಮೀನಲ್ಲಿದ್ದ 
ವೀರಗಲ್ಲುಗಳಿಗೆ 'ಬಸವೇಗೌಡನ' ಅಸ್ತಿತ್ವವನ್ನು ಆರೋಪ ಮಾಡಿಕೊಂಡು ಗೌರಹಬ್ಬ 
ಕಳೆದ ಮೇಲೆ ಆರಾಧನೆ ನಡೆಸುತ್ತಾರೆ. ಇವು ತಮ್ಮ ಹಿರಿಯರ ಸ್ಮಾರಕವೆಂದು ವೀರಶೈವ 
ಅರ್ಚಕರಿಂದ ಮನೆತನದವರು ಪೂಜೆ ಸಲ್ಲಿಸುತ್ತಾರೆ; ಹುತ್ತರಿಯಲ್ಲಿ ಕದಿರು ಇಡುತ್ತಾರೆ; 
ಮಕರ ಸಂಕ್ರಾಂತಿಯಲ್ಲಿ ಹೊಸ ಬೆಳೆ ಬಳಸಿ ಎಡೆ ಹಾಕುತ್ತಾರೆ. ವಂಶಭೂತರ ಧಾರ್ಮಿಕ 
ನೆಲೆಯನ್ನು ಸ್ಮರಿಸಿ ಆಚರಣೆಗಳ ಪಾಲನೆ ಇಲ್ಲಿ ಕಾಣುತ್ತದೆ. ಈ ವೀರಗಲ್ಲುಗಳಿಗೆ "ಹರಿಸೇವೆ' 
ಕಲ್ಲುಗಳೆಂದು ಕರೆಯುತ್ತಾರೆ. ಒಂದು ವರ್ಷ 'ಸುಗ್ಗಿಕಟ್ಟೆ'ಗೆ ಹಬ್ಬ ಸಲ್ಲಿಸಿದರೆ, ಮರುವರ್ಷ 
`ಹರಿಸೇವೆ' ಕಲ್ಲುಗಿಗೆ ಹಬ್ಬದಾಚರಣೆಗಳನ್ನು ನಡೆಸುತ್ತಾರೆ. ಬಹುಶಃ "ಹಿರಿಯರ ಸೇವೆ'ಯು 
`ಹರಿಸೇವೆ'ಗೆ ಸಂವಾದಿಯಾಗಿ ಸಮ್ಮಿಲಿತವಾಗಿರುವಂತಿದೆ. ಹೀಗೆಯೇ ಚೌಡ್ಲು ಗ್ರಾಮದ 
ವೀರಗಲ್ಲುಗಳ ಕಟ್ಟೆಗೆ (ಚೌಡಯ್ಯ 7? ಮೂಡ್ಡಯ್ಯನ ಕಟ್ಟೆ) ಸಲ್ಲುವ ಹರಿಸೇವೆಯು, 
ಹಿರಿಯರ ಸೇವೆಯ-ಆರಾಧನೆಯ ಪರ್ಯಾಯ ಪ್ರತೀಕವಾಗಿರುವಂತಿದೆ. 


ಅದೇ ರೀತಿ ಎಂ.ಜಿ. ನಾಗರಾಜರು ಸದ್ರಿ ಪು೯೧ ರಿಂದ ೯೫ರ ತನಕದ 
ಉಪಸಂಹಾರದಲ್ಲಿ ಈ ರೀತಿ ನಮೂದಿಸಿರುತ್ತಾರೆ; 


“ಓ(ಪು.೯೨) ಚಂಗಾಳ್ವರ ನಂತರ ಕೇವಲ ಕೇರಳದ (ಮಲೆಯಾಳ) ಪ್ರಭಾವವೇ 
ಆವರಿಸಿಕೊಂಡಿದ್ದ ಇಲ್ಲಿನ ಕೈಮಡ-ಕಾರೊಣ ಜನಪದ ಆಚರಣೆಗಳಿಗೆ ಹಾಲೇರಿ ಅರಸರು, 
ವೀರಶೈವ ಮಠಗಳು ಹಾಗೂ ದ.ಕ. ಜಿಲ್ಲೆಯ ಬ್ರಾಹ್ಮಣರು, ಗೌಡರು, ತಮ್ಮ ವಾಸ್ತವ್ಯದಲ್ಲಿ 
ಕೊಡವ ಹಾಗೂ ಕನ್ನಡ (ಗೌಡ) ಪ್ರಭಾವಕ್ಕೆ ಒತ್ತು ನೀಡಿದ್ದಾರೆ. ಸ್ಥಳೀಯ ಸಂಸ್ಕೃತಿಯನ್ನು 
ಬೆಳೆಸಲು ಅನುಕೂಲವಾಗಿದ್ದಾರೆ; ಅಸ್ತಿತ್ವವನ್ನುಳಿಸಿಕೊಂಡಿದ್ದಾರೆ. ಅಲ್ಲದೇ ಪ್ರಾಗೈತಿಹಾಸಿಕ 
ಅವಶೇಷಗಳ ಸಂಕೇತಗಳಿಗೆ ಹಿರಿಯರ ಆರಾಧನಾ ಪದ್ಧತಿಯನ್ನು ಕೊಡಗಿನ ಮೂಲ ಗೌಡ 
ಜನಾಂಗದವರು ಇಂದಿಗೂ ಉಳಿಸಿಕೊಂಡು ಬಂದಿರುವುದು ಗಮನಾರ್ಹ.” 


“೮. ಕೈಮಡಗಳ ಇತಿಹಾಸ ದೃಷ್ಟಿಯಿಂದ ಪ್ರಾಗತಿಹಾಸಕಾಲದ ನಿಲುವು ಗಲ್ಲುಗಳು, 
ಕಲ್ಲೋರಿಗಳು ಪ್ರೇರಕ ಪರಂಪರೆಯಾಗಿ ಜೊತೆಗೆ ಗಂಗ, ಚಾ೦ಗಾಳ್ವ, ಕೊಂಗಾಳ್ಗರ 
ಕಾಲದ ವೀರಗಲ್ಲು, ಕಲ್ಲಾಟ್ಟು ಸ್ಮಾರಕಗಳು ಮೂಲವೆನಿಸಿದರೂ, ಹಾಲೇರಿ ಅರಸರ 
ಕಾಲದಲ್ಲಿ, ಕೇರಳ ಮತ್ತು ದಕ್ಷಿಣಕನ್ನಡ ಜಿಲ್ಲೆಯ (ಗೌಡರ) ಪ್ರಭಾವದ ದೈವಾರಾಧನೆಯ 
ಹಿನ್ನೆಲೆಯಲ್ಲಿಯೂ ಅದರ ರಚನಾ ಸ್ವರೂಪಕ್ಕೆ ನಿರ್ದಿಷ್ಟತೆ ಒದಗಿಬ೦ದಿದೆ.....” 


“೧೫.(ಪು.೯೩) ಕೊಡಗನ್ನು ಆಳಿದ ವಿವಿಧ ರಾಜವಂಶಗಳ ಆಳ್ವಿಕೆಯ ನಂತರ ಅವರ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 124 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅಳಿದುಳಿದ ಮನೆತನಗಳು ಸಾಮಾನ್ಯ ಬದುಕಿನಲ್ಲಿ ಬೆರೆತುಹೋಗಿ ಕೊಡಗಿನ ಸಮನ್ವಯ 
ಸಂಸ್ಕೃತಿಯನ್ನೂ ಪ್ರಾಕೃತಿಕ ಸನ್ನಿ ವೇಶದ ಕಾರಣವಾಗಿಯೂ ರೂಪಿಸಿರುವಂತಿದೆ. ಚಂಗಾಳ್ವರ 
ಬೊಪ್ಪದೇವನಕಾರಣ ಬೊಪ್ಪಂಡ ಹಾಗೂ ಚಂಗಂಡ, ಕೊಂಗಾಳ್ಪರ ಕಾರಣ ನಾಯಕಂಡ, 
ಕೊಂಗಂಡ ಹಾಗೂ ತತ್ತಂಬಂಧ ಸಂವಾದಿ ಮನೆಪೆದದ ಹೆಸರುಗಳುಳ್ಳ ಮನೆತನಗಳು 
ಕೊಡವ, ಗೌಡ ಮತ್ತು "ಇತರ ಜನಾ೦ಗಗಳಲ್ಲಿ ರೂಪುಗೊಂಡಿರಬಹುದಾದ ಹಿನ್ನೆಲೆಗೆ 


ಹಾಗೂ ಅವು ಉಳಿಯಲೂ ಹಿರಿಯರ ಈ ಸ್ಮಾರಕ ಸ್ವರೂಪಗಳು ನೆರವಾಗಿರುವಂತಿಪೆ.” 
ಇದೇ ರೀತಿ ಮುಂದುವರಿದು...... 


“೧೮ (ಪು.೯೪) ಕೊಡಗಿನ ಇಂದಿನ ಎಲ್ಲ ಕೊಡವ ಮನೆತನಗಳು ಹೊರಗಿನಿಂದ 
ಬಂದವುಗಳಲ್ಲ. ಮಲೆಪರ ನಂದನವನವಾಗಿದ್ದ ಕೊಡಗು ಕ್ರಿ.ಪೂ. ಉತ್ತರ ಭಾರತದ 
ಸಾಂಕೃತ್ಯ ಬ್ರಾಹ್ಮಣರ ಕುಲಾಚಾರಗಳು ಕೊಡವರಲ್ಲಿ ಕಾಣಬರುವಲ್ಲಿ, ಅಲ್ಲಿಂದ ಬಂದ 
ಮನೆತನಗಳು, ಕೊಡಗಿನಲ್ಲಿದ್ದ ಎಲ್ಲಾ ಮೂಲ ಮನೆತನಗಳು (ಗೌಡರು ಸೇರಿ), ಆಳಿ 
ಅಳಿದುಳಿದ ರಾಜವಂಶೀಯ ಮನೆತನಗಳು ಹೆಚ್ಚಿನ ಹೊರ ಸಂಪರ್ಕಕ್ಕೆ ಅಭೇದ್ಯವಾದ 
ಪ್ರಾಕೃತಿಕ ಸನ್ನಿವೇಶಗಳಿಂದಾಗಿ ಇಲ್ಲಿಯೇ ಉಳಿದು ಪರಸ್ಪರ ಸಾಂಸ್ಕೃತಿಕ ವಿನಿಮಯದಿಂದ, 
ತಮ್ಮದೇ ಆದ ಒಟ್ಟಾರೆ ಜನಪದ ಸಂಸ್ಕೃತಿಯನ್ನು ರೂಪಿಸಿಕೊಂಡು ಕೊಡಗಿನ 
ಜನಾಂಗಗಳು ಚಾಲೂ “ಮಾಡಿದುವು. ಇದು 'ಡಗಿನ ಸಂಸ್ಕ ತಿಯ ಮೂಲವಾದಂತೆ 
ಮಲೆಯಾಳ ಹಾಗೂ ದಕ್ಷಿಣ ಕನ್ನಡದ (ಗೌಡರ) ಪ್ರಭಾವವನ್ನು ನಂತರದಲ್ಲಿ ಅರಗಿಸಿ 
ಕೊಂಡು ಕೈಮಡ ಆಚರಣೆಗಳಲ್ಲಿ "ಬಳಸಿಕೊಂಡವು. ಅಲ್ಲಿಂದ ಬಂದ ಜನಾಂಗಗಳಿಗೂ 
“ಕೊಡಗಿನ” "ಪ್ರಭಾವವನ್ನು ಬೀರಿದುವು..... ಹೀಗಾಗಿ ಕೊಡವ ಮೂಲದ ಬಗ್ಗೆ ಉಳಿದ 
ಯಾವ ವಾದಗಳೂ ಇಡೀ ಮಾನವ ಜನಾ೦ಗ ಒಂದು ಮಿಶ್ರಕ್‌ ಎ೦ಬ ವಾಸ್ತವದಲ್ಲಿಯ 
ಉತ್ತರ ಪಡೆದು ಸ್ಥಗಿತವಾಗಿ ಬಲ್ಲಂತಹವುಗಳಾಗಿವೆ. ಇದೇ ಕಾರಣ ಕೊಡಗಿನಲ್ಲಿ ಒಂದು 
ವಿಶಿಷ್ಟ ಪಾರಂಪರಿಕವಾದ ಸಂಸ್ಕೃತಿ ಉಳಿಯಲೂ ಕಾರಣವಾಗಿದೆ.” 


ಇದೇ ಕಾರಣಕ್ಕೆ ಕೊಡಗಿನ ಮೂಲ ಜನಾಂಗಗಳಾದ ಹೆಗ್ಗಡೆ, ವೀರಶೈವ, ಗೌಡ, 
ಕೊಡವರು ರೈತರಾಗಿ, ಕ್ಷಾತ್ರ ತೇಜಸಿನ ಯೋಧರಾಗಿ ಒಂದೇ ಕೊಂಡಿಗೆ ಸೇರಿದವರಾಗಿದ್ದು, 
ದಾಯಾದಿಗಳಾಗಿರುತ್ತಾರೆ ಎಂದು ತಿಳಿಯುವ, ಮೇಲುಕೀಳೆಂಬ ಭೇದವಿಲ್ಲದೆ 
ಸಹಬಾಳ್ವೆಯನ್ನು ನಡೆಸುವ ಪ್ರಯತ್ನ ಆಗಬೇಕಿದೆ. 


“ಕೊಡಗರು” ಎಂಬುದು ಕೊಡಗಿನ ಎಲ್ಲಾ ಯೋಧರನ್ನು ಸಂಭೋಧಿಸುವ 
ದೇಶವಾಚಿ ಶಬ್ದವಾಗಿತ್ತು: 

ಕ್ರಿಶ.೧೧೭೪ ರ ಕಂಪ್ಲಾಪುರ ಶಾಸನದಲ್ಲಿ ಸ್ಪಷ್ಟವಾಗಿ ಬರುವ “ಎಲ್ಲಾ ನಾಡ 
ಕೊಡಗರು” ಎನ್ನುವ ಉಲ್ಲೇಖವು ದೇಶವಾಚಿಯಾಗಿದ್ದು, ಅಂದರೆ ಅಂದಿನ ಕೊಡಗಿನಲ್ಲಿ 


ಇಂದಿನ ಕೊಡಗು ಹಾಗೂ ಕೊಡಗಿನಾಚೆಯ ನಾಡುಗಳಲ್ಲಿ ಇದ್ದ ಕೊಡಗಿನ ವೀರ ಭಟ- 
ರು ಎಂಬರ್ಥದಲ್ಲಿಯ ಶಬ್ದದಿಂದ ಮಂಗರಸ ನಿಗಂಟಿನಲ್ಲಿ “ಕೊಡವ ಕೊಡಗರು ಎಂಬ 


ವಿಶ್ವ ಒಕ್ಪಲಗರ ಮಹಾ ವೇದಿಕೆ (ಲಿ) 125 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಎರಡು ಪ್ರತ್ಯೇಕ ಶಬ್ದಗಳನ್ನು ಬಳಸಿರುವುದು ಕಂಡುಬರುತ್ತದೆ. "ಎಲ್ಲಾ ನಾಡ ಕೊಡಗರು” 
ಎಂದರೆ ಗೌಡ, ವೀರಶೈವ, ಹೆಗ್ಗಡೆ, ಅಮ್ಮಕೊಡವ, ಕೊಡವ ಇತ್ಯಾದಿ ಜನಾಂಗಗಳು 
ಸೇರಿರುತ್ತವೆ. ಇದು ಯಾವುದೇ ಜನಾಂಗವಾಚಿಯಾಗಿರಲಿಲ್ಲ. ಈ ದಿಶೆಯಲ್ಲಿ ಉತ್ತರ 
ಕೊಡಗಿನಲ್ಲಿ ಲಭ್ಯವಾದ ಕೆಲವು ಗೌಡ ಕುಟುಂಬಗಳ ಅಧ್ಯಯನವು ಉಪಯುಕ್ತವಾಗಿದೆ. 


ಬಾಚಿನಾಡನ ಮನೆತನ: 


ಸೋಮವಾರಪೇಟೆ ಬಿಳಿಗೇರಿ ಗ್ರಾಮದ ಬಾಚಿನಾಡ ಕುಟುಂಬವು ಒಂದು ಪ್ರತಿಷ್ಠಿತ ಗೌಡ 
ಮನೆತನದ ಕುಟುಂಬವಾಗಿತ್ತು. ಕೊಡಗನ್ನಾಳಿದ ಚೆ೦ಗಾಳ್ವರ ತದ ನಂತರದ ದಿನಗಳಲ್ಲಿ 
ಮತ್ತು ಹಾಲೇರಿ ರಾಜರ ಮೊದಲು ಕೊಡಗನ್ನು ಬಾಳುಕೋರರ-ಬಾಚೆಕೋರರ ಎಂಬ 
ತುಂಡರಸರು ದೇಶದ ಒಂದೊಂದು ಭಾಗವನ್ನು ಆಳುತ್ತಿದ್ದರೆಂದು ಚರ್ಚಿಸಿರುತ್ತೇವೆ. ಈ 
ಬಾಚೆಕೋರರ ಒಂದು ಪಂಗಡವೇ ಬಾಚಿನಾಡ ಗೌಡ ಕುಟುಂಬವಾಗಿದೆ. ಲಭ್ಯವಿರುವ 
ಕ್ರಿ.ಶ.೧೮೦೮ ರಿಂದ ೧೯೦೨ರ ಬಿಳಿಗೇರಿ ಗ್ರಾಮದ ಜಮಬಂಧಿ ಪ್ರಕಾರ ತೋಟದ 
ಮತ್ತು ಇತರ ಭೂಮಿಯ ಯಜಮಾನನ ಹೆಸರು “ಕೊಡಗರ ಬಾಚಿನಾಡು ಪುಷ್ಪಗಿರಿ 
ಗವುಡನ ಮಗ ಮಲ್ಲಯ್ಯ” ಎಂದು ನಮೂದಿಸಲ್ಪಟ್ಟದೆ. ಕ್ರಿಶ.೧೯೦೨-೧೯೦೪ ರ 
ಜಮಬಂದಿಯಲ್ಲಿ “ಕ್ಷಡಗರ ಬಾಚಿನಾಡು ಪುಷಗಿರಿ “ಗೌಡನ ಮಗ ಮಲ್ಲಯ್ಯ ಪೌತಿ 
ತಮ್ಮ ಲಿಂಗಪ್ಪ” "ಎಂದು ನಮೂದಿಸಿರುತ್ತದೆ. ಬಿಳಿಗೇರಿಯಲ್ಲಿ ಕೊಡಗರ ಪುಷಗಿರಿ ಗೌಡರು 
ಮಾಜಿ ಮಂತ್ರಿಗಳಾದ ಜೀವಿಜಯನವರ ಮುತ್ತಜ್ಜ ದೊಡ್ಡ ಜಮೀನ್ದಾರರಾಗಿದ್ದರು. 
ಕ್ರಿ.ಶ.೧೯೦೦ ರಿಂದ ೧೯೧೦ರ ಸರಕಾರಿ ದಾಖ್ಲೆಗಳ ಪ್ರ ಪ್ರಕಾರ ಅವರ ಮನೆತನಕ್ಕೆ ಬಿಳಿಗೇರಿ, 
ಕುಂಬೂರು, ಶಿರಂಗಲ್ಲಿ, ಕಿರುದಾಲೆ ಇತ್ಯಾದಿ ಗ್ರಾಮಗಳಲ್ಲಿ ನೂರಾರು ಎಕ್ರೆ ಕಾಫಿ, ಏಲಕ್ಕಿ 
ತೋಟಗಳು ಇದ್ದುವು. “ಕೊಡಗರ ಬಾಚಿನಾಡು ಪುಷ್ಪಗಿರಿ ಗೌಡರ” ಮಕ್ಕಳ ಪೈಕಿ 
ಮಲ್ಲಯ್ಯ ಮತ್ತು ಬಸಪ್ಪನವರ ವಂಶದವರು ಕೊಡವರಾಗಿ ಸೊಪಾ ಇಂದು 
'ಬಾಚಿನಾಡಂಡ" ಎಂಬ “ಪ್ರತಿಷ್ಠಿತ ಕೊಡವ ಕುಟುಂಬಗಳಾಗಿವೆ. ಕ್ರಿಶ. ೧೯೫೦-೫೪ರ 
ಇವರ ಜಮಬಂದಿಯಲ್ಲಿ “ಬಾಚಿನಾಡ೦ಂಡ” ಎಂದು ಗುರುತಿಸಲಟ್ಟಿರುತ್ತಾರೆ. ಇತರರು, 
ಮಾನ್ಯ ಜೀವಿಜಯ, ಮಾಜಿ ಅರಣ್ಯ ಮತ್ತು ಕೈಗಾರಿಕಾ ಮಂತ್ರಿಯವರು ಸೇರಿ ಗೌಡ 
ಸಮುದಾಯವಾಗಿ ಗುರುತಿಸಿಕೊ೦ಡು ಕರ್ನಾಟಕದ ಪ್ರತಿಷ್ಠಿತ ಗೌಡ ಮನೆತನಗಳೊಂದಿಗೆ 
ವೈವಾಹಿಕ ಸಂಬಂಧ ಬೆಳೆಸಿರುತ್ತಾರೆ. ಪುತ್ತೂರಿನ ಗೌಡ ವಿದ್ಯಾಸಂಘ ಸಂಸ್ಥಾಪಕ ಅಧ್ಯಕ್ಷ 
ಸಿ.ಕೆ. ಪದ್ಮಯ್ಯ ಗೌಡರ ಮಗ ಜಯರಾಮನವರೂ, ಕೊಡಗು ಮತ್ತು ದಕ್ಷಿಣ ಕನ್ನಡ 
ಗೌಡ ಸಮಾಜದ ಅಧ್ಯಕ್ಷರಾಗಿದ್ದ ಕಾಯೆರ್‌ಮಾರ್‌ ವೀರಪ್ಪಗೌಡರು, ಪುತ್ತೂರು ಮತ್ತು 
ಬೆಳ್ತಂಗಡಿಯ ಎಂ.ಎಲ್‌.ಎ. ಆಗಿದ್ದ ಸುಬ್ರಹ್ಮಣ್ಯಗೌಡರೂ ಈ ಕುಟುಂಬದ ವೈವಾಹಿಕ 
ಸಂಬಂಧಿಗಳಾಗಿರುತ್ತಾರೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 126 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಛಹಂಜ ಲಂ ಉೀಲಣೀಣ 


(ಇಂ ಉರಿದ 
ಏನಾ ಹೆಣ) 
(೧೨೩ 2೨೦೧2 ದಂಡೆಯ + ಹಣ 
೧೩೦೧೨ cou Feo ನಂಣ ಇಇ) 1 
ಉಣುಣ 'ಆ'ಉ ಗಿಂ 
(೧೧೧೦೧೫೭ 
(ಟಂ ಲಂ ಬಣ) ಐಟಂ) 
'ಜಾಣಂಡ sero ಜಾಣ Hypo ce "ಏನಂ + Foes 


[$c ಣ್ಳ Co ಛಿ (2 


(2H) ಐಂ 0೪ ಐ 


ಗಾಟಂಣ ಊಂ 


ಣಂ CLT 


127 ಷುಡ್ತೂರು ಅನಂಡರಾಜ ಗೌಡ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಖೌಡ್ಲು ಮನೆತನ: 


(ಶ್ರೀಮತಿ ಪ್ರೇಮ ಪೌಡ್ಲುರವರ "ಚೌಡ್ಡು ಮನೆಯ ಅಭ್ಯುದಯ'(ಎ೦15) ಕೃತಿಯ ಚಿತ್ರಗಳು ಮತ್ತು 
ಆಯ್ದ ಭಾಗಗಳು) 


ಉತ್ತರ ಕೊಡಗಿನ ಸೋಮವಾರಪೇಟೆಯು ಹಿಂದಿನ ಕಾಲದಲ್ಲಿ ನಂಜರಾಜಪಟ್ಟಣವೆಂದು 
ನಾಮಾಂಕಿತವಾಗಿತ್ತು. ಪ್ರತೀ ಸೋಮವಾರ ನಡೆಯುವ ಸಂತೆಯಿಂದಾಗಿ ಸೋಮವಾರಪೇಟೆ 
ಎಂದು ಜಯಪ್ರಿಯವಾಯಿತೆಂದು ಹೇಳಲಾಗುತ್ತದೆ. ತಲಕಾಡಿನ ಗಂಗರ ಆಳ್ವಿಕೆಗೆ ಕ್ರಿಶ.೯ 
ಮತ್ತು ೧೦ನೇ ಶತಮಾನಗಳಲ್ಲಿ ಒಳಪಟ್ಟಿದ್ದು ಅನಂತರ ಚೋಳರ ಮಾಂಡಲೀಕರಾಗಿದ್ದ 
'ಕೊಂಗಾಳ್ಳ'  ವಂಶದವರಿಗೂ, ಕ್ರಿಶ.೧೨ನೇಯ ಶತಮಾನದಲ್ಲಿ ಹೊಯ್ದಳರ 
ಮಾಂಡಲೀಕರಾದ ಚೆಂಗಾಳ್ವರೂ, ಅನಂತರ ವಿಜಯನಗರದ ಅರಸರೂ ಹಾಗೂ ಕ್ರಿ.ಶ. 
೧೬೦೦ ರಿಂದ ೧೮೩೪ ರವರೆಗೆ ಹಾಲೇರಿ ವಂಶದವರು ಈ ಭಾಗದಲ್ಲಿ ಆಳಿದರು. 


ಕ್ರಿ.ಶ.೧೮೩೪ ರ ತರುವಾಯ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಾಗ ಸೋಮವಾರಪೇಟೆಯು 
ನಗರ ಕೇ೦ದ್ರವಾಗಿ ಮತ್ತು ತಾಲೂಕು ಕೇ೦ದ್ರವಾಗಿ ಬೆಳೆಯತೊಡಗಿತು. 


ಚೌಡ್ಲು ಮನೆತನವು ಚೆಂಗಾಳ್ಗರ ಕಾಲದಿಂದಲೂ ಒಂದು ಪಾಳೇಗಾರ ಕುಟುಂಬವಾಗಿ 
ಬೆಳೆದು ಬಂದಿರುತ್ತದೆ. ಈಗಿನ ಚೌಡ್ಲು ಮನೆಯ ಸುತ್ತುಮುತ್ತಲಿನ ಎಲ್ಲಾ ತೋಟಗಳು 
ಟೌನ್‌ ಲಿಮಿಟಿಗೆ ಬರುತ್ತದೆ. 


ಲಭ್ಯವಿರುವ ದಾಖಲೆಗಳ ಪ್ರಕಾರ ಇವರ ಪೂರ್ವಿಕರಾದ "ಕೊಡಗರ ಕಾಳಯ್ಯಗೌಡ' 
ರಿಂದ (ಕ್ರಿಶ.೧೭೭೯-೧೮೬೦) ಆರಂಭವಾಗುತ್ತದೆ. ಕೊಡಗು ಸಂಸ್ಥಾನ ಮಹಾರಾಜ 
ಲಿಂಗರಾಜೇಂದ್ರ ವಡೆಯರ ೧೮೦೯ ರ ನಿರೂಪಣೆ (ದಾಖಲೆ) ಯಲ್ಲಿ ಇವರ ಹೆಸರು 
ನಮೂದಾಗಿರುತ್ತದೆ. 


ಇವರ ನಂತರದವರು ಕಾಳಿಂಗಮನ್ನಿ (ಸುಮಾರು ಕ್ರಿಶ.೧೮೧೦-೧೮೯೦) ಯವರು 
ಶ್ರೀ ಮಹಾರಾಜ ವೀರರಾಜೇಂದ್ರ ಒಡೆಯರ ಸಂಸ್ಥಾನ ಕೊಡಗು ಕಾಲದಲ್ಲಿ ಸೇವೆ ಸಲ್ಲಿಸಿದ 
ದಾಖಲೆ (೧೮೨೦) "ಎ" ಎಂಬ ಕನ್ನಡ ಮುದ್ರಾಂಕಿತದಲ್ಲಿ ಬರೆದ ಪತ್ರ ಕುಟುಂಬದ 
ಬಳಿ ಸುಭದ್ರವಾಗಿದೆ. ಅಂದಿನಿಂದಲೂ ರಾಜರಿಂದ ಬಳುವಳಿಯಾಗಿ ಬಂದಿರುವ ಪಾತ್ರೆ, 
ಪಗಡೆ, ಚಿನ್ನ, ಬೆಳ್ಳಿ, ಒಡಿಕತ್ತಿ, ಪೀಚೆಕತ್ತಿ, ಒನಕೆ ಇತ್ಯಾದಿ ಸಾಮಾನುಗಳು ಸುಭದವಾಗಿವೆ 
ಎನ್ನಲಾಗಿದೆ. 


ಕಾಳಿಂಗಮನ್ನಿಯವರ ಕಾಲದಲ್ಲಿ ಸೋಮವಾರಪೇಟೆ ನಂಜರಾಜಪಟ್ಟಣವೆಂದು 
ಯಡವನಾಡೆಂದೂ ಕರೆಯಲಡುತ್ತಿತ್ತು ಇವರು ಬ್ರಿಟಿಷ್‌ ಸರಕಾರದ ಕಾಲದಲ್ಲಿ ಎಚ್‌. 
ಎಚ್‌. ರಾಜವೀರರಾಜರಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದರು ಹಾಗೂ ೧೦ ವರ್ಷ 
ಸುಬೇದಾರರಾಗಿ ಕೆಲಸ ಮಾಡಿದ್ದರು. ೧೮೩೭ ರ ಅಮರಸುಳ್ಯ ದಂಗೆಯಲ್ಲಿ ಬ್ರಿಟಿಷರ 
ಪರವಾಗಿ ದಂಡುಕಟ್ಟಿ ಹೋರಾಡಿ ದಂಗೆ ಕೋರರನ್ನು ಸದೆ ಬಡಿದರು. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 128 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


"೫೧೫೧೦೩ ಸಾಜಾ ಅಜೀಂ ಎಂ ೦೦೦% ಬಬ ಎಬ ಈ 


(೧೩೭ ಎಂಎಥಂಇಲಾಣ ಐಣಣ ಜ್ವೀಣು) 
“ogre ಐಳೀಣಣು ಇ ಣಂ 8% ಗೌಣ 32197 ಹಿಂಡಿಯ “uous 


ಬಿ೦ಜಿ೦ಜ ಓ೦22ಂ 
(೧೫)ಐ೬ಆ/2 ಓಂ ಗಲ 


(pegs moss traces) \ poe (svel-0Ls) ಖಃ ಬಹ 


(0661-9980 Le Ren 


| 


(6061-0೯91 ಖಂ ಸಿಐ 


(0681-0191) oe ಎಂ 


(0991-66(1) LesP ross ೧.3೪9 


"ನದವ ಕರಾಡ ಘಾ 


129 ಷುಡ್ತೂರು ಅನಂಡರಾಜ ಗೌಡ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇಂತಹ ಧೀರ ಹೋರಾಟದ ಫಲಿತಾಂಶಕ್ಕೆ ಅವರಿಗೆ ೫೦೦ ಬಟ್ಟಿ ಭತ್ತದ ಗದ್ದೆ 
ಉಂಬಳಿಯಾಗಿ ಮತ್ತು ಪದಕಗಳನ್ನು ಪಡೆದಿರುತ್ತಾರೆ. ಚೌಡ್ಲು ಕಾಳಿಂಗಮದ್ದಿಯವರ ಮಗ 
ಮಾದೇಗೌಡ (ಸುಮಾರು ಕ್ರಿಶ.೧೮೩೦-೨ ೧೯೦೫ ಮಾದೇಗೌಡನ ಮಗ. ಬಸಪ್ಪ ಗೌಡ 
(೧೮೫೫-೧೯೩೦) ಇವರ ಪತ್ನಿ ಕೂತಿ ಪೊನ್ನಮ್ಮ 


ಚರಿತ್ರೆಯಲ್ಲಿ ಒಂದು ಪ್ರತಿಷ್ಠಿತ ಕುಟುಂಬವು ಹೆಚ್ಚೆಂದರೆ ೭ ತಲೆಮಾರಿನವರೆಗೆ 
ಉಚ್ರಾಯಸ್ಥಿತಿಯದ್ದುದು ಕಂಡುಬರುತ್ತದೆ. ಮೊಗಲ್‌ ಸಾಮ್ರಾಜ್ಯವು ಸುಮಾರು ೭ 
ತಲೆಮಾರು ತನಕ ನಡೆದು ಬಂತು. ಈಗಿನ ನೆಹರು ಕುಟುಂಬ ಇನ್ನೊಂದು ನಿದರ್ಶನ. 
ಆದರೆ,ಚೌಡ್ಲು ಗೌಡ ಮನೆತನವು ೭-೮ ತಲೆಮಾರು ದಾಟಿ ಈಗ ೯-೧೦ ನೇ ತಲೆಮಾರಿನ, 
ಸೋಮವಾರಪೇಟೆ ಸರಹದ್ದಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಗೌಡ ಕುಟುಂಬವಾಗಿ ಕರ್ನಾಟಕದ 
ಎಲ್ಲಾ ಪ್ರಭಾವಿಗೌಡ ಕುಟು೦ಬಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿರುತ್ತದೆ. 
ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡರೊಂದಿಗೆ ಕೂಡಾ ಹಲವಾರು ವೈವಾಹಿಕ 
ಸಂಬಂಧಗಳು ನಡೆದಿವೆ. 


ಪುತ್ತೂರಿನ ಚಾರ್ವಾಕ ಕೆ. ಪದ್ಮಯ್ಯಗೌಡರ ಪುತ್ರ ದಿ. ಸಿ.ಪಿ. ಜಯರಾಮ, 
ಕಾಯರ್‌ಮಾರು ವೀರಪ್ಪಗೌಡರು, ಕುಡಚಿ ವೆಂಕಟರಮಣರವರ ಹಾಗೂ ಇತರ 
ಕುಟುಂಬಗಳೊಂದಿಗೆ ಚೌಡ್ಲು ಮನೆತನದವರ ವೈವಾಹಿಕ ಸಂಬಂಧಗಳು ನಡೆದಿವೆ. 


ಉತ್ತರ ಕೊಡಗಿನಲ್ಲಿ ಹಲವಾರು ಪ್ರತಿಷ್ಠಿತ ಒಕ್ಕಲಿಗ ಗೌಡ ಸಮುದಾಯದವರಿದ್ದು, 
ಕೊಡಗು ಹಾಗೂ ದಕ್ಷಿಣ ಕನ್ನಡದ ೧೦ ಕುಟುಂಬ ೧೮ ಗೋತ್ರದ ಗೌಡ 
ಕುಟುಂಬಗಳೊಂದಿಗೆ ವೈವಾಹಿಕ ಸಂಬಂಧ ನಡೆದಿರುತ್ತದೆ ಮತ್ತು ನಡೆಯುತ್ತಲಿದೆ. 


ಕೊಡಗಿನ ಒಕ್ಕಲಿಗ ಮತ್ತು ಗೌಡ ಸಮುದಾಯಗಳ ಮಧ್ಯೆ ಇನ್ನೂ ಹೆಚ್ಚಿನ ಬೆಸುಗೆ 
ಸಾಂಸ್ಕ ಶಿಕ i ರಾಜಕೀಯ ರಂಗಗಳಲ್ಲಿ ಸಂಬಂಧಗಳು ನಡೆದು ತಮ್ಮನ್ನು 
ಹಿಂದಿನ ದಿನಗಳಲ್ಲಿ ಆಳಿದ ರಾಜಮನೆತನಗಳಾದ ಗಂಗರು, ಚೆಂಗಳ್ಳಾರು, ಕೊಂಗಾಳರು. 
ಕೆಳದಿಯರಸರು ಮತ್ತು ಹಾಲೇರಿ ರಾಜವಂಶಗಳನ್ನು (ಐಚಿಂಚಿಛಿಧಿ?' ಮುಂದೊಯ್ಯುವ 
ಕಾರ್ಯವಾಗಬೇಕಾಗಿದೆ. 


ಈ ರೀತಿಯಾಗಿ ನೂರಾರು ಶಾಸನಗಳು, ಕೈಮಡಗಳು, ಕೊಲೆಗಲ್ಲುಗಳು ಕೊಡಗಿನಲ್ಲಿ ಅನಾದಿ 
ಕಾಲದಿಂದಲೂ (ಅಂದರೆ ಕ್ರಿ. ಪೂ. ೩೫೦) ಗೌಡರ ಅಸ್ತಿತ್ವವನ್ನು ಎತ್ತಿ ತೋರಿಸುತ್ತವೆ. 


ಸೇರ ಸೇ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 130 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಚೌಡ್ಲು ಮನೆಯ 
-ಅಸ್ಲಹ 


ಮನೆತನದ ಹಟೆಮಿಂಜು 


ಮಹಾರಾಜ ಲಿಂಗ ರಾಜೇಂದ್ರ ಒಡೆಯರ್‌ರವರ ಸಂಸ್ಥಾನ ಕೊಡಗು. ನಮ್ಮ 
ಪೂರ್ವಿಕರಾದ ಕೊಡಗರ ಕಾಳಯ್ಯ ಮೊದಲ ಮೂಲ ಪುರುಷರು. ಸುಮಾರು 
(1779-1860) ದಾಖಲೆಗಳು ಇಲ್ಲಿಂದ ಶುರುವಾಗುತ್ತದೆ. 1809ರ ದಾಖಲೆಯಲ್ಲಿ 
ಇವರ ಹೆಸರು ನಮೂದಾಗಿದೆ. ಮಹಾರಾಜರಿಗೆ ಮಹಾ ನಿಷ್ಠೆಯಿಂದ ಸ್ವಾಮಿಕಾರ್ಯ 
ಮಾಡಿದ್ದಕ್ಕೆ ಉಂಬಳಿ ಕೊಟ್ಟ ದಾಖಲೆಗಳು ಇಲ್ಲಿ ಇನ್ನು ಭದ್ರವಾಗಿದೆ. ಪೇಟೆ ಜಾಗ, 
ಹೊಲ, ಗದ್ದೆಗಳು ಇದರಲ್ಲಿ ಸೇರಿದೆ. ಹಾಗೆಯೇ ಚೌಡ್ಲು ಇಡೀ ಜಾಗ, ತೋಟ ಸೇರಿದೆ. 

ಕಾಳಿಂಗ ಮನ್ನಿ (ಸುಮಾರು 1810-1890) ಇವರು ಶ್ರೀ ಮಹಾರಾಜ ವೀರ 
ರಾಜೇಂದ್ರ ಒಡೆಯರು ಸಂಸ್ಥಾನ ಕೊಡಗು ಕಾಲದಲ್ಲಿ ಸೇವೆ ಸಲ್ಲಿಸಿದ ದಾಖಲೆ (1820) 
ಇದೆ. "ವಿ' ಎಂಬ ಕನ್ನಡಾಕ್ಷರದಲ್ಲಿ ಬರೆದ ಮುಖಪತ್ರ ಈಗಲೂ ಸುಭದ್ರವಾಗಿದೆ. 

ಆಗ ಸೋಮವಾರಪೇಟೆಗೆ ನಂಜರಾಯಪಟ್ಟಣವೆಂದು, ಯಡವನಾಡೆಂದು 
ಕರೆಯುತ್ತಿದ್ದರು. ಇವರು ಬ್ರಿಟಿಷ್‌ ಸಾಮ್ರಾಜ್ಯದ ಸರಕಾರದ ವೇಳೆಯಲ್ಲಿ ಎಚ್‌.ಎಚ್‌. 
ರಾಜ ವೀರರಾಜರಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದರು ಹಾಗೂ 10 ವರ್ಷ ಸುಬೇದಾರ್‌ 
ಆಗಿ ಕೆಲಸ ಮಾಡಿದ್ದರು. 1837ರಲ್ಲಿ ದಕ್ಷಿಣ ಕನ್ನಡದ ಅಮರ್‌ಸುಳ್ಯ ದಂಗೆಯಲ್ಲಿ 
ಬ್ರಿಟಿಷ್‌ ಪರವಾಗಿ ದಂಡುಕಟ್ಟಿ ಹೋರಾಡಿ ದಂಗೆಕೋರರನ್ನು ಸದೆ ಬಡಿದಿದ್ದರು. 
ಇಂಥ ಧೀರ ಹೋರಾಟದ ಫಲಿತಾಂಶಕ್ಕೆ, ಅವರಿಗೆ 500 ಭಟ್ಟಿ ಭತ್ತದ ಗದ್ದೆ 
ಉಂಬಳಿಯಾಗಿ ಮತ್ತು ಪದಕಗಳನ್ನು ಕೊಟ್ಟಿದ್ದರು. 

ಆಗಿನ ಕಾಲದಿಂದಲೂ ಮೊಕ್ತೇಸರ್‌ ಪಟೇಲ್‌ಗಿರಿ ಪರಂಪರೆಯಾಗಿ ಬಂದಿದ್ದರಿಂದ 
ಎಲ್ಲರೂ ಸ್ವಾಮಿನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದರು. 

ಅಂಥ ಸಮಯದಲ್ಲಿ ಕಾಳಿಂಗ ಮನ್ನಿಯವರು ಲೆಕ್ಕದಲ್ಲಿ ತಪ್ಪೆಸಗಿದಾಗ ಅವರಿಗೆ 
“ಶಿರಾಹರಣ' ಮಾಡಲು ಆಜ್ಞೆ ಜಾರಿಗೆ ಬಂದಿತು. ಈ ವಿಷಯ ಮಹಾರಾಣಿಯವರಿಗೆ 


4 6 ತಿಳಿದು, ಖುದ್ದಾಗಿ ಅವರೇ ಕುದುರೆ ಏರಿ ಬಂದು ಶಿರಾಹರಣ ಶಿಕ್ಷೆಯನ್ನು ತಪ್ಪಿಸಿ, 

k ಕ್ಷಮಾದಾನವನ್ನು ಕೊಡಿಸಿದ್ದರು. ನಂತರ ರಾಜರು ಅವರಿಗೆ ಅರಮನೆಗೆ ಬರಲು 

ಆದೇಶ ನೀಡಿ ಭೂಮಿ ಕಾಣಿಕೆ ಬೇಕಾ ಅಥವಾ ಕೊಡಗಿನ ತೆರಿಗೆ ವಸೂಲು ಮಾಡಲು 

ಬೇಕಾ ಎಂದು ಕೇಳಿದರಂತೆ. ಆಗ ಇವರು ಭೂಮಿ ಕಾಣಿಕೆಯನ್ನು ಕೇಳಲಾಗಿ ಆಗ 

ಕಾಳಿಂಗ ಮನ್ನಿ ಕಂದಾಯಕ್ಕೆ ದಾಕ್ಷಾಗದ ಜಮೀನುಗಳನ್ನು ಕೊಟ್ಟು ಸತ್ಕರಿಸಿದರು. ಅದರ ಜೊತೆಗೆ 

| 2 ಅಂದರೆ ಬಳುವಳಿಯ ಜೊತೆ ಮನೆ ಸಾಮಾನು, ಪಾತ್ರೆ, ಪಗಡ, ಚಿನ್ನ ಬೆಳ್ಳಿ ಕತ್ತಿ, ಒನಕೆ, 
೯ ವನ್ನೂ ಸೇರಿಸಿ ಕೊಟ್ಟಿದ್ದರು. ಈಗಲೂ ಭೂಮಿ ಕಂದಾಯಕ್ಕೆ ಒಳಪಟ್ಟಿಲ್ಲ. ಸೇರಬೇಕಾದ 


ಬೆಳ್ಳಿ ಪಲ್ಲಕ್ಕಿಯ ಬಗ್ಗೆ ತಪ್ಪಾಗಿ ಬರೆದಿದ್ದರಂತೆ. ಬರೆಯುವಾಗ ಬೆಳ್ಳಿಯ ಪಲ್ಲಕ್ಕಿ 
ಚೌಡ್ಲಿನವರಿಗೆ ಎನ್ನುವ ಬದಲು ಚೌಡ್ಲಿನವರೆಗೆ ಎಂದು ಬರೆದಿದ್ದರಂತೆ ಆದ್ದರಿಂದ ಬೆಳ್ಳಿ 
ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಬಂದು ಚೌಡ್ಲಿನ ಮನೆಯವರೆಗೆ ಬಿಟ್ಟು ಅದನ್ನು 
ಹಾಗೆ ವಾಪಸ್ಸು ತೆಗೆದುಕೊಂಡು ಹೋದರಂತೆ. ಈಗಲೂ ಎಲ್ಲ ವಸ್ತುವಿನ ಮೇಲೆ 
ಕನ್ನಡಾಕ್ಷರದಲ್ಲಿ 'ವಿ' ಎಂಬ ಗುರುತಿದೆ. ಅವರು ಕೊಟ್ಟ ಅಲ್ಮೇರಾ ಕೂಡ ಇದೆ. ಅದರಲ್ಲಿ 
ಸಂಕ್ಷಿಪ್ತ ಬಣ್ಣದ ಚಿತ್ರಗಳು ಇದೆ. ಅಂದರೆ ಅತಿ ಸೂಕ್ಷ್ಮತರದ ಚಿತ್ರಕಲೆ. ಅದರಲ್ಲಿ ರಾಜರ 
ಚಿತ್ರವಿದೆ. ಕೈಯಲ್ಲಿ ಕತ್ತಿ, ಹಿಂದೆ ಧಂಟರ ಚಿತ್ರವಿದೆ. 

ಆಗಿನ ಕಾಲದಲ್ಲಿ ಚಿನ್ನ, ಬೆಳ್ಳಿಯ ಸಂರಕ್ಷಣೆ ನೆಲದಡಿಯಲ್ಲಿ ಆಗುತ್ತಿತ್ತು. ಇದಕ್ಕೆ 
ಒಂದು ಉದಾಹರಣೆ ಈಗಿನ ಚೌಡ್ಲಿನ ಮನೆ ಇರುವ ಮುಂಚೆ ಇದಕ್ಕಿಂತ ಮೊದಲು 


41 
ಚಿತ್ರಪಟದಲ್ಲಿ ಕಾಣುವಂತೆ ಅಜಾನುಬಾಹು ಚೌಡ್ಲು ಕಾಳೇಗೌಡರು ಒಡಿಕತ್ತಿ, ಪೀಚೆ ಕತ್ತಿ, 
ಛತ್ರಿಚಾಮರದೊಂದಿಗೆ ತಲೆಗೆ ಪೇಟ ಇತ್ಯಾದಿ ಗೌಡ ಕುಟುಂಬಗಳಿಗೆ ಚೆಂಗಾಳ್ಳರ ಸಮಯ 
(೧೦ನೇ ಶತಮಾನ) 


ವಿಶ್ವ ಒಪ್ಪಲಗರ ಮಹಾ ವೇವಕೆ (ಲಿ) 131 ಷುತ್ತೂದು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


« 
ತ ಗ ಪ್ಪ 
ತಾಜ. 


ಸಾಂಪ್ರದಾಯಿಕ ಉಡುಪಿನಲ್ಲಿ ಕೊಡಗರ ಚೌಡ್ಲು ಕಾಳೇಗೌಡರು 
(ಕ್ರಿ.ಶ.1870-1948) 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 132 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ರಾಜ ಗಾಂಭೀರ್ಯದ ಛತ್ರಿ, ಚಾಮರದಡಿ ಕೊಡಗಿನ ಸಾಂಪ್ರದಾಂಖಕ 
ಉಡುದೆಯಲ್ಲ ಚೌಡ್ತು ಈಾಜೆಗೌಡ-ಹಾಆಮ್ಮನವರು ತಮ್ಮ ಮಕ್ಟಲಾದ ಸಿ.ಕೆ.ಕಾಚಪ್ಪ 
ಮತ್ತು ಸಿ.ಕೆ ಸುಬ್ಬಯ್ಯನವರೊಂದಿಣಗೆ.(ಕಾಆಮ್ಮನವರು ಉಟ್ಟದ್ದ ಹಲವು ಶತಮಾನ 
ಹಚಿಯ ಜರತಾರಿ ರೇಷ್ಮೆ ಸೀರೆ ಮತ್ತು ಒಡವೆಗಳು ಇಂದಿಗೂ ಕುಟುಂಬದಲ್ಲಿ 
ಭದ್ರವಾಗಿದೆ) 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 133 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


a 
ಜೆ ಷು. ತ 5 ಇತ್‌ ಗಾ? 
ಜ್‌ ** ತವರ ತ 4 

Moa pat 
mee vee me 
ಹೊಳ ಜಾಡು ಫೆೊಳೊಾಜು ಕೂತಿ ಕಲು 
೨ ವ ಯಾ ಎಂ 
CS ಹಗ ಯು ಊಕಾ 

ಹೂಕಂಮೂನ ಸ ಮಿಂದ bee, 3 
ಕುಲಕೆ ಮೂಢ ಮೊಡಸ್ಸಳ ಲ್‌ ಅ 


ಳ್‌ ಹಮ ಗಿ ಹೂಳಲ 6 ಸಿನ 

ಬಸವರ ೧ ಬಾಳಗ ಕರ ಲ 

ಜ್‌ ಘು ವ he 
ಗಲ್ಲಿ ಚಳ ಹ 

ಎಂದ ಕಾ ಇ ಕಾಡ ಳ್ಳ ಜಯಾ! 


Tg 
bee" he ಸತಾತಸ ils 2 NT 
ಚಳ ಜರಾ ಜಸ 

5 ಸಮೇಶಾಷಿತ 


ET 
| ಬ. ಇರೂ ಹಕ ಸ್ಯ ಸಹನ ಆಂಗ 
ಅ. ತಿರಿ ಳ್ಳ ಹ ೧ ಪಂಪಾಟ1 ದ ಗರಜ 
ಜೊಲು ಕೊಳ್ಳ ಒಂ ಡಸ ೧ ಜಂ ಹತಲ ಕ ಜೊ 
ಹೊಳ ಇತ ಕೇನ ಹೊವ ೧ ಹೂಸ ಬೂ ಹಕ್‌ 
ಜೊಂಪು ಎಂ ಮರ ಬಳುಕು ಕಳಳ 


ಜ್ಯ ಮಲಲ ಮಧ ನ ಕಕನ 
8 ಇಂಚೂ 1 ಯಾಕೆ ಹತ 
6. ಜೀತ ವರ್ಗ ಅವಳಗ 


ಜಲ ಅಹ ೧ ಮೇಂ! ಎಮ 
ಕುತೂಹ ಆಳ 
ಕಮನ ಮೋ ನೂರು 
ತ 4ನ ಅರರೆ ಗಿತ್ಛಿ ಲಕ edd, 
ಕಷ ಇನೆ ಓಂ ಮನೆ ಯಾ ಕಟ್ಟಿ ಇ 
« ಕಾ ಅಭ ಹ ಜಳಕ ಯಬ ಹಂಸ್ನನ ಈ 
ಮಾನಿ ಒಂಕು ಎಳಿ ಹಿ ಜು ಧು ಡಿಗಿಕೊಡು 
ಪಿತ್ತ ಒಪ ಈಳ್ತಿಸಲ್ಲು ಆಳಿ Po ne 

pe Rp 

ತಾಗ ಸಾ ಕ್ಸ ಕ್‌ 6 


ತ pe ಜ್ಯ ಕ್ಟ ದ್ಯ 


ಸತ್‌ ಜ್‌ 
8 ~~ ಚ ಇ 
ನ rh ed ಸ್‌ 


13೦೨ರ ದಾಖಲೆ 


ವಲಿ ಕಾಲು ಗೌ, ಸ 
Ay “xk em k | ಹ್‌ ಹ 
ಬ 2 ಎಂಜಿ ಳೆ. ಹ v4» 


ವಿಶ್ವ ಒತ್ತಅಗರ ಮಹಾ ವೇದಿಕ (ಲ) 134 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಸ್ಯ ಹ ಎ ಚಿಭಾ ಜಾ, 
ಸ್ಸ ವ ಬ ಭಟ | 
TS. yg | 


ಕ ಎಸಕ: ನಾ 


೧೮೨೦ ರ ಜಮಾ ದಾಖಲೆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 135 ಷುತ್ತೂದು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಚೌಡ್ಲು ಮನೆಯಲ್ಲರುವ ಹಚಿಯ ಕಾಲದ ವಸ್ತುಗಳು 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 136 ಪುತ್ತೂರು ಅನಂತರಾಜ ಗೌಡ. 


ಕಾಂಗಿ ಹೆಣೆ ನಗದ ಗವ ನ ಹಾಸ 
ಬ್ರಿಟೀಷ್‌ ವೈಸ್ರಾಯ್‌ ಲಾರ್ಡ್‌ ಇರ್ವಿನ್‌ ಜೊತೆ. (ನವೆಂಬರ್‌ 1929) 
ಮೊಡ 


ಲಿನ ದೂರಗೆಯದರು. ಬೆಳಿ ಕಟಿನ ಕೋ 


*ಿಗೌಡರು 


ಲು ಹಿಡಿದು ಕುಳಿತಿರುವ ಕಾಳೆ 


ಚೌಡ್ಲು ಕಾಳೆಗೌಡರ ಮಾತಾಪಿತ್ರರು - 
ಬಸಪ್ಪ ಗೌಡ ಹಾಗು ಪೊನ್ನಮ್ಮ 
(1855-1930) 


ಈಗಿನ ಕುಟುಂಬದ ಹಿರಿಯರು 
ರಾಘವ ಮತ್ತು ಸುರೇಶ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 


ಗೌಡ ಕಾಳ 


ಚೌಡ್ಲು ಕಾಳೆ 


ps 

| 
ಕಮಮ 
ಮವವವಿ 


ಮುದಮ್ಮ ಮ 
ಕೆಳಗೆ ಕುಳಿತಿ: 


ಕುಟುಂಬದ ಹಿನ್ನಲೆಯ ಸಂಗಮ 


Ate 
RE 


» 6-9 ತ 


ಬ 


ಇಗಿಗಿದ ಬದುಕಿದ ವಂಶ 
ವದಿಂದ ಬದುಕಿದ ವಂಶ 


ಗಳ 


ನು ದರ್ಶ 


ಬರವಣಿಗೆಗಳು 


೪ ಹರಾ? 


ಲೆಗಳ 


ಸಿ 


LU os wv we 


ಕ 
¥ 
< 
ಕ್ಷ 
< 
[4 
ಕ 
ಇ 
kK 
| 
[ 


PN 
ಸೇನ ಹದವಾದ 


ಬಳಿ 


| 
{ 
r 


} 
} 
} 
[3 


ee 


ತಲಾತಲಾಂತರ 


ಳ್ಳಿ ತಟ 


Ha 


ಹೋದಾ 


ಗಧಿಪಡಿಸಿ ಅದರ ಬಗ್ಗೆ 


[Y 


? 


ಘಾ 


eB) ಕಗ? 


ತೆ ld 
; | 4 
eB H 
re ಗ 
8 |] 
ಓದ್ರಿ 1 
9B [3 
ಆತೆ | ತೆ 
H ಗ್ದ 
© 2 04 
11 3 
[$] ತ 
ಆತೆ 3 
PRS 4 
TT 
೪1 ತಗ 
ಎ ಟಿ 4 *ೆ 
೪೨ 
38 ಗ 
3 ಶಿ [7 
0 
ಕ ಡಿ 
af | 
ನಟ ಳಕ್ಷತ್ತಿ 
> 12 ಮಲೆ 
12 ೫ » 
HR > ಕ್ಷ 


1 


33 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


He. WU) ಗ್ಯ wat ೫0.4 Mcdcommanad. 4 


0, 1 Ae ಗ. ಗ; 4 LY Me 4 hare 


1 4711115 


ph Ch: Kalappa 


01 ತ 
0 ire ೨೩. beers em 


1೯. 183 ೦೮:1೫) 


TE Be Myscre 
--ವಾಾರಾಾ ೭3 ಹೋ ಣಾ ಜಿ 


ಗೆ 1434 10. ANTE f 11,೧೬ 


ಹ fhe © nef es yp Wa 


eget. ನ pe 


N/A I Kala fae 
Mysore, fiom ಟೊ 4) the 1.404 May 6 ಫತಾ the ARK . oe 1031 
ms ಗ of the (ಬಟ bal sme th 1492 Messe pe 


4 


hea censmee 
1.11೬ 

್ಯೌ 1 € ತ್‌ ೯ ಈ ಫ್‌ my - ಾ 

Che ಕಗ 18ರ ee Je pA Chu seeped tc Mae 9/04 « Mal ects ’, 

ಲ p ಕ ತೆ 

Yew ಗ PY ಗಗ, 1. ness We ಗ್ನ ಕ 

fatapyen 11.4.1) ಇ8 ಶಾಟಾ, 38 %.12 


Hi Mantitnss Matassmt 
mk 
ಸ್ರ 7 ಆ " (1 
hens ಹೃ, ತಾ Je [2 
ಷ್‌ 


ಕ್ರೌ 1೪೪ paees Sere hog yn vats aby es 
Sister of WL ಗೈ... ೬44.1 ಕ್ರೋ ಗೋ npn Fpl 8.4.4114 
ನಜ ಕ್‌ ಛ್‌ 7, fn Amine ef ೮% (410, 
ತೆ 
“awe vem acs 
ಇಂ 


ಕತ VE ಪತಿತ ಈತ ತ. ಅತ ೪೪ 
ಚ್ಮ ಬ್ಗ ml UL 


ಮೈಸೂರು ಮಹಾರಾಜರ ಅಥಿತಿಯಾಗಿ ಪೌಡ್ಲು ಕಾಟಿಗೌಡರ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 139 ಷುತ್ತೂದು ಅನಂಡರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


CAR PASS 


TORCH LIGHT PARADE 
15th October 1937. 


r.10. 
Caos hare te pes ren Seppe Bes Rad ಸ dhe lips wd 
regs he eh ed de pS 
mes ಎಂ ಟ್ಟ 4 
| 
ಅಜರ se ಎ. ee - 
4೬4 604 ಅವಿತ ಅ.ಎಐ ಒಡ 
ಹ ಹ. Dated 218% ೬೩೬೫೭೦೩ 1843 
eb ಇ 
wear sr, 
1 acknowledge wits thanks the receipt ೦೯ 
4 baskets of fruits seni as per your ಸರೂ ef te 
90» instant. As desires by you, 3 baskets nave been 
ಮಹಾಲಾಜಲಂ೦ದ ಕಾಲೇಗೌಡಲಿಗೆ suteitted vo nis aigmess. i ax'directed vo convey 
ಐ೦ದ ವಂದನೆಪಷ್ಷಗಳು mis nigness's thanks to you. 


1 wank you also for tue ons basket sent ಇಂ 
ವೂ, 


ಮೊಮ್ಮಕ್ಟಆಗೆ ಬರುತ್ತಿದ್ದ ದಸರಾ ಆಹ್ವಾನ. 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 140 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


8. 1834-37 ರ ಜ್ರಜಷರ ವಿರುದ್ಧ ವಿಶಾಲ ಕೊಡಗಿನ 
"ಅಮರದಸಹುಚ್ಯ ಸ್ವಾತಂತ್ಯ ಸಮರ” 


ಚಾರಿತ್ರಿಕವಾಗಿ ಕ್ರಿ.ಶ.೧೮೫೭ ರ ಸಿಪಾಯಿ ದಂಗೆಯನ್ನು ನಾವು ಭಾರತೀಯರು 
ಬ್ರಿಟಿಷರ ವಿರುದ್ಧ ನಡೆಸಿದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವೆಂದು ಚರಿತ್ರೆಯಲ್ಲಿ 
ಕಾಣುತ್ತೇವೆ. ವಾಸ್ತವವಾಗಿ ಇದಲ್ಲ. ಇದಕ್ಕಿಂತ ೨೦ ವರ್ಷಗಳ ಪೂರ್ವದಲ್ಲಿಯೇ 
ಈ ಹಿಂದಕ್ಕೆ ಕೊಡಗಿನ ಅವಿಭಾಜ್ಯ ಅ೦ಗವಾಗಿದ್ದ ಸುಳ್ಯದ ಪಕ್ಕದ ಕುಗ್ರಾಮವಾಗಿದ್ದ 
ಉಬರಡ್ಕ ಮಿತ್ತೂರು ಗ್ರಾಮದಲ್ಲಿ ಆರಂಭವಾಗಿ ಪೂರ್ತ ಮೇಲಿನ ಹಾಗೂ ಕೆಳಗಿನ 
ಕೊಡಗು ಮತ್ತು ಪೂರ್ತಿ ದಕ್ಷಿಣ ಕನ್ನಡಕ್ಕೆ ಹರಡಿ ಬ್ರಿಟಿಷರಿಗೆ ಸೆಡ್ಡು ಹೊಡೆದ ರೈತಾಪಿ 
ಸಮೂಹದ ಹೋರಾಟವು ಇಂದು “ಅಮರ ಸುಳ್ಯ ದಂಗೆ” ಎಂದು ದಾಖಲಾಗಿರುತ್ತದೆ. 
(ಕೊಡಗು-ಕೆನರಾ ಬಂಡಾಯ). ಆದರೆ ಬ್ರಿಟಿಷರು ಬರೆದ ಚರಿತ್ರೆಯಲ್ಲಿ ಅದು “ದಂಗೆ” 
ಎಂದು ದಾಖಲಾಗದೆ; ಇಲ್ಲ ದಾಖಲಾದರೂ ಅದು ದರೋಡೆ, ಸುಲಿಗೆ (ಕಾಟಕಾಯಿ) 
ಎ೦ದು ಬ್ರಿಟಿಷ್‌ ದಾಖಲೆಗಳಲ್ಲಿರುವುದು ವಿದ್ರೋಹದ ಸಂಗತಿ. ಇದಕ್ಕಿಂತಲೂ ದುರಂತದ 
ಸಂಗತಿಯೆಂದರೆ ಈ ಹೋರಾಟದಲ್ಲಿ ಭಾಗಿಯಾದವರು ಆಯಾಯ ಕುಟುಂಬಸ್ಥರಲ್ಲಿಯೇ 
ವಿಸ್ಮೃತಿಗೆ ಸರಿದುದಾಗಿದೆ. ಈ ದಂಗೆಯ ನೇತೃತ್ವವನ್ನು ವಹಿಸಿದ ಕೆದಂಬಾಡಿ ರಾಮಗೌಡ, 
ಗುಡ್ಡೆಮನೆ ಅಪ್ಪಯ್ಯಗೌಡರಂತಹವರ ಕವಲು ಇಲ್ಲವೇ ವಾರೀಸುದಾರರು ಯಾರೆಂದು 
ಕೇಳಿದರೆ ನಕಾರವೇ ಉತ್ತರವಾಗುತ್ತದೆ. ಆ ಸಂದರ್ಭದಲ್ಲಿ ದಂಗೆಯಲ್ಲಿ ಸೋತು ಮರಣ 
ದಂಡನೆಗೆ ಗುರಿಯಾದವರ ಮಕ್ಕಳು ಯಾ ಕುಟುಂಬಸ್ಥರು ಎಂದು "ಗುರುತಿಸಿಕೊಂಡಲ್ಲಿ 
ಬ್ರಿಟಿಷ್‌ ಮತ್ತು ಅವರ ಅನುಯಾಯಿ ವರ್ಗದವರಿಂದ ಕಷ್ಟಕಾರ್ಪಣ್ಯಗಳನ್ನು 
ಎದುರಿಸಬೇಕಾಗುತ್ತಿತ್ತು ಕೆದಂಬಾಡಿ ರಾಮಗೌಡರ ಭೂಮಿ “ಮದುವೆ ಗದ್ದೆ” ಸೇರಿ 
ಬ್ರಿಟಿಷರು ದರೋಡೆಕೋರನ ಬದುಕೆಂದು ಹರಾಜು ಹಾಕಿದ್ದರು. ಈ ಹೋರಾಟದಲ್ಲಿ 
ಭಾಗಿಯಾದವರು ಆಯಾಯ ಕುಟುಂಬಸ್ಥರಲ್ಲಿಯೇ ವಿಸ್ಮೃತಿಗೆ ಸರಿದಿರುವುದಾಗಿದೆ. ಇದೆ 
ಕಾರಣಕ್ಕಾಗಿ ರಾಷ್ಟ್ರೀಯತೆ, ದೇಶಪ್ರೇಮ, ಸ್ವದೇಶಿ ಇತ್ಯಾದಿ ಮೂಲವಾಗಿರುವ ರಾಜಕೀಯ 
ನಾಯಕರಿಗೂ ಸ್ಥಳೀಯತೆಯನ್ನು ನಿರಾಕರಿಸುವುದಕ್ಕೆ ಕಾರಣವಾಗಿದೆ. ಇಂತಹ 
ಸಂದರ್ಭದಲ್ಲಿ ಸ್ವಾಭಿಮಾನಿಗಳಾಗಿ ಕು ಸವೆಸಿ ಗತಿಸಿದವರನ್ನು ಮತ್ತೆ ಮತ್ತೆ ಸ್ಮೃತಿಗೆ 
ತಂದು ಕೊಳ್ಳುವ ಪ್ರಯತ್ನ ಗಳ ಅಗತ್ಯವಿದೆ. 


ಕ್ರಿಶ.೧೭೮೮ ರಲ್ಲಿ ಕೊಡಗಿನ ದೊಡ್ಡ ವೀರರಾಜ ತನ್ನ ಹೆ೦ಡತಿ ಮತ್ತು ತಮ್ಮಂದಿರಾದ 
ಲಿಂಗರಾಜ ಮತ್ತು ಅಪ್ಪಾಜಿಯೊಂದಿಗೆ ಟಿಪ್ಪುಸುಲ್ತಾನನ ಬಂದಿಖಾನೆಯಿಂದ ತಪ್ಪಿಸಿಕೊಂಡು 
ಬ೦ದು ಬ್ರಿಟಿಷ್‌ರೊಂದಿಗೆ ಒಪ್ಪಂದದ ಪ್ರಯುಕ್ತ ಟಿಪ್ಪುನ ಪಡೆಯನ್ನು ಕೊಡಗಿನಿಂದ 
ಓಡಿಸುವಲ್ಲಿ ಸಫಲನಾಗುತ್ತಾನೆ. ಕ್ರಿ.ಶ.೧೭೯೯ ರ ಆಂಗ್ಲ-ಮೈಸೂರು ಯುದ್ದದಲ್ಲಿ ದೊಡ್ಡವೀರ 
ರಾಜ ಬ್ರಿಟಿಷರ ಪರವಾಗಿ ಹೋರಾಡಿದ್ದರಿಂದ ಅವರ ವಶದಲ್ಲಿದ್ದ ಪುತ್ತೂರು ಮತ್ತು 
ಅಮರಸುಳ್ಯ ಮಾಗಣೆಗಳನ್ನು ದೊಡ್ಡ ವೀರರಾಜನಿಗೆ ಬಿಟ್ಟುಕೊಟ್ಟರು. ಈ ಸಂದರ್ಭದಲ್ಲಿ 
ಕ್ರಿಶ. ೧೭೯೫ರಿಂದ ೧೭೯೯ ರಲ್ಲಿ ಕೇರಳದ ರಾಜನಿಗೂ ಟಿಪ್ಪುವಿಗು ಯುದ್ಧ ನಡೆದಾಗ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 141 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಹಾಸನ, ಮೈಸೂರು, ಮಂಡ್ಯದ ಗೌಡ ರೈತರನ್ನು ಟಿಪ್ಪು ಯುದ್ಧಕ್ಕೆ ಕೊಡಗಿನ ಮೂಲಕ 
ರವಾನಿಸಿದ್ದ. ೧೭೯೯ ರಲ್ಲಿ ಟಿಪ್ಪು ಎಂತರ 'ೊಡಗಿನ ಮೂಲ ಗೌಡರ ಜೊತೆಗೆ 
ವಲಸೆ ಗೌಡರು ಯುದ್ಧಕ್ಕೆ "ವಿದಾಯ ಹೇಳಿ ಕುಲ ಕಸುಬಾದ ಕೃಷಿ ಅವಲಂಬಿಸಿದರು; 
ಅರೆಭಾಷೆ ಗೌಡರಾದರು್‌ ಟಿಪ್ಪುವಿನ ದ೦ಡು ಉತ್ತರ ಕೊಡಗಿನ ಕೊಡವ ರೈತಾಪಿ 
ಜನರನ್ನು ಶ್ರೀರಂಗಪಟ್ಟಣಕ್ಕೆ ಸಾಗಿಸಿದುದರಿಂದ ಹೆಚ್ಚಿನ ಕೃಷಿಭೂಮಿಗಳು ಪಾಳುಬಿದ್ದ 
ಪಯುಕ್ತ. ವೀರರಾಜನು “ನ್ನ ಕೆಳಗಿನ ಕೊಡಗಿನ ಪುತ್ತೂರು, ಸುಳ್ಳ ಮಾಗಣೆಗಳಿಂದ ತನ್ನ 
ರಕ್ತಸಂಬ೦ಧಿಗಳಾದ ಗೌಡ ಜನಾಂಗದವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲಿನ ಕೊಡಗಿಗೆ 
ಬರ ಮಾಡಿಸಿ ಉತ್ತರ ಕೊಡಗಿನಲ್ಲಿ (ಈಗಿನ ಮಡಿಕೇರಿ- ಸೋಮವಾರಪೇಟೆ) ಸರಹದ್ದಿನಲ್ಲಿ 
ಭೂಮಿ ಜಹಗೀರುಗಳನ್ನು ಕೊಟ್ಟು ನೆಲೆಸುವಂತೆ ಮಾಡಿದನು. ಈ ಗೌಡ ಜನಾಂಗವು 
ಈ ಪ್ರದೇಶದಲ್ಲಿ ಮೊದಲೇ ವಿರಳವಾಗಿ ಗಂಗರಾಜರ ಕಾಲದಿಂದಲೂ ನೆಲೆಸಿದ್ದ ಒಕ್ಕಲಿಗ 
ಗೌಡರ ಜೊತೆ ಬೆರೆತು ಮಿಲನವಾದರು. ಈ ರೀತಿಯಾಗಿ ಕ್ರಿಶ.೧೮೩೪ ರ ತನಕ 
ಮೇಲಿನ ಕೊಡಗು ಮತ್ತು ಕೆಳಗಿನ ಕೊಡಗಿನಲ್ಲಿ ಗೌಡ ಜನಾ೦ಗವು ಉತ್ತಮ ಬಾಳ್ವೆಯನ್ನು 
ಹಾಲೇರಿ ರಾಜರ ಆಶ್ರಯದಲ್ಲಿ ನಡೆಸಿದರು. 


ಆಂಗ್ಲರು ೧೫.೦೩.೧೮೩೪ ರಲ್ಲಿ ಚಿಕ್ಕವೀರರಾಜನನ್ನು ಪದಚ್ಯುತಿ ಗೊಳಿಸಿ ಕೊಡಗನ್ನು 
ವಶಪಡಿಸಿಕೊಂಡ ಮೇಲೆ, ಕೊಡಗು ರಾಜ್ಯಕ್ಕೆ ಸೇರಿದ್ದ ಅಮರ ಸುಳ್ಯ, ಬೆಳ್ಳಾರೆ, ಪುತ್ತೂರು 
ಸೀಮೆಗಳನ್ನು (ಅಂದಿನ ಬ೦ಟ್ವಾಳ ತಾಲೂಕಿನ ವಿಭಾಗಗಳು) ದಕ್ಷಿಣ ಕನ್ನಡ-ಮಂಗಳೂರಿಗೆ 
ಸೇರಿಸಿದರು. ಈ ವಿಭಜನೆಯು ಕೆಳಗಿನ ಕೊಡಗು ಜನರಿಗೆ ಅಸಮಾಧಾನವಾಯಿತು. 
ಕಾರಣ ಪುತ್ತೂರು, ಸುಳ್ಯ ಮಾಗಣೆಗಳು ಕ್ರಿ.ಶ.೧೭೦೦ ರಿಂದ ೧೮೩೪ ರ ತನಕ ಕೊಡಗಿನ 
ಅವಿಭಾಜ್ಯ ಅಂಗವಾಗಿತ್ತು ಮತ್ತು ಇವರ ಮಧ್ಯೆ ಸಾಂಸ್ಕೃತಿಕ ಹಾಗೂ ರಕ್ತ ಸಂಬಂಧವೂ 
ಇತ್ತು. ಕೊಡಗು ರಾಜರ ಕಾಲಕ್ಕೆ ಭೂಕಂದಾಯವನ್ನು ಧಾನ್ಯ ರೂಪದಲ್ಲಿ ನೀಡುತ್ತಿದ್ದರು. 
ಈ ಪದ್ದತಿಯ ಬದಲಿಗೆ ಮಂಗಳೂರಿನ ಆಂಗ್ಲ ಕಲೆಕ್ಟರನು ಈ ಸೀಮೆಯ ಜನರು 
ಭೂಕಂದಾಯವನ್ನು ಹಣದ ರೂಪದಲ್ಲಿ ಕೊಡಬೇಕೆಂದು ಹುಕು೦ ಜಾರಿ ಮಾಡಿದ. 
ಇದರಿಂದ ಮಧ್ಯವರ್ತಿ ದಳ್ಳಾಳಿಗಳಿಗೆ ಬೆಳೆ ಕೊಯ್ಲಾದ ಕೂಡಲೇ ಬಹುಭಾಗ ಧಾನ್ಯವನ್ನು 
ಕಡಿಮೆ ಬೆಲೆಗೆ ಮಾರಾಟಕ್ಕೆ ಹೋಗಿ ಬದುಕಿನ ನಿರ್ವಹಣೆ ಕಷ್ಟವಾಯಿತು. ಅತ್ತ ಕೊಡಗಿನಲ್ಲಿ 
ಆಂಗ್ಲರ ಆಳ್ವಿಕೆಯಿದ್ದರೂ ಹಳೆ ಪದ್ಧತಿಯೇ ಮುಂದುವರಿಯಿತು. ಇದು ದಕ್ಷಿಣ ಕನ್ನಡ 
ಜಿಲ್ಲೆಯ ಈ ಸೀಮೆ ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು. 


ಆಂಗ್ಲರು ಇತ್ತ ಕೊಡವ (ಅಂಂಡಿರು) ಭೂಮಾಲೀಕರೂ, ದಿವಾನರೂ ಆಗಿದ್ದ 
ಚೆಪ್ಪುಡಿರ ಪೊನ್ನಪ್ಪ ಅಪ್ಪಾರಂಡ ಬೋಪು ಇನ್ನಿತರ ಕೊಡವ ಜನಾಂಗಕ್ಕೆ ಹೆಚ್ಚು 
ಬಡ್ತಿ ಆದ್ಯತೆ ನೀಡಿ ಸಮಾಲೋಚನೆ ನೀಡುತ್ತಿದ್ದರು. ಅದಲ್ಲದೆ ಕೊಡವರಿಗೆ ಹಿಂದಿನ 
ರಾಜವಂಶವು ಹೊರಗಿನವರೆಂದು ಕಂಡು ರಾಜವಂಶದ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸ 
ಉಳಿದಿರಲಿಲ್ಲ. ಆದರೆ ಕೊಡಗಿನ ಗೌಡ ಸಮುದಾಯದವರಿಗೆ ಹಾಲೇರಿ ರಾಜವಂಶವು 
ಇಕ್ಕೇರಿ ರಾಜವಂಶದವರ ಮೂಲದವರಾಗಿದ್ದು, ತಮ್ಮ ಜಾತಿ ಮೂಲದವರೆಂದು ತಿಳಿದಿದ್ದು 
ಎರಡು ರಾಜವಂಶಗಳ ಮೇಲೆ ಅವರಿಗೆ ರಾಜಭಕ್ತಿಯಿತ್ತು. ಅವರ ಹಳೆಯ ದಿನಗಳು 
ಬ್ರಿಟಿಷ್‌ ಆಳ್ವಿಕೆಗಿಂತ ಉತ್ತಮವಾಗಿತ್ತೆ ಅಂದುಕೊಂಡರು. ರೈತರು ತಾವು ಬೆಳೆದಿರುವ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 142 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಧಾನ್ಯಗಳ ಮೇಲೆ ವ್ಯಾಪಾರ ತೆರಿಗೆಯನ್ನು, ಉಪ್ಪು, ತಂಬಾಕು ಇತ್ಯಾದಿ ಉತ್ಪಾದಿಸುವ 
ಜವಾಬ್ದಾರಿಯು ಸರಕಾರದೆಂದೂ, ಬ್ರಿಟಿಷರ ನ್ಯಾಯಾಲಯ, ವಕೀಲತ್ವ ಸಾಮಾನ್ಯವಾಗಿ 
ಮಧ್ಯವರ್ತಿ ದಲ್ಲಾಳಿಗಳ ಪರವಾಗಿತ್ತು. 


ಇದು ಮಾತ್ರವಲ್ಲದೆ ಬ್ರಿಟಿಷರು ಜನರನ್ನು ಮತಾ೦ತರಿಸುವ ಪ್ರಯತ್ನ ನಡೆದಿದ್ದು ಕೂಡಾ 
ಜನರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಕರ್ನಲ್‌ ಫ್ರೇಜರನು ತಾ.೧೦ನೇ 
ಜೂನ್‌ ೧೮೩೪ ರ ಪತ್ರವೊಂದರಲ್ಲಿ ಮೆಕನಾಮಕ್ಷನ್‌ ಗೆ ಬರೆದು ಕೊಡವರನ್ನು (ಅಠ- 
ಅಡಿ) ಮತಾಂತರಿಸುವ ಸಾಧ್ಯತೆಯನ್ನು ಈ ತರವಾಗಿ ವಿವರಿಸಿರುತ್ತಾನೆ. 


... The people appear to have little or no attachment to the de- 
basing supersitition of the country and their minds seem to me to 
be more open than those of any other Indians. I have seen to be 
prepared for receiving the light of the cristian religion while their 
intellect may be expected rapidly to expand under the influence of 
that education they are soliciting” 


ಆ ಕಾಲದಲ್ಲಿ ರೈತರ ಮನಸ್ಸಿತಿಯನ್ನು ಮಾರ್ಕ್‌ ಕಬ್ಬನ್‌ ನು ಈ ರೀತಿಯಾಗಿ 
ವರ್ಣಿಸಿರುತ್ತಾನೆ. 


“To lose his patrimonial estate is one of the greatest misfortunes 
an Indian Farmer can be made to suffer, and if the inhabitants of 
lower Coorg’ are so ready to bring forward to the Government the 
grievances they now apprehend, it is not likely that they will be 
more quite, when they see those apprehensions realised ? they al- 
ready complain of foreign native servants being sent to rule them, 
they would complain more of foreign-landlords” 


ಕ್ರಿ.ಶ.೧೮೫೭ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ವರ್ಷ. ಆಂಗ್ಲರ 
ಸತ್ತೆಯನ್ನು ಅಮೂಲಾಗವಾಗಿ ಕಿತ್ತೊಗೆದು ಸ್ವದೇಶವನ್ನು ರಕ್ಷಿಸಲು ಮಹಾ ಸ್ವಾತಂತ್ರ್ಯ 
ಸ೦ಗ್ರಾಮಪೊಂದು ನಡೆದ ವರ್ಷ. ಇದನ್ನು ಆಂಗ್ಲರು “ದಂಗೆ” ಎಕಡರೂ ಇಸ್ಟ 
ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ನಾವು ಅರಿತಿದ್ದೇವೆ. ಮಂಗಲ್‌ 
ಪಾಂಡೆ, ತಾಂತ್ಯ ಮೊದಲಾದ ವೀರರ ಬಲಿದಾನಗಳ ಬಗ್ಗೆ ಓದಿದ್ದೇವೆ. ಅಷ್ಟಕ್ಕೂ ಒಂದು 
ಸಂಘಟಿತ ರೂಪವೆಂಬ ದೃಷ್ಟಿಯಲ್ಲಿ "ಸಿಪಾಯಿ ದಂಗೆ" ಯನ್ನು ಮೊದಲ ಸ್ವಾತಂತ್ರ್ಯ 
ಸಂಗ್ರಾಮ ಅನ್ನುವುದಾದರೆ ಕ್ರಿ.ಶ.೧೮೫೭ ಕ್ಕೂ ಮೊದಲು ವ್ಯವಸ್ಥಿತವಾದ ಹೋರಾಟ 
ನಡೆದಿರಲಿಲ್ಲವೇ? 


ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ೧೮೩೭ ರಲ್ಲೇ ನಡೆದಿತ್ತು... ಹೌದು ಪ್ರಥಮ ಸ್ವಾತಂತ್ರ್ಯ 


ಸಂಗ್ರಾಮಕ್ಕೂ ಇಪ್ಪತ್ತು ವರ್ಷ ಮೊದಲೇ ರಾಷೀಯತೆಯ "ಅರಿವು ಇದ್ದೋ ಇಲ್ಲರೆಯೋ 
ಅ ದ. ಉಲ [ae 
ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 143 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಆಂಗ್ಲರಿಗೆ ತಮ್ಮ ಸ್ವಾತಂತ್ರ್ಯದ ಹಸಿವಿನ ಬಿಸಿಯನ್ನು ಮುಟ್ಟಿಸಿದವರು ಕೊಡಗು-ಸುಳ್ಕದ 
ಜನರು. ಇದು ಭಾರತದ ಇತಿಹಾಸದಲ್ಲಿ ದಾಖಲಾಗದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, 
ಆಂಗ್ಲರು ಹೀಗಳೆದ ದರೋಡೆ, ಕಲ್ಯಾಣಪ್ಪನ ಕಾಟಕಾಯಿ, ಇದು ಅಮರ ಸುಳ್ಯ ದಂಗೆ. 


ಬಿದರೂರಿನ ಧೋಂಡಿಯ ವಾಘ, ಐಗೂರಿನ ವೆಂಕಟಾದ್ರಿ ನಾಯಕ (೧೮೦೨), 
ಕಿತ್ತೂರಿನ ಚೆನ್ನಮ್ಮಾಜಿ (೧೮೨೪), ಸಂಗೊಳ್ಳಿ ರಾಯಣ್ಣ, ಕೊಡಗಿನ ಅಪರಂಪಾರ 
(೧೮೩೫, ಕಲ್ಯಾಣಸ್ವಾಮಿ (೧೮೩೭), ಗುಡ್ಡೆಮನೆ ಅಪ್ಪಯ್ಯ ಕೆದಂಬಾಡಿ ರಾಮಗೌಡ, 
ಕುಡಿಯ ಸಹೋದರರು... ಹೀಗೆ ಅಖಿಲ "ಭಾರತ ಮಟ್ಟದ ಇತಿಹಾಸದ ಪುಟಗಳಲ್ಲಿ 
ದಾಖಲಾಗದ ಅನೇಕ ವೀರರು ೧೮೫೭ಕ್ಕೂ ಹಿಂದೆಯೇ ರಕ್ತತರ್ಪಣ ಗೈದಿದ್ದರು. ಆದರೆ 
ಅವರ ಬಗೆಗೆ ಅವರದೇ ನೆಲದ ನಮಗೆ ಅರಿವಿಲ್ಲದೇ ಇರುವುದು ದುರಂತ ಸತ್ಯ! 


ಕ್ರಿ.ಶ.೧೮೩೪ರವರೆಗೆ ಅಮರಸುಳ್ಯ ಕೊಡಗಿನ ಹಾಲೇರಿಯ ಲಿಂಗಾಯಿತ ಅರಸರ 
ಸುಪರ್ದಿಯಲ್ಲಿತ್ತು. ಕೊನೆಯ ಅರಸ 'ಚಿಕ್ಕವೀರರಾಜೇಂದ್ರನು ಸ್ತೀಸುಖ ಲೋಲುಪನೆಂದು 
ಆಂಗ್ಲ ಚರಿತ್ರೆಕಾರರು ಪ್ರತಿಬಿಂಬಿಸಿ ಕೊಡಗಿನ ಜನ ಅವನನ್ನು ದ್ವೇಷಿಸುವಂತೆ ಮಾಡಿ, 
ಆಂಗ್ಲರು ೧೮೩೪ ರ ಏಪ್ರಿಲ್‌ ತಿಂಗಳಲ್ಲಿ ಮೈಸೂರಿನ ಕರ್ನಲ್‌ ಫೇಸರ್‌ನ ನೇತೃ ತೃದಲ್ಲಿ 
ಕೊಡಗನ್ನು ವಶಪಡಿಸಿಕೊಳ್ಳಲು ಮುಂದಾಗುತ್ತಾರೆ. ಏಪ್ರಿಲ್‌ ೬ಕ್ಕೆ ಕೋಟೆ ಫೇಸರನ 
ವಶವಾಗುತ್ತದೆ. ಅರಸ ಹೆದರಿ ನಾಲ್ಕುನಾಡಿನ "ಅರಮನೆಗೆ ಪಲಾಯನ ಮಾಡುತ್ತಾನೆ. 
ದಿವಾನ್‌ ಲಕ್ಷಿ ನಾರಾಯಣ, ಬೋಪು "ಠರಣಾಗತರಾಗುವ ಸಲಹೆ ನೀಡುತ್ತಾರೆ. ಏ.೧ಶಿಕ್ಕೆ 
ಮಡಿಕೇರಿಯಲ್ಲಿ ಶರಣಾದ ದೊರೆಯನ್ನು ಪ್ರೇಸರ್‌ ಏ.೨೪ಕ್ಕೆ ಬೆಂಗಳೂರಿಗೆ ಕಳುಹಿಸಿದ. 
ಮುಂದೆ ಮಗಳ ಸಹಿತ ವಾರಣಾಸಿ ಅಲ್ಲಿಂದ ಲಂಡನ್‌ಗೆ" ಕಳಿಸಲಾಗುತ್ತದೆ. ೧೮೫೯, 
ಸೆ.೨೪ ರಂದು ಖಾಯಿಲೆಯಿಂದಾಗಿ ಲಂಡನ್‌ನಲ್ಲೇ ಮರಣ ಹೊಂದುತ್ತಾನೆ. 


೧೮೩೩ ರಲ್ಲಿ ಮಂಜರಾಬಾದ್‌ ಬಾಗಗಳಲ್ಲಿ ಸ್ವಾಮಿ ಅಪರಂಪಾರನೆಂಬ ಓರ್ವ 
ಜ೦ಗಮ ಕಾಣಿಸಿಕೊಳ್ಳುತ್ತಾನೆ. ಕೊಡಗಿನ ಜನ ಇವನನ್ನು ಹಿಂದಿನ ಅರಸ ಲಿಂಗರಾಜೇಂದನ 
ಅಣ್ಣ ಅಪ್ಪಾಜಿಯ ಹಿರಿಮಗ ವೀರಪ್ಪನೆಂದು ಭಾವಿಸುತ್ತಾರೆ. ಆದರೆ ಇವನು ತುಮಕೂರಿನ 
ಮಾಯಸಂದದ ಕಡಬರಿನವ ಎನ್ನಲಾಗಿದೆ. ನಿರಂಜನರ ಕಾದಂಬರಿ 'ಸ್ವಾಮಿ ಅಪರಂಪಾರ' 
ಇವನ ಬಗ್ಗೆಯೇ. 


ಆಂಗ್ಲರು ಹಣದ ಮೂಲಕ ಕಂದಾಯ ಸಲ್ಲಿಸಲು ಆಜ್ಞಾಪಿಸಿದಾಗ ವಸ್ತು ರೂಪದಲ್ಲಿ 
ಕಂದಾಯವನ್ನು ಪಾವತಿಸುತ್ತಿದ್ದ ಕೊಡಗರಿಗೆ ಅಸಮಾಧಾನ ಉಂಟಾಗುತ್ತದೆ. ರಾಜ 
ಪರದೇಶಿಯಾದ ಮೇಲೆ ಸೂಕ್ತ ನಾಯಕತ್ವ ಇಲ್ಲದ್ದರಿಂದ ಅಪರಂಪಾರನನ್ನೇ ತಮ್ಮ 
ನಾಯಕನನ್ನಾಗಿ ಸ್ವೀಕರಿಸುತ್ತಾರೆ. ಇವನು ಸೋಮವಾರಪೇಟೆ, ಹಾರಂಗಿ, ಹಾಲೇರಿ, 
ಹೊಸಕೋಟಿ. ಮೊದಲಾದೆಡೆ ಆಂಗ್ಲರ ವಿರುದ್ಧ ಜನ ಸಂಘಟನೆ ನಡೆಸಿ ಸುಬ್ರಹ್ಮಣ್ಯಕ್ಕೆ 
ಬರುತ್ತಾನೆ. ಇವನನ್ನು ರಾಜವಂಶಸ್ಥನೆಂದು ಕೊಇಜುಗೋಡಿನ ಅಪ್ಪಯ್ಯಗೌಡ ಹಾಗೂ 
ಮಲ್ಲಪ್ಪ ಗೌಡರು “ಸತ್ಕರಿಸಿ ಕೊಡಗಿನಿಂದ ಬ್ರಿಟಿಷರನ್ನು ಓಡಿಸುವ ಯೋಜನೆ 
ಹಾಕಿಕೊಳ್ಳುತ್ತಾರೆ. ಸುಮಾರು ಸಾವಿರ ಮಂದಿ ಸೇನೆಯೊಡನೆ ಮಡಿಕೇರಿ ಕಡೆಗೆ ನಡೆ- 
ಯುತ್ತದೆ. ಆದರೆ ಅಪರಂಪಾರ ಗೌಡಳ್ಳಿ ತಲುಪುವ ಮುನ್ನವೇ ಮೋಸದಿಂದ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 144 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಸೆರೆಯಾಗುತ್ತಾನೆ. ಕೂಜುಗೋಡು ಸಹೋದರರು ಪಾರಾಗುತ್ತಾರೆ. ಅಪರಂಪಾರನನ್ನು 
ತಿರುಚಿನಾಪಳ್ಳಿಯ ಜೈಲಿಗೆ ಕಳುಹಿಸಲಾಯಿತು. ೧೮೬೯ ರಲ್ಲಿ ಬಿಡುಗಡೆಯಾಗಿ ೧೮೭೦ 
ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿಧನ ಹೊಂದಿದ. 

ಅಪರಂಪಾರನ ಆಪ್ತರಲ್ಲಿ ಓರ್ವನಾದ ಕಲ್ಯಾಣ ಬಸವ- ಕಲ್ಯಾಣಪ್ಪ ತನ್ನನ್ನು 
ಅಪ್ಪಾಜಿಯ ದ್ವಿತೀಯ ಪುತ್ರನೆಂದು ಕರೆಸಿಕೊಂಡು ಕಲ್ಯಾಣಸ್ವಾಮಿ ಎಂದು ಕರೆಸಿಕೊಂಡು 
ಹಾಲೇರಿಯ ಗದ್ದುಗೆ ಏರಲು ಜನ ಬೆಂಬಲ ಪಡೆಯುತ್ತಾನೆ. ಆದರೆ ದಿವಾನ ಚೆಪ್ಪುಡಿರ 
ಪೊನ್ನಪ್ಪ ಮಡಿಕೇರಿಯಲ್ಲಿ ಆಂಗ್ಲ ಅಧಿಕಾರಿ ಕ್ಯಾಪ್ಟನ್‌ ಲೀಹಾರ್ಡಿಯ ಮುಂದೆ 
ಕಲ್ಯಾಣಪ್ಪನನ್ನು ಹಾಲೇರಿ ರಾಜವಂಶಸ್ಥನಲ್ಲ ಎಂದು ಸಾಬೀತುಪಡಿಸಿದ. ಆದರೂ ಜನ 
ಬೆಂಬಲ ಕಲ್ಮಾಣಪ್ಪನಿಗೆ ಕಡಿಮೆಯಾಗಲಿಲ್ಲ. ಏಳು ಸಾವಿರ ಸೀಮೆಯ ಹುಲಿ ಕಡಿದ ನಂ- 
ಜಯ್ಯ, ಗುಡ್ಡೆಮನೆ ಅಪ್ಪಯ್ಯಗೌಡ ಇವನಿಗೆ ಬೆಂಗಾವಲಿಗೆ ನಿಂತರು. ಸುಳ್ಯ ಕೆದಂಬಾಡಿ 
ರಾಮಗೌಡ, ಕೂಜುಗೋಡು ಸಹೋದರರು, ಪೆರಾಜೆ ಊಕಣ್ಣ ಬಂಟ, ಕು೦ಬ್ಳೆಯ ಅರಸ 
ಸುಬ್ರಾಯ ಹೆಗ್ಡೆ, ಧರ್ಮಸ್ಥಳದ ಹೆಗ್ಗೆ ಮೊದಲಾದವರು ಬೆಂಬಲ ಸೂಚಿಸಿದರು. 


ತನ್ನ ಕಾರ್ಯವನ್ನು ಕಲ್ಯಾಣಸ್ವಾಮಿ ದಕ್ಷಿಣ ಕನ್ನಡಕ್ಕೆ ವಿಸ್ತರಿಸಲು ತೀರ್ಮಾನಿಸಿದರೂ 
ಅವನನ್ನು ಸೆರೆ ಹಿಡಿಯುವ ಆಂಗ್ಲರ ಯೋಜನೆಯನ್ನು ಅರಿತು ಕೊಡ್ಲಿಪೇಟೆಯ ಮೂಲಕ 
ವೈನಾಡಿನ ಕಡೆ ಪ್ರಯಾಣ ಬೆಳೆಸುತ್ತಾನೆ. ಆದರೆ ಶೀಹಾರ್ಡಿ ಮಲಬಾರಿನ ಸೈನಿಕರ 
ನೆರವಿನಿಂದ ಇವನನ್ನು ೧೮೩೭ ರಲ್ಲಿ ಇರೆ ಹಿಡಿದು ಮೈಸೂರಿನ ಸೆರೆಮನೆಗೆ ತಳ್ಳುತ್ತಾನೆ. 
ಕ್ರಾಂತಿಯ ಕಿಡಿಯೊಂದು ಆರುತ್ತದೆ. 


ಬಂಧನದ ವಿಚಾರ ಹುಲಿ ಕಡಿದ ನಂಜಯ್ಯನಿಗೆ ಮಾತ್ರ ಗೊತ್ತಿತ್ತು ಸಂಘಟನೆ 
ಉಳಿಸಿಕೊಳ್ಳುವುದಕ್ಕಾಗಿ ಇದನ್ನು ಗುಪ್ತವಾಗಿಡಲಾಗುತ್ತದೆ. ಕೆದಂಬಾಡಿ ರಾಮಗೌಡನೊಂದಿಗೆ 
ಚರ್ಚಿಸಿ ಅಪರಂಪಾರನ ಸಹಾಯಕ ಹಾಗೂ ಕಲ್ಯಾಣ ಸ್ವಾಮಿಯ ಆಪ್ತ ಪುಟ್ಟ ಬಸವನನ್ನು 
ಕಲ್ಯಾಣಪ್ಪನೆಂದು ಬಿಂಬಿಸಲಾಯ್ತು. ಇವನಿಗೆ ಕೊಡಗಿನ ಪಟ್ಟವನ್ನು ಕಟ್ಟಲು ಜನರು 
ಹಂಬಲಿಸಿದ್ದರು. ಜನರು ಬಸವನನ್ನೇ ಕಲ್ಯಾಣಪ್ಪ ಎ೦ದು ನಂಬಿದ್ದರು! 


ಅಮರಸುಳ್ಳವನ್ನು ಕೊಡಗಿನಿಂದ ಬೇರ್ಪಡಿಸಿ ನಗದು ರೂಪದ ಕಂದಾಯವನ್ನು 
ಹೇರಿದ್ದರಿಂದ ಸುಳ್ಯ ಮಾಗಣೆಯವರಿಗೆ ಆಂಗ್ಲರ ಮೇಲೆ ಅಸಾಧ್ಯ ಕೋಪವಿತ್ತು. ಇದರಿಂದ 
ನಂಜಯ್ಯ ಹಾಗೂ ಕೆದಂಬಾಡಿ ರಾಮಗೌಡ ೧೮೩೭ ಎ.೬ ರಂದು ಇಲ್ಲಿಂದಲೇ ದಂಗೆ 
ಆರಂಭಿಸಲು ತೀರ್ಮಾನಿಸುತ್ತಾರೆ. ಆದರೆ ಕೊಡಗಿನ ದಿವಾನ ಲಕ್ಷ್ಮೀನಾರಾಯಣನ ಸೋದರ 
ಅಟ್ಟೂರು ರಾಮಪ್ಪಯ್ಯನ ಕುತಂತ್ರ ಅರಿತು ಮುಂಚೆಯೇ ದಂಗೆ ಆರಂಭಿಸಲಾಯ್ತು. 
ಇವನು ಅಮರಸುಳ್ಯದ ಅಮಲ್ಲಾರನಾಗಿದ್ದು, ಆಂಗ್ಲರ ಪರವಾಗಿ ಅನಾಚಾರಗಳನ್ನು 
ನಡೆಸುತ್ತಿದ್ದ. ಒಂದು ಬಾರಿ ಕೆದಂಬಾಡಿ ರಾಮಗೌಡನನ್ನು ಅವಮಾನಿಸಿದ್ದರಿಂದ ಗೌಡನ 
ಕಡೆಯವರು ಕಾಂತಮಂಗಲದಲ್ಲಿ ಅಡ್ಡಗಟ್ಟಿ ಕತ್ತಿಯಿಂದ ಕಡಿದರು. ಆದರೆ ಅವನ ಕುದು- 
ರೆಯ ವೇಗದ ಓಟ ಅವನನ್ನು ಉಳಿಸಿತ್ತು. ಆದರೆ ಮದುವೆಗದ್ದೆಗೆ ಬಂದಾಗ ಅವನನ್ನು 
ಕೊಚ್ಚಿ ಕೊಲ್ಲುವುದರೊಂದಿಗೆ ಕ್ರಾಂತಿಯ ಕಹಳೆ ಊದಲಾಯಿತು. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 145 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕಲ್ಯಾಣಸ್ವಾಮಿಯೊಂದಿಗೆ ನಂಜಯ್ಯ, ಕೆದಂಬಾಡಿ ರಾಮಗೌಡ, ಚೆಟ್ಟಿ-ಕುರ್ತು 
ಕುಡಿಯರು, ಕರಡಿಮಲೆ ಅಣ್ಣೆಗೌಡ, ಪೆರಾಜೆ ಊಕಣ್ಣ ಬಂಟ, ಕರಣಿಕ ಕೃಷ್ಣಯ್ಯ, 
ಕೋಲ್ಡಾರು ಕೂಸಪ್ಪ ಗೌಡ ಮೊದಲಾದವರ ಸೈನ್ಯ ೧೮೩೭ ರ ಮಾರ್ಚ್‌ನಲ್ಲಿ ಬೆಳ್ಳಾರೆಗೆ 
ಲಗ್ಗೆ ಇಟ್ಟಿತು. ಇಲ್ಲಿಂದ ಕಲ್ಯಾಣಪ್ಪ (ಪುಟ್ಟ ಬಸವ) ಮಾರ್ಚ್‌ ೩೦ ರಂದು ಕೊಡಗಿಗೆ 
ನಿರೂಪವೊಂದನ್ನು ಕಳುಹಿಸುತ್ತಾನೆ. ಇಲ್ಲೇ ಪ್ರಸಿದ್ಧ ಇಸ್ತಿಹಾರ್‌ ಪ್ರಕಟಿಸಿದ. ಅಮರಸುಳ್ಯ 
ಪುನಃ ಕೊಡಗಿನ ಸಂಸ್ಥಾನಕ್ಕೆ ಸೇರಿಸುವುದು; ಕಂದಾಯ ಮನ್ನಾ; ತಂಬಾಕು, ಉಪ್ಪಿನ 
ಮೇಲಿನ ತೆರಿಗೆ ರದ್ದು. ದರಿಂದ ಪಂಜ, ಪುತ್ತೂರು, ಕಡಬ, “ನಟ್ಟ ಸುಲಭದಲ್ಲಿ ಕ್ಕ 
ವಶವಾದರೆ ವಿಟ್ಲದ ಅರಸು, ನಂದಾವರದ ಲಕ್ಷ್ಮಪ್ಪ ಬರಿಗರಸ ಮೊದಲಾದವರು ಕಲ್ತಾ ದಪ್ಪನ 
ಪಡೆಯನ್ನು ಸೇರಿಕೊಂಡರು. ಧರ್ಮಸ್ಥಳದ. 'ಹೆಗ್ಗ ಪಿರಂಗಿಗಳನ್ನು ಕಳುಹಿ ಸಿದರು. ಪಡೆ 
ಯಾವುದೇ. ಸಮಸ್ಯೆ ಇಲ್ಲದೇ ಮಂಗಳೂರು ಸೇರಿ ಬಾವುಟ 'ನುಡ್ಡೆಯನ್ನು ಖಜಾನೆ, 
ಜೈಲು, ಶಸ್ತ್ರಗಳನ್ನು “ವಶಮಾಡಿಕೊಂಡು ಕ್ರಾಂತಿಯ ಬಾವುಟವನ್ನು ಹಾರಿಸಿದರು. ಹೆದರಿ 
ಪಲಾಯನೆ ಮಾಡುತ್ತಿದ್ದ ಬ್ರಿಟಿಷರ ಕೈ ಗೆ ದುದೈ ೯ವದಿಂದ ಸಿಕ್ಕಿದ ನಂಬ ಸುಬ್ರಾಯ ಹೆಗ್ಗಡೆ 
ಹಾಗೂ ಪಡೆಯನ್ನು. ನೇತ್ರಾವತಿ ನದಿಯಲ್ಲಿ” ಪಿರಂಗಿ ಹಾರಿಸಿ ಸಾಯಿಸಲಾಯಿತು. 


ಕಣ್ಣಾನೂರಿನಿಂದ ಆಂಗ್ಲರ ಪಿರಂಗಿ ಶಸ್ತ್ರ ಸಜ್ಜಿತ ಪಡೆ ಮಂಗಳೂರಿಗೆ ಮೂರು 
ಹಡಗುಗಳಲ್ಲಿ ಬಂದು ರಾತೋರಾತ್ರೆ ದಾಳಿ ನಟ್ಟು ಕೆಲವರು ಸೆರೆ ಸಿಕ್ಕರೆ ಬ೦ಗರಸ, 
ರಾಮಗೌಡ,. ಕುಕ್ಕನೂರು ಚೆನ್ನಯ್ಯ, ಕಲ್ಯಾಣಪ್ಪ, ಕುಡಿಯರು, ನಾಲ್ಕುನಾಡಿನ ಉತ್ತ 
ಇತರರು ತಪ್ಪಿಸಿಕೊಂಡರು. ಕಲ್ಯಾಣಪ್ಪನಾಗಿದ್ದ "ಪುಟ್ಟಬಸವನ ತಲೆಗೆ "ಆಗಲೇ ಹತ್ತು 
ಸಾವಿರ ರೂಪಾಯಿಗಳ ಬೆಲೆ ಕಟ್ಟಲಾಗಿತ್ತು. ಕೊಡ್ಲಿಪೇಟೆಗೆ ಬಂದಾಗ ಇವನ ಮಾವನೇ 
ಕರಿಬಸವಯ್ಯ ದುಡ್ಡಿನ ಆಸೆಗೆ ಸುಬೇದಾರ ಮಾದಯ್ಯನಿಗೆ ಹಿಡಿದುಕೊಟ್ಟ. ೧೮೩೭ ಮೇ 
೧೫ ರಂದು ಕ್ಯಾ. ಲೀಹಾರ್ಡಿ ಮಡಿಕೇರಿಯಲ್ಲಿ ಬಸವನನ್ನು ವಿಚಾರಿಸಿ ಗಲ್ಲಿಗೇರಿಸಿದ! 


ಲಕ್ಷ್ಮಪ್ಪ ಬ೦ಗರಸ, ವಿಟ್ಲದ ಅರಸ ಮೊದಲಾದವರನ್ನು ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿ 
ಬಹಿರ೦ಗವಾಗಿ ಗಲ್ಲಿಗೇರಿಸಲಾಯಿತು. ಕುಡಿಯರು, ಪೆರಾಜೆ ಕೃಷ್ಣಯ್ಯ ಮೊದಲಾದವರನ್ನು 
ಸಿಂಗಾಪುರಕ್ಕೆ ಕಳುಹಿಸಲಾಯ್ತು. ನಾಯಕ ಸುಬೇದಾರ್‌ ಗುಡ್ಡೆಮನೆ' ಅಪ್ಪಯ್ಯಗೌಡನನ್ನು. 
ಕ್ರಿ.ಶ. ೧೮೩೭ ಅಕ್ಟೋಬರ್‌ ೩೧ ರಂದು ಮಡಿಕೇರಿ ಕೋಟೆಯ ಎದುರು "ಬಹಿರಂಗವಾಗಿ 
ಗಲ್ಲಿಗೇರಿಸಲಾಯ್ತು. 


ಇದೊಂದು ವಿಫಲ ದಂಗೆ ಎನಿಸಬಹುದು. ಆದರೆ ಎಂದೂ ವಿಫಲವಾಗಲಿಲ್ಲ! ಅನೇಕ 
ಮಂದಿ ಆಂಗ್ಲರ ಪರವಾಗಿ ನಿಂತು ರಾಜದ್ರೋಹಿ ಕಾರ್ಯವೆಸಗಿದ್ದರು. ಬೋಪು ದಿವಾನ, 
ಅಟ್ಟೂರು ರಾಮಪ್ಪಯ್ಯನ೦ತಹ ಅನೇಕ ದ್ರೋಹಿಗಳು ದಂಗೆ ವ್ಯವಸ್ಥೆಯನ್ನು ಕೆಡಿಸಿದ್ದರು. 
ಕೊಡವರೂ ದಂಗೆಯ ಸಂದರ್ಭದಲ್ಲಿ ಸುಮ್ಮನೆ ಕುಳಿತರು. ಆಂಗ್ಲರಿಗೆ ದಂಗೆಯನ್ನು 
ಅಡಗಿಸುವಲ್ಲಿ ನೆರವಾದರು. ದಂಗೆಯನ್ನು ದರೋಡೆ ಎಂಬುದಾಗಿ ಬಿಂಬಿಸಿ ಕಲ್ಯಾಣಪ್ಪನ 
ಕಾಟಕಾಯಿ ಸುಲಿಗೆ ಎಂದರು. ಆದರೆ ಇದನ್ನು ಖ್ಯಾತ ಕಾದಂಬರಿಕಾರ ನಿರಂಜನರು 
(ಕುಳ್ಳುಂದ ಶಿವರಾಯ) ರು ಸಕಾರಣವಾಗಿಯೇ ನಿರಾಕರಿಸಿದರು. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 146 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಜ್‌ ನ್ಯ 
೧೮೩೭ರ ಅಮರ ಸುಳ್ಯ ಸ್ವಾತಂತ್ರ ಹೋರಾಟದಲ್ಲಿ ಆಂಗ್ಲರಿಗೆ ನೆರವಾದ 
ಕೊಡವ ಯೋಧರಿಗೆ ಜ್ರಟೀಷ್‌ ಸರಕಾರ ನೀಡಿದ ಪದಕ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 147 ಪುತ್ತೂರು ಅನಂಡರಾಜ ಗೌಡ. 


ರಾಜಪರಂಪರೆಯ ಈೊಡಗು ಮತ್ತು ದಕ. ಗೌಡರು 


“SANGHATANA CHATHURA, SAMARA VEERA" 
KEDAMPADI| RAME GOWDA 
(Principal leader of 1836-1837 Amara Sullia Mutinee against British) 


ರವೀರ ಕೆದಂಪಾಡಿ ರಾಮೇಗೌಡ 
(1836-37ರ ಸ್ವಾತಂತ್ರ್ಯ ಹೆ. ಗೀರಾಟದ ದಂಡನಾಯಕ) 


ಸಂಘಟನ ಚತುರ, ಸಮರ ವೀರ, ಕೆದಂಬಾಡಿ ರಾಮೇಗೌಡ (೧೮೩೭ರ ಅಮರ 
ಸು್ಯ ಸ್ವಾತಂತ್ರ ಸಂಗ್ರಾಮದ ದಂಡನಾಯಕ ) 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರ) 148 ಪುತ್ತೂರು ಅನಂತರಾಜ ಗೌಡ. 


೦ಪರೆಯ ಕೊಡಗು ಮತ್ತು ದಕ. ಗೌಡರು 


೧೮೩೩ರ 'ಅಮರ. ಸುಜ್ಯ್ಯ ಸ್ವಾತಂತ್ರ ಸಂಗ್ರಾಮದಲ್ಲಿ ಹುತಾತ್ಮ ರಾದ ಕೊಡಗಿನ ದಂಡ 
ಸಾಯಕ ಸುಭೆಧಾರ್‌ ಗುಡ್ಡೆಮನೆ ಅಪ್ಪಯ್ಯ ಗೌಡರ 'ಆಂಚಿನ ಪ್ರತಿಮೆ. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 149 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


Ny) 
ನ 
೪9 
Cc 
1 


T) 
B 
೪9 
B 
1 
Te 
- 
63 
ಇ 
1 
೦ 
ಗ್ಗ 
ಗ್ದ” 
3 
ಇ 
B 
ತ 
R 
ಛೆ 
B 
nd 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 150 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


THE CHIEF CENTRES OF | 
THE REBELLION OF KALYANASWAMY -1834- 37 


A 
NORTH KANAR Scale: 1inch =z 16miles 
Kundapura Taluk (1೮೧7 =10-24Kms) 


TALUKS 


1- BARKUR 
2 -BEKAL (KASARAGOD) 
3 .BUNTWAL 
4-MANGALORE 
5.PUTTUR 
6-UDUPI 


Z\ 
6.1 


Kalyanaswamy 


ರ Local support from 
various centres 


ಅ 

-~~«---Main force of 4 
ಇ 
4 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 151 ಷುಡ್ತೂರು ಅನಂಡರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಉಳುವಾರು ರಾಮಯ್ಯ ಗೌಡ, ಕುಡೆಕಲ್ಲು ಪುಟ್ಟ, ತಿಮ್ಮಯ್ಯ, ಸುಳ್ಯಕೋಡಿ ಕೃಷ್ಣಪ್ಪ, 
ಕಳಗಿ ಅಣ್ಣು, ಕುಕ್ಕೆಟ್ಟಿ ಚೆನ್ನ ಮುಂತಾದ ಗೌಡರು ದಂಗೆಯಲ್ಲಿದ್ದರಿಂದ ಕೆನರ ಜಿಲ್ಲೆಯ 
ಕಲೆಕ್ಟರ್‌ ಎಂ. ಲೆವಿನ್‌, ಮೇಜರ್‌ ಜನರಲ್‌ ವಿಗೋರ್‌ ಹಾಗೂ ಚಾರ್ಲ್ಸ್‌ ರಾಬರ್ಟ್‌ 
ಕಾಟನ್‌ ಅವರಿಗೆ ಒಪ್ಪಿಸಿದ ವರದಿ ಹಾಗೂ ಜಿ. ರಿಕ್ಟರ್‌ ಕೊಡಗು ಗೆಜೆಟಿಯರ್‌ ನಲ್ಲಿ 
ಕೊಡಗು ಬಂಡಾಯವೆಂದು ಕರೆಯಲ್ಪಡುವುದು, ನಿಜವಾಗಿಯೂ ಹೇಳುವುದಾದರೆ 
ಗೌಡರ ಮೇಲ್ಸೀಳುವಿಕೆ ಎಂದಿದೆ. (ಎನ್‌.ಎಸ್‌. ದೇವಿಪ್ರಸಾದ್‌ ಸಂಪಾಜೆ; ಅಮರ ಸುಳ್ಯದ 
ದಂಗೆ) ಇಲ್ಲಿ ಪೆರಾಜೆಯ ಬೀರಣ್ಣ ರೈ, ಮುಳ್ಳ ಈಶ್ವರ ಸೋಮಾಯಾಜಿ, ಚೆಟ್ಟ-ಕುರ್ತು 
ಕುಡಿಯರಂತಹ ಅನೇಕ ಭಿನ್ನ ಸಮುದಾಯದವರು ಹೋರಾಡಿದ್ದಾರೆ. 


ದಂಗೆಯಲ್ಲಿ ಆಂಗ್ಲರಿಗೆ ನೆರವಾದವರಿಗೆ ಕೋವಿ, ಕುದುರೆ, ಬಂಗಾರದ ಪದಕಗಳನ್ನು 
ನೀಡಲಾಗಿತ್ತು ಈ ಪದಕದ ಒಂದು ಬದಿಯಲ್ಲಿ ಈಔಖ DISTINGUISHED 
CONDUCT AND LOYALTY OF THE BRITISH GOVERNMENT, 
(0018 ೧೮೩೭ ಇನ್ನೊಂದು ಬದಿಯಲ್ಲಿ “ಸಂನ್‌ ೧೮೩೭ನೇ ಯಪ್ರಿಲ್‌ ಮೇ ತಿಂಗಳಲ್ಲಿ 
(ಶರಾರದುವಗ!?) ಬಯಸುವ ವಿಚಾರದಲ್ಲು ಕುಂಪಣಿ ಸರಕಾರಕ್ಕೆ (ತಪೂಲಾಲ್‌9!9)) 
ಮಾಡಿದ ಯಾದುಗಾಗಿ ನಿಶಾನಿಗೋಸ್ಕರ” ಎಂದಿದೆ. ಇದು ಹೋರಾಟ ಹೇಗೆ ಆಂಗ್ಲರ 
ಬೆವರಿಳಿಸಿತ್ತು ಎ೦ಬುದನ್ನು ಸಾರುತ್ತದೆ. 


ನಾವು ನಿತ್ಯ ನಡೆದಾಡುವ ನೆಲದಲ್ಲಿ ವೀರಶೂರರು ನೂರಾರು ಕ್ರಾಂತಿ ವೀರರು 
ಇತಿಹಾಸದ ಪುಟಗಳಿಂದ ಮರೆಯಾಗಿದ್ದಾರೆ. ಅಬ್ಬರದ ಭಾಷಣ, ತೋರಿಕೆಯ ಪೊಳ್ಳು 
ಸಿದ್ದಾಂತದ ನಡುವೆ ಇವರು ಕಾಣದಾಗುವುದು ನಮ್ಮ ದುರ್ದೈವ. 


ಉಪಸಂಹಾರ: 


ವಿಶಾಲ ಕೊಡಗಿನ ರೈತಾಪಿ ಕುಟುಂಬಗಳು ನಡೆಸಿದ ದಂಗೆ ಬ್ರಿಟಿಷರ ಮೈ ನಡುಗಿಸಿದ್ದು 
ನಾವು ತಿಳಿಯಬೇಕಿದೆ. ಸುಳ್ಯ, ಬೆಳ್ಳಾರೆ, ಪುತ್ತೂರು ಹಾಗೂ ಮಂಗಳೂರಿನಿಂದ ಬ್ರಿಟಿಷರನ್ನು 
ಓಡಿಸಿ, ಮ೦ಗಳೂರಿನ ಬಾವುಟ ಗುಡ್ಡೆಯಲ್ಲಿ, ಬ್ರಿಟಿಷರ ದ್ವಜವನ್ನು ಕಿತ್ತೊಗೆದು ಕ್ರಾಂತಿ 
ಬಾವುಟವನ್ನು ಏರಿಸಿ, ೧೩ ದಿನಗಳ ರಾಜ್ಯಭಾರವನ್ನು ಮಾಡಿದ್ದು ಸುಳ್ಯ ಸೀಮೆಯ 
ಕೆದಂಬಾಡಿ ರಾಮೇಗೌಡರ ತಂಡವಾಗಿತ್ತು 


ಇತ್ರ, ಮೇಲಿನ ಕೊಡಗಿನ ಮಡಿಕೇರಿಯ ಕೋಟೆಗೆ ಮುತ್ತಿಗೆ ಇಡಲು, ಗ್ರಾಮ 
ಗ್ರಾಮಸ್ಥರನ್ನು ಹುರಿದುಂಬಿಸಿ, ಸುಬೇದಾರ್‌ ಗುಡ್ಡೆಮನೆ ಅಪ್ಪಯ್ಯ ಗೌಡರು 
ಮುಂದುವರೆಯುತ್ತಾರೆ. ಆಗಿನ ಕಾಲದಲ್ಲೇ ೨೦೦೦ ಕ್ಕೂ ಹೆಚ್ಚು ರೈತಾಪಿ ಯೋಧರು 
೧೮೩೭ ರ “ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗಾಮದಲ್ಲಿ” ಪಾಲ್ಗೊಂಡಿರುವುದಾಗಿ ಆಗಿನ 
Mysore Gazetteer’ ನಲ್ಲಿ ಪ್ರಕಟಿಸಲಾಗಿತ್ತು. ಆದರೆ ರೈತಾಪಿ ಜನರಿಗೆ ದೊರಕಿದ ಈ 
ಜಯವು ಅತೀ ಕಡಿಮೆ ಅವಧಿಯಾಗಿತ್ತು ಬ್ರಿಟಿಷ್‌ ಪಡೆಗಳು ಕಲ್ಲಿಕೋಟೆ, ಬೆಂಗಳೂರು 
ಮತ್ತು ಬೊಂಬಾಯಿಯಿಂದ ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಬ೦ದು ಅಮರ ಸುಳ್ಯ ಸ್ವಾತಂತ್ರ್ಯ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 152 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಸಮರವನ್ನು ಸದೆಬಡಿಯಲು ಸಫಲರಾಗುತ್ತಾರೆ. ಸಾವಿರಾರು ರೈತಾಪಿ ಹೋರಾಟಗಾರರು 
ಮಂಗಳೂರಿನಲ್ಲಿ ನಡೆದ ಕದನದಲ್ಲಿ ವೀರ ಮರಣವನ್ನ ಪ್ಪುತ್ತಾರೆ. ದಂದಾಡಿ ರಾಮೇಗೌಡ 
ಇತ್ಯಾದಿ ನಾಯಕರು ಹುತಾತ್ಮರಾಗುತ್ತಾರೆ. 


ಕೊಡಗಿನ ಥಧೀರ ಸುಬೇದಾರ್‌ ಗುಡ್ಡೆಮನೆ ಅಷ್ಟಯ್ಯ ಗೌಡ: 


ಇತ್ತ ಬಿಸಿಲೇ ಘಾಟಿಗಾಗಿ ಹೊರಟಿದ್ದ ಸುಬೇದಾರ್‌ ಗುಡ್ಡೆಮನೆ ಅಪ್ಪಯ್ಯ ಗೌಡರು, 
ನಾಲ್ಕುನಾಡು ಉತ್ತು. ಶಾಂತಳ್ಳಿ ಮಲ್ಲಯ್ಯನವರ ನೇತೃ ತ್ವದಲ್ಲಿ 'ಬಂಡಾಯಗಾರರ ಸೈನ್ಯ ನವು 
ಮೇಲೆನ ಕೊಡಗಿನ ಜನರನು ಹುರಿದುಂಬಿಸುತ್ತಾ ಮಡಿಕೇರಿಯ ಕೋಟೆಯನ್ನು ತಾ. ೧೬ನೇ 
ಏಪ್ರಿಲ್‌ ೧೮೩೭ ರಂದು ಮುತ್ತಿಗೆ ಹಾಕುವುದೆಂದು ನಿರ್ಧರಿಸಲಾಗಿತ್ತು. ಆದರೆ ಬ್ರಿಟಿಷರ 
ವಿಧೇಯರಾದ ಸುಬೇದಾರ್‌ ಮಾದಯ್ಯ, ಅಪ್ಪಾರಂಡ ಬೋಷಪು ದಿವಾನ ಮುಂತಾದವರು, 
ಬ್ರಿಟಿಷರ ಆಮೀಷಗಳಿಂದಾಗಿ, ಕುಟಿಲ ತಂತ್ರವನ್ನು ಹೆಣೆದು, ಸುಬೇದಾರ್‌ ಗುಡ್ಡೆಮನೆ 
ಅಪ್ಪಯ್ಯಗೌಡ ಹಾಗೂ ಅವರ ಸಹಚರರನ್ನು ಬಂಧಿಸಲು ನೆರವಾಗಿದ್ದು, ಬಂಧಿತ 
ಮುಖಂಡರನ್ನು ಮಡಿಕೇರಿ ಕೋಟೆಯ ಪೂರ್ವಭಾಗದಲ್ಲಿ ದಿನಾಂಕ. ೩೧.೧೦.೧೮೩೭ 
ರಲ್ಲಿ ಕುಟುಂಬ ಮತ್ತು ಊರಿನ ಹಿರಿಯರ ಎದುರು ಗಲ್ಲಿಗೇರಿಸಲಾಯಿತು. ಕೇವಲ ಭಯ 
ಹುಟ್ಟಿಸುವ ಹಾಗೂ ಬಂಡಾಯ ಏಳುವ ಸಾರ್ವಜನಿಕರನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ, 
ಸಾರ್ವಜನಿಕವಾಗಿ ನೇಣಿಗೆ ಹಾಕುವ ಸಾಹಸಕ್ಕೆ ಬ್ರಿಟಿಷರು ಕೈ ಹಾಕಿರುವುದು ಬ್ರಿಟಿಷ್‌ 
ಇತಿಹಾಸದಲ್ಲಿ ಇದು ಎರಡನೆಯದು ಎಂದು ಇತಿಹಾಸಕಾರ ತಲಕಾಡು ಚಿಕ್ಕರಂಗೇ 
ಗೌಡರ ಅಭಿಪ್ರಾಯ. 


ಈ “೧೮೩೭ ರ ಅಮರ ಸುಳ್ಯ ಸ್ವಾತಂತ್ಯ ಸಂಗ್ರಾಮವು” ಬ್ರಿಟಿಷ್‌ ದಾಖಲೆಗಳಲ್ಲಿ 
“ಬಂಡಾಯ, ಕಾಟಕಾಯಿ” ಎಂಬುದಾಗಿ ನಮೂದಿಸಿದ್ದ, ಹೆಚ್ಚಿನ ಪ್ರಚಾರ 
ಸಿಗದಂತಾಯಿತು. 


ಸುಳ್ಯ ಸೀಮೆಯ ಕೆದಂಬಾಡಿ ರಾಮೇಗೌಡರ ಬಳಿ ಬಲ್ಲಾಳ್ಲಿ ಪಾಳೇಗಾರರು ಕೊಡ 
ಮಾಡಿಸಿದ ತಲೆತಲಾಂತರದವರೆಗೆ ಅನುಭವಿಸುವ ಜಮ್ಮ” ಹಕ್ಕಿನ ಆಸ್ತಿಯಿದ್ದರೂ, 
ಕೊಡಗಿನ ಮಧ್ಯಮ ರೈತ ಸಮುದಾಯಕ್ಕೆ ಬ್ರಿಟಷರ ಕ್ರೂರ ತೆರಿಗೆ ಪದ್ಧತಿ ವಿರುದ್ಧ ಸೈನ್ಯ 
ಕಟ್ಟ ಹೋರಾಡಿದರ ಫಲ, ಸಾವಿರಾರು ಎಕರೆ ಆಸ್ತಿ ಪಾಸ್ತಿಗಳು ಬ್ರಿಟಿಷರ ಪಾಲಾಗಿ 
ಹರಾಜಾಗಿದ್ದಲ್ಲದೆ, ಹುತಾತ್ಮರಾಗಬೇಕಾಯಿತು. 


ಕ್ರಿಶ.೧೮೩೭ ರಲ್ಲಿ ಹುತಾತ್ಮರಾದ ಕೆದಂಬಾಡಿ ರಾಮೇಗೌಡ, ಸುಬೇದಾರ್‌ ಗುಡ್ಡೆಮನೆ 
ಅಪ್ಪಯ್ಯಗೌಡರಂತಹ ಧೀರರನ್ನು ತಡವಾಗಿ ನೆನಪಿಸಿಕೊಳ್ಳುತ್ತಿದ್ದರೂ ಅವರ ತ್ಯಾಗ ಸಮಸ್ತ 
ಒಕ್ಕಲಿಗ ಸಮುದಾಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. 


32 ಜಬ ಬಜ ಜ ಬಜ kkk kkk 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 153 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
9. ಸಮರ ವೀದ, ಸಂಘಟನಾ ಚತುರ 


ಈೆದಂಬಾಡಿ ರಾಮಯ್ಯ ಗೌಡ 


1834-387 ಅಮರ ಸುಚ್ಛ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಮತ್ತು ಧೀಮಂತ ನಾಯಕತ್ವ: 
(ಮೂಲಲೇಖನ: ಶ್ರೀ ವಿದ್ಯಾಧರ ಕುಡೆಕಲ್ಲು) 


`ಕಲ್ಯಾಣಪ್ಪನ ಕಾಟಕಾಯಿ' ಅಥವಾ 'ಅಮರಸುಳ್ಯ ದಂಗೆ' ಎಂದು ಕರೆಯಲ್ಲಡುವ 
೧೮೩೭ರ ಕೊಡಗು ಹಾಗೂ ಕೆನರಾ ಜಿಲ್ಲೆಗಳಲ್ಲಿ ನಡೆದ ಬ್ರಿಟಿಷ್‌ ಎರೋಧಿ 
ಹೋರಾಟವನ್ನು ಈಗ ಸಿಕ್ಕಿರುವ ಮಾಹಿತಿಗಳಿಗಿಂತ ಭಿನ್ನ ವಾದ ನೆಲೆಗಳಿಂದ ನೋಡುವ, 
ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಈ ವಿಶಿಷ್ಟ 
ಘಟನೆಗೆ ಎಲ್ಲೂ ಸಾಕಷ್ಟು ಪ್ರಾಶಸ್ತ್ಯ ಸಿಕ್ಕಿಲ್ಲ ಒ೦ದು ವೇಳೆ ಒ೦ದಷ್ಟು ಉಲ್ಲೇಖವಿದ್ದರೂ 
ಅದು ಈ ದಂಗೆ ಕೊಡಗಿನ ಪದಚ್ಯುತ ಅರಸ ಚಿಕ್ಕವೀರರಾಜನ ಪುನರ್‌ಸ್ಥಾಪನೆಗಾಗಿ 
ನಡೆಸಿದ ಒಂದು ವಿಫಲ ಪ್ರಯತ್ನವೆಂಬಂತೆ ಚಿತ್ರಿಸಲಾಗಿದೆ; ಮಾತ್ರವಲ್ಲ ಪಟ್ಟವನ್ನು 
ಮತ್ತೆ ಪಡೆಯಲು ಅನರ್ಹನಾಗಿರುವಷ್ಟು ಚಿಕ್ಕವೀರರಾಜ ವಿಷಯಲಂಪಟನಾಗಿದ್ದ, ಕ್ರೂ- 
ರಿಯಾಗಿದ್ದ ಮತ್ತು ವಿಕೃತ ಕಾಮಿಯಾಗಿದ್ದ ಎಂಬುದಾಗಿ ನಿರೂಪಿಸಲಾಗಿದೆ. ಕ್ರಿಶ.೧೮೩೭ರ 
ಹೋರಾಟವನ್ನು "ವಿಶ್ಲೇಷಿಸುವ ಸಿದ್ಧ ಮಾದರಿಗಳು ಬ್ರಿಟಿಷರ ಹಾಗೂ ಅವರ ವಾದವನ್ನು 
ಪುಷ್ಠೀಕರಿಸುವ ವಸಾಹತುಶಾಹಿಗಳ ಸ್ಥಳೀಯ ಸ್ನೇಹಿತರ ಹೇಳಿಕೆಗಳ ಆಕರಗಳನ್ನೇ 
ಬಳಸಿರುವುದು ಇತಿಹಾಸ ರಚನಾಶಾಸ್ತ್ರದ ಅಧ್ಯಯನದಿಂದ ಅರಿವಾಗುತ್ತದೆ (“ಆಧುನಿಕ 
ಕೊಡಗು'-ಡಾ। ತಂಬಂಡ ವಿಜಯ್‌ ಪೂಣಚ್ಚ. ಅಂತೆಯೇ ಈ ತರಹದ ಚರಿತ್ರೆ 
ಬರವಣಿಗೆಯ ಮಿತಿಗಳು ನಮಗೆ ಗೋಚರಿಸುತ್ತವೆ. ಈ ವಿಚಾರದ ದೀರ್ಫ ವಿವರಣೆಗೆ 
ನಾನು ಹೋಗುವುದಿಲ್ಲ. ಆದರೆ ಇತಿಹಾಸ ದಾಖಲೀಕರಣದ ಇಂತಹ ಪರಿಮಿತಿಗಳು 
ಕೆದಂಬಾಡಿ ರಾಮಯ್ಯ ಗೌಡರಂತಹ ಜನನಾಯಕರ ವ್ಯಕ್ತಿತ್ವವನ್ನು ತೆರೆದಿಡಲು ಅಡ್ಡ 
ಬರುತ್ತವೆ. ಹಾಗೆಂದೇ ಅವರುಗಳ ಸಾಧನೆಗಳು ಇಂದಿನ ಸಮಾಜದ ಗಣನೆಗೆ ಸಿಗದೆ 


ನೇಪಥ್ಯಕ್ಕೆ ಸರಿದು ಬಿಡುತ್ತವೆ. 


ಹಿನ್ನೆಲೆ: 


ಕೆದಂಬಾಡಿ ರಾಮಯ್ಯ ಗೌಡರ ಬಗ್ಗೆ ಹೇಳುವ ಮೊದಲು ಅವರು ಆಯೋಜಿಸಿದ 
ಸುಳ್ಯದಿಂದ ಆರಂಭಗೊಂಡ ಹೋರಾಟದ ಹಿನ್ನೆಲೆಯನ್ನಿಷ್ಟು ನೋಡುವ ಅಗತ್ಯವಿದೆ. 
ಕಲ್ಯಾಣಪ್ಪನ ಕಾಟಕಾಯಿ ಎಂಬ ಜನಪ್ರಿಯ ಹೆಸರಿನ ಬ್ರಿಟಿಷ್‌ ವಿರೋಧಿ ಪ್ರತಿರೋಧದ 
ಹಿ೦ದಿನ ಮುಖ್ಯ ಕಾರಣಗಳನ್ನು ವಿವರಿಸುವ ಪ್ರಯತ್ನವನ್ನು ೨೦ನೇ ಶತಮಾನದ ಕೊನೆಯ 
ಹೊತ್ತಲ್ಲಿ ಬರವಣಿಗೆ ನಡೆಸಿದ ಕೆಲವು ಪ್ರಮುಖ ಇತಿಹಾಸಕಾರರು ದಾಖಲಿಸಿದ್ದಾರೆ. ಈ 
ಹೋರಾಟದ ಮುಖ್ಯ ಉದ್ದೇಶ ಬ್ರಿಟಿಷರನ್ನು ಹೊಡೆದೋಡಿಸುವುದು. ರಾಜಪ್ರತಿನಿಧಿಯೊಬ್ಬನ 
ಹೆಸರಲ್ಲಿ ಈ ಹೋರಾಟ ನಡೆದಿದೆ. ಆದರೆ ಈ ರಾಜಪ್ರತಿನಿಧಿ ಕೇವಲ ಸಂಕೇತ ಮಾತ್ರ. 
ದಂಡಿನ ಮುಖ್ಯಸ್ಥ ಕಲ್ಯಾಣಪ್ಪ ಅಥವಾ ಕಲ್ಯಾಣಸ್ವಾಮಿ ಎನ್ನುವಾತ ಕೊಡಗಿನ ಅರಸ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 154 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕುಟುಂಬದವನೆಂದು ಜನಸಾಮಾನ್ಯರನ್ನು ನಂಬಿಸುವ ಪ್ರಕ್ರಿಯೆ ನಡೆದಿದೆ. ನಿಜಕ್ಕೂ 
ಕಲ್ಯಾಣಪ್ಪ ಯಾರೆಂಬುದು ಹೋರಾಟವನ್ನು ಆಯೋಜಿಸಿದವರಿಗೆ ತಿಳಿದಿದೆ. ಬ್ರಿಟಿಷರ 
ಎರುದ್ಧದ ಅಸಹನೆಗೆ ಕಾರಣ ಹೊಗೆಸೊಪ್ಪು ಹಾಗೂ ಉಪ್ಪಿನ ಮೇಲೆ ಕಂಪೆನಿ ಸರಕಾರದ 
ಏಕಸ್ವಾಮಿತ್ವ, ಹೊಸ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕೃಷಿಭೂಮಿಗೆ ಹಣದ ರೂಪದಲ್ಲಿ 
ಕಂದಾಯ” ಸಲ್ಲಿಸಬೇಕಾದ ನಿಯಮವನ್ನು ಬಿಟಿಷರು ಅಳವಡಿಸಿದ್ದು. ಇದು ಇಲ್ಲಿನ 
ಭೂಮಾಲೀಕರಿಗೆ ಮತ್ತು ಗೇಣಿದಾರರಿಗೆ ಮಾರಕವಾದ ವಿಚಾರವಾಗಿತ್ತು. ಭೂಕಂದಾಯ 
ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇದ್ದುದರಿಂದ ಭೂಮಾಲೀಕರಿಗೆ ಕಂದಾಯ ಪಾವತಿಸುವುದು 
ಅಸಾಧ್ಯವಾಯಿತು. ಆಸ್ತಿಗಳ ಹರಾಜು ನಡೆಯಿತು. ಮಧ್ಯವರ್ತಿ ವ್ಯಾಪಾರಿಗಳು 
ಕೃಷಿಭೂಮಿಗಳನ್ನು ಲಪಟಾಯಿಸಿದರು. ಬ್ರಿಟಿಷರ ಪ್ರಭುತ್ವವನ್ನು ಕೊನೆಗಾಣಿಸಿದರೆ 
ರೈತಾಪಿಜನರಿಗೆ ಮುಂದೊಮ್ಮೆ ನೆಮ್ಮದಿಯ ಬದುಕು ಲಭ್ಯವಾಗಬಹುದೆಂಬ ಕನಸಿನೊಂದಿಗೆ 
ಈ ಹೋರಾಟ ನಡೆಯಿತು ಎಂಬುದು ಈ ಇತಿಹಾಸಕಾರರ ವಾದ. ಈ ವಾದವನ್ನು 
ನಿರ್ಲಕ್ಷಿಸುವಂತಿಲ್ಲ. ಟಿಪ್ಪು ಸುಲ್ತಾನನ ಮರಣಾನಂತರ ಇಂದಿನ ಕರ್ನಾಟಕ ಮತ್ತು 
ಕೇರಳದ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದರ ಮೇಲೊಂದರಂತೆ ನಡೆದ ಹೋರಾಟಗಳಿಗೆ 
ಕಂಪೆನಿಯ ಕಂದಾಯ ಪದ್ಧತಿಯ ಬದಲಾವಣೆಗಳು ಹಾಗೂ ವಿವಿಧ ಸರಕುಗಳ ಮೇಲಿನ 
ಸರಕಾರದ ನಿಯಂತ್ರಣಗಳು ಕಾರಣಗಳಾಗಿವೆ ಎನ್ನುವುದು ಸ್ಪಷ್ಟ ಇಂದಿನ ದಕ್ಷಿಣ 
ಕನ್ನಡ ಜಿಲ್ಲೆಯ ಸುಳ್ಯ ಹಾಗೂ ಪುತ್ತೂರು ತಾಲೂಕುಗಳನ್ನು ಮತ್ತು ಕೇರಳ ರಾಜ್ಯದ 
ಕಾಸರಗೋಡು ಜಿಲ್ಲೆಯ ಬಹಳಷ್ಟು ಜಾಗಗಳನ್ನು ood. ಕೆಳಕೊಡಗು ಎಂದು 
ಕರೆಯಲಡುತ್ತಿದ್ದ ಹಾಲೇರಿ ಆಳ್ವಿಕೆಯಲ್ಲಿದ್ದ ಕೊಡಗಿನ ಭೂಪ್ರದೇಶವನ್ನು ಚಿಕ್ಕವೀರರಾಜನ 
ಪತನಾನಂತರ ಕೆನರಾ ಜಿಲ್ಲೆಗೆ ಸೇರಿಸಲಾಯಿತು. ಈ ಭಾಗದಲ್ಲಿ ೧೮೩೭ರ ಹೋರಾಟ 
ಹೆಚ್ಚು ತೀವ್ರತೆಯನ್ನು ಪಡೆದಿತ್ತು. ಮೇಲ್ಕೊಡಗಿನಲ್ಲಿ ಇದು ಕಡಿಮೆ ಪ್ರಖರತೆಯನ್ನು 
ಹೊಂದಿದ್ದರೆ ಅದಕ್ಕೆ ಬ್ರಿಟಿಷರು ಅಲ್ಲಿನ ಪ್ರಮುಖ ಭೂಮಾಲೀಕ ಸಮುದಾಯಗಳನ್ನು 
ಓಲೈಸುವ ರಾಜಕೀಯ ನಡೆಸಿದ್ದು ಮುಖ್ಯ ಕಾರಣ ಎನ್ನಬಹುದು. ಬ್ರಿಟಿಷರ ಆಗಮನದ 
ನಂತರವೂ ಭೂಕಂದಾಯದ ನಿಯಮಗಳು ಮೇಲ್ಕೊಡಗಿನಲ್ಲಿ ಬದಲಾವಣೆಗಳನ್ನು 
ಕಂಡಿರಲಿಲ್ಲ. 


ಕ್ರಿ.ಶ.೧೮೫೭ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಅದಕ್ಕಿಂತ ಮೊದಲು 
ರಾಷ್ಟ್ರೀಯತೆಯ ಪರಿಕಲ್ಪನೆ ಅಸ್ಪ ಪವಾಗಿದ್ದು, ಕೇವಲ ಪಾದೇಶಿಕವಾಗಿತ್ತು ಎನ್ನಲಾಗಿದೆ. 
ಆದರೆ ವಿವಿಧ ಕ್ಷೇತ್ರಗಳಲ್ಲಿ "ಟಿಪ್ಪು ಸುಲ್ತಾನ ತಂದಿದ್ದ ಬದಲಾವಣೆ 19 
ಸುಧಾರಣೆ, ಅವನ "ಕಾಲದಲ್ಲಿ ದಟ್ಟವಾಗಿ ಗೋಚರಿಸುತ್ತಿದ್ದ ಬ್ರಿ ಬಿಟಿಷ್‌ ವಿರೋಧಿ ಧೋರಣೆ 
ಮತ್ತು ಸುಸ್ಥಿರತೆಯತ್ತ ಸಾಗಿದ ಸಮಾಜ ವ್ಯವಸ್ಥೆಯಲ್ಲಿನ ಸ್ಥಾನಪಲ್ಲಟದ ಆತಂಕಗಳು ಸಹ 
ಸ್ಥಳೀಯರ ಅಸಹನೆಗೆ ಪೂರಕವಾಗಿದ್ದವು ಎನ್ನುವ ಅಂಶವನ್ನು ಮರೆಯಲಾಗದು. 


ಟಿಪ್ಪು ಸುಲ್ತಾನ ಸತ್ತ ಸೂತಕ ಕಳೆಯುವುದರೊಳಗಾಗಿ ಮೊದಲು ಅವನ ಸೈನಿಕನಾಗಿದ್ದ 
ಧೋಂದಿಯಾ "ವಾಘ್‌ ಬ್ರಿಟಿಷರ ಎರುದ್ಧ ರಣಕಹಳೆ ಮೊಳಗಿಸುತ್ತಾನೆ. ಈತ ಎಂತಹ 
ಪ್ರಚಂಡ ಸಂಘಟಕನೆಂದರೆ ಟಿಪ್ಪು ಸಾವಿನ ನಂತರ ಚದುರಿ ಚೆಲ್ಲಾಡಿಹೋಗಿದ್ದ ಟಿಪ್ಪುವಿನ 
ಸೈನಿಕರನ್ನೆಲ್ಲ ಮತ್ತೆ ಒಟ್ಟು ಸೇರಿಸುತ್ತಾನೆ. ತಿಂಗಳೊಳಗೆ ತೊಂಬತ್ತು ಸಾವಿರದಷ್ಟು ದೊಡ್ಡ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲ) 155 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಸಂಖ್ಯೆಯ ಅಶ್ವದಳ ಮತ್ತು ಬಹು ವಿಶಾಲವಾದ ಪದಾತಿದಳವನ್ನು ರೂಪಿಸುತ್ತಾನೆ. 
ಶಿವಮೊಗ್ಗ. ಬಿದನೂರು, ಹೊನ್ನಾಳಿ, ಚಿತ್ರದುರ್ಗ, ಹಾಸನ, ವೂಲಾಲ್‌, ಗೂಚಿ, 
ಕಿತ್ತೂರು "ಹೀಗೆ ಒಂದಾದ ಹೋಲಿದು ಕೋಟೆಗಳನ್ನು ವಶಪಡಿಸುತ್ತಾ ಭದ್ರಪಡಿಸುತ್ತಾ 
ಒಂಡಡೆಯಿಂದ ಇನ್ನೊಂದೆಡೆ ಮಿಂಚಿನಂತೆ ಸಂಚರಿಸುತ್ತಾನೆ. ಸೇಲಂ, ತಂಜಾವೂರು 
ಕಡೆಯ ರೈತರು ದೋಂಡಿಯಾವಾಫ್‌ ಜತೆ ಕೈಜೋಡಿಸುತ್ತಾರೆ. ಟಿಪ್ಪುವಿನ ಮಗ ಫತೇ 
ಹೈದರ್‌ 1 ಈತನಿಗೆ ಬೆಂಬಲ ಕೊಡುತ್ತಾನೆ (ಡಾ. ಮೀರಾ ಸೆಬಾಸ್ಟಿನ್‌ ಕರ್ನಾಟಕ ಚರಿತ್ರೆ 
ಸಂಪುಟ ೬; ಕನ್ನಡ ವಿಶ್ವವಿದ್ಯಾಲಯ ಹಂಪಿ). ಕ್ರಿ.ಶ.೧೮೦೦ರ "ಸೆಪ್ಟೆಂಬರ್‌ ತಿಂಗಳಲ್ಲಿ 
ಬ್ರಿಟಿಷರೊಂದಿಗೆ ಕಾದಾಡುತ್ತಾ ಈತ ರಣರಂಗದಲ್ಲಿ ಮಡಿಯುತ್ತಾನೆ. 


ಧೋಂಡಿಯಾವಾಫ್‌ ಹೋರಾಟವನ್ನು ಆಯೋಜಿಸುವ ಸರಿಹೊತ್ತಲ್ಲೇ ವಿಟ್ಟದ 
ಪಾಳೆಯಗಾರ ದೊಂಬಹೆಗ್ಗಡೆ ಬ್ರಿಟಿಷರ ವಿರುದ್ಧ ಖಡ್ಗ ಹಿರಿಯುತ್ತಾನೆ. ೧೭೯೯ರಲ್ಲಿ 
ಟಿಪ್ಪು ಸತ್ತ ತಕ್ಷಣ, ಬ್ರಿಟಿಷರ ಆಶ್ರಯದಲ್ಲಿದ್ದ ವಿಟ್ಲದ ಅರಸ ದೊಂಬಹೆಗ್ಗಡೆ ತನ್ನ ಊರಿಗೆ 
ಹಿಂದಿರುಗಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಅಣಿಯಾಗಿರುತ್ತಾನೆ. ಅವನಿಗೆ ಟಿಪ್ಪುವಿನ 
ಆಳ್ವಿಕೆಯಲ್ಲಿ ಶಿರಸ್ನೇದಾರನಾಗಿದ್ದ ಸುಬ್ಬರಾವ್‌ ಸಂಪೂರ್ಣ ಬೆಂಬಲ ನೀಡುತ್ತಾನೆ. ಆದ- 
ರೆ ಸ್ವತಃ ವಿಟ್ಟದ ಅರಸನಿಗೆ ಈ ಹೋರಾಟ ಯಶಸ್ವಿಯಾಗಲು ತನ್ನೊಬ್ಬನ ಹೆಸರು 
ಸಾಲದೆಂದು ಕಂಡಿರಬೇಕು. ದಟ್ಟ ಒಳಸ೦ಚೊಂದು ನಡೆಯುತ್ತದೆ. ಅಂದಿನ ಕೊಡಗಿನ, 
ಈಗಿನ ಕಾಸರಗೋಡು ಜಿಲ್ಲೆಯ ಅಡೂರಿನ ಮಸ್ತಾಬ್‌ ಖಾನ್‌ ಎ೦ಬ ವ್ಯಕ್ತಿ ತಾನು ಫತೇ 
ಹೈದರ್‌, ಟಿಪ್ಪುವಿನ ಮಗ ಎಂದು ಜನರ ಮಧ್ಯೆ ಪ್ರತ್ಯಕ್ಷನಾಗಿ ಹೋರಾಟಕ್ಕೆ "ಹೊಸದೊಂದು 
ಆಯಾಮ ಕೊಡುತ್ತಾನೆ. ಜಮಲಾಬಾದ್‌ ಎಂಬ ಐತಿಹಾಸಿಕ ಹೆಸರಿರುವ ಬೆಳ್ತಂಗಡಿ 
ತಾಲೂಕಿನ ಇಂದಿನ ಗಡಾಯಿಕಲ್ಲು ಕೈವಶವಾಗುತ್ತದೆ. ಆದರೆ ೧೮-೦೭-೧೮೦೦ರಲ್ಲಿ ಫತೇ 
ಹೈದರ್‌ ಬ್ರಿಟಿಷರಿಗೆ ಸೆರೆಸಿಕ್ಕು ನಂತರ ಮರಣದಂಡನೆಗೆ ಒಳಗಾಗುತ್ತಾನೆ. ಇತರ ಹಲವು 
ನಾಯಕರುಗಳನ್ನು ಸಹ ಗಲ್ಲಿಗೇರಿಸಲಾಗುತ್ತದೆ. ಆದರೆ ಈ ಆಂದೋಲನಕ್ಕೆ ಪೂರಕವಾಗಿ 
ಸಕಲೇಶಪುರ, ಬಿಸಿಲೆ ಪ್ರಾಂತಗಳನ್ನು ವಶಪಡಿಸಿಕೊಂಡ ಐಗೂರಿನ ಪಾಳೆಯಗಾರ 
ವೆಂಕಟಾದ್ರಿ ನಾಯಕ ಹೋರಾಟದ ಕಿಚ್ಚು ಆರದಂತೆ ನೋಡಿಕೊಳ್ಳುತ್ತಾನೆ. ಈತನ ಗೆರಿಲ್ಲಾ 
ಮಾದರಿಯ ಯದ್ಧತಂತ್ರಕ್ಕೆ ಬೇಸತ್ತ ಬ್ರಿಟಿಷರು ಈತನನ್ನು ಗೂಳಿ (4ಣಾಟಟ) ಎಂದು ಕ- 
ರೆಯುತ್ತಿದ್ದರು. ಕೊನೆಗೂ ದಿವಾನ್‌ ಪೂರ್ಣಯ್ಯನ ೈನ್ಯಕ್ಕ ಈತ ಸೋತು ಸೆರೆಸಿಕ್ಕುತ್ತಾನೆ. 
('ಅಮರಸುಳ್ಯದ ಸ್ವಾತಂತ್ರ್ಯ ಸಂಗ್ರಾಮ'- ಐಗೂರು ವೆಂಕಟಾದ್ರಿ ನಾಯಕನ ಲಾವಣಿಯ 
ಸಂಗ್ರಹ - ಎನ್‌.ಎಸ್‌.ದೇಏಪಸಾದ್‌). ೧೮೦೨ನೇ ಫೆಬ್ರವರಿ ತಿಂಗಳಲ್ಲಿ ಈತನನ್ನು ಗಲ್ಲಿಗೆ 
ಹಾಕಲಾಗುತ್ತದೆ. 


೧೮೦೮ರಲ್ಲಿ ಕೇರಳದ ಟ್ರಾವಂಕೂರ್‌ನ ಅರಸನಾದ ರಾಜ ರಾಮವರ್ಮ ಪೆರುಮಾಳನ 
ಆಳ್ವಿಕೆಯ ಕಾಲದಲ್ಲಿ ದಿವಾನ ವೇಲುತಂಬಿಯ ನೇತೃತ್ವದಲ್ಲಿ ಬ್ರಿಟಿಷ್‌ ರೆಸಿಡೆಂಟ್‌ ಕರ್ನಲ್‌ 
ಮೆಕಾಲೆಯನ್ನು ಕೊಲ್ಲಲು ವಿಫಲ ಪ್ರಯತ್ನವೊಂದು ನಡೆಯಿತು. ಅದೇ ರೀತಿ ೧೮೦೯ರಲ್ಲಿ 
ಕೊಚ್ಚಿನ್‌ ಅರಸ ವೀರ ಕೇರಳವರ್ಮನ ಮುಂದಾಳುತನದಲ್ಲಿ ಬ್ರಿಟಿಷರ ಎರುದ್ಧ 
ಫಲಪ್ರದವಲ್ಲದ ಪ್ರತಿರೋಧವೊಂದು ಆಯೋಜಿಸಲ್ಪಟ್ಟಿತ್ತು. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 156 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

೧೮೧೦ರ ಸಮಯ ಮಂಗಳೂರಿನಲ್ಲಿ ಒಂದು ಅಹಿಂಸಾತ್ಮಕ ರೈತ ಹೋರಾಟ 
ನಡೆಯಿತು. ಇದು ಬ್ರಿಟಿಷ್‌ ಆಳ್ವಿಕೆಯಲ್ಲಿನ ಮಿತಿಮೀರಿದ ಕಂದಾಯ ಹೇರುವಿಕೆಯ 
ವಿರುದ್ಧವಾಗಿತ್ತು. ("ಸೌತ್‌ ಕೆನರಾ : ೧೭೯೯-೧೮೬೦” - ಡಾ. ಎನ್‌. ಶ್ಯಾಮ್‌ ಭಟ್‌) 


೧೮೨೬ರಲ್ಲಿ ಟಿಪ್ಪು ಸಂಬಂಧಿಕರು ಮತ್ತು ಅಧಿಕಾರಿಗಳ ಬೆಂಬಲದಿಂದ 
ದಂಗೆಯೊಂದನ್ನು ನಡೆಸುವ ಪ್ರಯತ್ನವನ್ನು ಗುಲಾ೦ ಮಹಮ್ಮದ್‌ ಖಾನ್‌ ಎಂಬಾತ 
ನಡೆಸುತ್ತಾನೆ. ಆದರೆ ಅದು ಕಾರ್ಯಗತವಾಗುವ ಮೊದಲೇ ಸವರಿ ಹಾಕಲಡುತ್ತದೆ. ಈ 
ಗುಲಾ೦ ಮಹಮ್ಮದ್‌ ಖಾನ್‌ ಒಬ್ಬ ಮತಾಂತರಿ. ಆತನಿಗೂ ಮಡಿಕೇರಿಗೂ ಸಂಪರ್ಕವಿತ್ತು. 
ಮುಂದೆ ೧೯೩೦ರಲ್ಲಿ ನಡೆದ ನಗರ ರೈತದಂಗೆಯ ಮುಖ್ಯ ಸೂತ್ರದಾರರಲ್ಲೊಬ್ಬನಾದ 
ನಾರಾಯಣ ರಾವ್‌ ಈ ಗುಲಾಂ ಮಹಮ್ಮದ್‌ ಖಾನನ ಸೋದರಮಾವ. 


೧೮೩೦ರಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ನಗರದಲ್ಲಿ ಆರಂಭಗೊಂಡ ರೈತ 
ಹೋರಾಟ ದಕ್ಷಿಣ ಕರ್ನಾಟಕದ ಬಹುತೇಕ ಪ್ರದೇಶವನ್ನು ವ್ಯಾಪಿಸಿತ್ತು. ಬಿದನೂರಿನ 
ಉತ್ತರಾಧಿಕಾರಿ ಶಾನು, ನಗರ ಸಿಂಹಾಸನ ತನಗೆ ದಕ್ಕಬೇಕೆಂದು ಬೂದಿಬಸಪ್ಪ ಎಂಬಾತ 
ಹುಟ್ಟುಹಾಕಿದ ಈ ಹೋರಾಟ ಬ್ರಿಟಿಷ್‌ ರೆಸಿಡೆಂಟ್‌ AR ನಡೆಯುತ್ತಿದ್ದ "ಮೈಸೂರು 
ಅರಸರ ಆಳ್ವಿಕೆಯನ್ನು ವಿರೋಧಿಸಿ ಸೋಟಗೊಂಡು ನಂತರ ರೈತ" es 
ಲಕ್ಷಣಗಳನ್ನು “ಪಡೆದುಕೊಂಡು ಎರಡು ವರ್ಷಗಳಷ್ಟು ಸುದೀರ್ಫ್ಥ ಹ ನಡೆಯಿತು. ಈ 
ಬ ಸಾರ ಮುಖ್ಯ ಆರೋಪಿಗಳಲ್ಲಿ ಒಬ್ಬನಾದ 'ತರಿಕೆರೆಯ ಪಾಳೆಯಗಾರ ಸರ್ಜಪ್ಪ 
ನಾಯಕನಿಗೆ ಕೊಡಗಿನ ಅರಸ ಮಡಿಕೇರಿಯಲ್ಲಿ ಆಶ್ರಯ ನೀಡಿದ್ದ. ಮೊದಲಿಗೆ ಸರ್ಜಪ್ಪ 
ನಾಯಕನ ಕುಟುಂಬವನ್ನು ಮಡಿಕೇರಿಯ ಅರಮನೆಯಲ್ಲಿ ಇರಿಸಿಕೊಳ್ಳಲಾಗಿತ್ತು. ನಂತರ 
ಕುಮಾರದುರ್ಗ ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಸರ್ಜಪ್ಪ ನಾಯಕನನ್ನು ನಿಡ್ಕದಲ್ಲಿ 
ಸ್ವಾಗತಿಸಿ ಮಡಿಕೇರಿಗೆ ಬರಮಾಡಲಾಯಿತು. 


ಒಂದೆಡೆ ನಗರ ರೈತ ಬಂಡಾಯ ನಡೆಯುತ್ತಿದ್ದಂತೆ ಕ್ರಿ.ಶ.೧೮೩೧ರ ಸಮಯದಲ್ಲಿ 
ಮಂಗಳೂರು ಮತ್ತು ಕೆನರಾ ಜಿಲ್ಲೆಯ ಬೇರೆಬೇರೆ ಕಡೆ “ಮಂಗಳೂರು ಕೂಟ ದಂಗೆ' 
ಎಂಬ ವಿಶಿಷ್ಟ ಬಗೆಯ ಪ್ರತಿರೋಧವೊಂದು ಆಯೋಜಿಸಲ್ಪಡುತ್ತದೆ. ಇದೊಂದು ರೈತ 
ಹೋರಾಟವಾಗಿತ್ತು ಸಾಂಕ್ರಾಮಿಕ ಕಾಯಿಲೆ, ಬರ ಮತ್ತು ತೀವ್ರವಾದ ಬೆಳೆನಾಶದಿ೦ದ ಕಂಗೆ- 
ಟಿದ್ದ ರೈತರು ಬ್ರಿಟಿಷರ ಕೈಕೆಳಗಿನ ಕಂದಾಯ ವಸೂಲಾತಿದಾರರ ವಿರುದ್ಧ ಧ್ವನಿಯೆತ್ತಿದ್ದರು. 
ವಸೂಲಾತಿಗೆ ಬಂದವರನ್ನು ಸಾಲಿನಲ್ಲಿ ನಿಲ್ಲಿಸಿ ಒಬ್ಬರ ತೋಳಿಗೆ ಇನ್ನೊಬ್ಬನ ತೋಳನ್ನು 
ಸೇರಿಸಿ ಹೊಲಿಗೆ ಹಾಕುವಂಥ ಜೀವಹತ್ಯೆಯಿಲ್ಲದ ಹಿ೦ಸಾತ್ಮಕ ವಿಧಾನವನ್ನು ರೈತರು 
ಪ್ರಯೋಗಿಸುತ್ತಿದ್ದರು. ಜೊತೆಗೆ ಅಲ್ಲಲ್ಲಿ ಗುಂಪು ಸೇರಿ ಕರನಿರಾಕರಣೆ ಮಾಡುವ ವಿಭಿನ್ನ 
ರೀತಿಯ ಅಹಿಂಸಾತ್ಮಕ ಮಾದರಿ ಸಹ ಅವರಿಗೆ ತಿಳಿದಿತ್ತು. ಕೆನರಾ ಜಿಲ್ಲೆಯ ಅಂದಿನ 
ಪ್ರಿನ್ಸಿಪಾಲ್‌ ಕಲೆಕ್ಟರ್‌ ಜಾನ್‌ ಸ್ಟೋಕ್ಸ್‌ ಈ ಹೋರಾಟವನ್ನು ಕಂಪೆನಿಯ ನೌಕರಿಯಲ್ಲಿದ್ದ 
ಕೃಷ್ಣರಾವ್‌, ರಂಗರಾವ್‌ ಮೊದಲಾದ ಬ್ರಾಹ್ಮಣರು ಕಂಪೆನಿ ಉದ್ಯೋಗಿಗಳಾದ ಸ್ಥಳೀಯ 
ಮತಾಂತರಿ ಕ್ರಿಶ್ಚಿಯನ್ನರ ವಿರುದ್ಧ ರೈತರನ್ನು ಎತ್ತಿಕಟ್ಟಿ ಹುಟ್ಟು ಹಾಕಿದ್ದಾರೆ ಎಂದು 
ಆರೋಪಿಸಿದ್ದರೂ ಇದನ್ನು ಇತರ ಬ್ರಿಟಿಷ್‌ ಅಧಿಕಾರಿಗಳು ಮತ್ತು ಇ೦ದಿನ ಇತಿಹಾಸಕಾರರು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 157 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಒಪ್ಪುವುದಿಲ್ಲ. ಈ ದಂಗೆಯ ಪ್ರಮುಖ ರೈತ ನಾಯಕರುಗಳೆಂದರೆ ಡೇರೆಬೈಲು ರಾಮಯ್ಯ, 
ಸೂರಪ್ಪ ಮತ್ತು ಸಂಕು ಪೂ೦ಜ. 


“ನೀವು ಬ್ರಿಟಿಷರ ವಿರುದ್ಧ ಆಯುಧಗಳನ್ನು ಎತ್ತಿಕೊಳ್ಳದಿದ್ದಲ್ಲಿ ನಾನು ರಂಜಾನ್‌ 
ಕೊನೆಯ ದಿನ ಈದ್ದಾದಲ್ಲಿ ಸತ್ತ ಹಂದಿಯನ್ನು ಇಡುತ್ತೇನೆ” ಎಂದು ವ್ಯಕ್ತಿಯೊಬ್ಬ ತುಂಬ 
ಜನ ಸೇರಿದ್ದಲ್ಲಿ ಪ್ರಚೋದನಾತ್ಮಕವಾಗಿ ಮಾತನಾಡುತ್ತಾನೆ. ಆತನ ಹೆಸರು ಉಸ್ಮಾನ್‌ ಬೇಗ್‌, 
ಬೆಂಗಳೂರಿನ ಬ್ರಿಟಿಷ್‌ ದಂಡಿನಲ್ಲಿದ್ದ ಒಬ್ಬ ಸೈನಿಕ. ಸಾರ್ವಜನಿಕ "ತಲೀಂ ಖಾನಾ'ದಲ್ಲಿ 
೦೨-೦೩-೧೮೩೨ರಂದು ಬ್ರಿಟಿಷ್‌ ವಿರೋಧಿ ಹೋರಾಟಕ್ಕೆ ಉಳಿದ ಸೈನಿಕರಿಗೆ ಪ್ರೇರಣೆ 
ಕೊಟ್ಟ ಉಸ್ಮಾನ್‌ ಬೇಗ್‌ ತನ್ನ ಉದ್ದೇಶಕ್ಕೆ ಸೂಕ್ತ ಸ್ಪಂದನ ಸಿಗದಿದ್ದುದರಿಂದ ೦೪- 
೦೩-೧೮೩೨ರಂದು ಈದ್ಧಾದಲ್ಲಿ ಸತ್ತ ಹಂದಿಯನ್ನು ತಂದೆಸೆಯುತ್ತಾನೆ. ರಾಮ್‌ ಸಿಂಗ್‌ 
ಎನ್ನುವ ನೇಪಾಳಿ ಗೂರಾ ಈತನಿಗೆ ಹಂದಿ ತಲೆ ಕೊಟ್ಟು ಸಹಕರಿಸುತ್ತಾನೆ. ೦೮- 
೦೩-೧೮೩೨ರಂದು ಉಸ್ಮಾನ್‌ ಬೇಗ್‌ ತನ್ನ ರೆಜಿಮೆಂಟಿನಿಂದ ತಲೆತಪ್ಪಿಸಿಕೊಳ್ಳುತ್ತಾನೆ. 
"ಕಂಟೋನ್ಮೆಂಟ್‌ ಕಾನ್ಸ್‌ಪಿರಸಿ' ಎಂದು ಪ್ರಖ್ಯಾತವಾಗಿರುವ ಈ ಪಿತೂರಿಯ ನಾಯಕ 
ಕೊನೆಗೂ ೨೧-೦೭-೧೮೩೨ ರಂದು ಸೆರೆಸಿಕ್ಕಿ ಮರಣದಂಡನೆಗೆ ಗುರಿಯಾದರೆ, 
ಮತ್ತೊಬ್ಬ ಪಿತೂರಿಗಾರ ಅಬ್ಬಾಸ್‌ ಸಾಹೇಬ ಕೊಡಗಿನ ಚಿಕ್ಕವೀರರಾಜೇಂದ್ರ ಒಡೆಯನ 
ಆಶ್ರಯ ಪಡೆದುಕೊಳ್ಳುತ್ತಾನೆ. 


ಒಂದೆಡೆ ಹೀಗೆ ಬ್ರಿಟಿಷ್‌ ವಿರೋಧಿ ಧೋರಣೆ ಜನರ ನಡುವೆ ಹರಳುಗಟ್ಟುತ್ತಿದ್ದರೆ 
ಕೊಡಗಿನ ಒಳಗೆ ಪರಿಸ್ಥಿತಿ ಇನ್ನಷ್ಟು ಆಯಾಮಗಳನ್ನು ಪಡೆದುಕೊಂಡಿತ್ತು ೧೮೩೪ರಲ್ಲಿ 
ಕೊಡಗಿನ ಹಾಲೇರಿ ವಂಶದ ಕೊನೆಯ ಅರಸ ಚಿಕ್ಕವೀರರಾಜ ಒಡೆಯ ಪದಚ್ಯು ತಿಗೊಳ್ಳಲು 
ಹಲವು ಕಾರಣಗಳು ಏಕಕಾಲದಲ್ಲಿ ಕೆಲಸ ಮಾಡಿವೆ. ೧೮೩೨ರಲ್ಲಿ ಅರಸನ ಸಹೋದರಿ 
ದೇವಮ್ಮಾಜಿ ಮತ್ತು ಆಕೆಯ ಗಂಡ ಚೆನ್ನಬಸಪ್ಪ ಮೈಸೂರಿಗೆ ಪಲಾಯನ ಮಾಡಿ ಬ್ರಿಟಿಷರ 
ಆಶ್ರಯ ಕೋರುತ್ತಾರೆ. ಚಿಕ್ಕವೀರರಾಜನ ಕ್ರೌರ್ಯಕ್ಕೆ ಹೆದರಿ ಪ್ರಾಣಭೀತಿಯಿಂದ ತಾವು 
ಕೊಡಗಿನಿಂದ ತಪ್ಪಿಸಿಕೊಂಡು ಬಂದುದಾಗಿ ಅವರಿಬ್ಬರೂ ಹೇಳುತ್ತಾರೆ. ಕೊಡಗನ್ನು 
ಆಕ್ರಮಿಸಿ ರಾಜ್ಯಾಡಳಿತವನ್ನು ತಮಗೆ ದೊರಕಿಸಿಕೊಟ್ಟರೆ ಜೀವನಪರ್ಯಂತ ಬ್ರಿಟಿಷರಿಗೆ 
ಅಧೀನರಾಗಿರುವುದಾಗಿ ಅವರು ಪ್ರಾರ್ಥಿಸುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ 
ಬ್ರಿಟಿಷರ ಮತ್ತು ಅರಸನ ಮಧ್ಯೆ ಸುದೀರ್ಪ ಪತ್ರವ್ಯವಹಾರಗಳು ನಡೆಯುತ್ತವೆ. ದೇವಮ್ಮಾಜಿ 
ಮತ್ತಾಕೆಯ ಗಂಡನ ಹೇಳಿಕೆಗಳಿಗೆ ವ್ಯತಿರಿಕ್ತವಾಗಿ ರಾಜ ಇದು ತನ್ನ ಸಂಸ್ಥಾನದ ಆಂತರಿಕ 
ವಿಷಯವೆಂದು ವಿಶದ ಪಡಿಸುತ್ತಾನಲ್ಲದೆ, ದೇಶದ್ರೋಹಿ ಪಿತೂರಿಯಲ್ಲಿ ಭಾಗಿಗಳಾದ ತನ್ನ 
ಈ ಸಂಬಂಧಿಗಳನ್ನು ತಕ್ಷಣ ವಶಕ್ಕೆ ನೀಡಬೇಕಾಗಿ ಬ್ರಿಟಿಷರಿಗೆ ಹೇಳುತ್ತಾನೆ. ನಿಜವಾದ 
ವಿಷಯವೇನೆಂದರೆ ಚಿಕ್ಕನೀರರಾಜನಿಗೆ ತನ್ನ ಪಟ್ಟದ ರಾಣಿಯ ಮೂಲಕ ಗಂಡು 
ಮಕ್ಕಳಿಲ್ಲದ್ದರಿಂದ ಕೊಡಗಿನ ಸಿಂಹಾಸನಕ್ಕೆ ತಮ್ಮ ಮಗ ಉತ್ತರಾಧಿಕಾರಿಯಾಗಬೇಕೆಂದು 
ದೇವಮ್ಮಾಜಿ ಒತ್ತಾಯವನ್ನು ಹೇರಿರುತ್ತಾಳೆ ತನ್ನ “ಸಹೋದರಿಯ ವಿಕ್ಷಿಪ್ತ ಕೋರಿಕೆಯಿಂದ 
ರಾಜ ಮನೋಕ್ರೋಭೆಗೆ ಒಳಗಾಗಿದ್ದರೆ ಅದೇನೂ ಅಸಹಜವಲ್ಲ. ದೇವಮ್ಮಾಜಿಯ ಬೇಡಿ- 
ಕೆಯ ಹೊತ್ತಿನಲ್ಲಿ ರಾಜನಿಗೆ ಬೇರೆ ಅಧಿಕೃತ ರಾಣಿಯಿಂದ ಗಂಡು ಸಂತತಿ ಸಹ ಇತ್ತು. 
ಹಾಗಾಗಿ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯ ಕೊರತೆಯ ಪ್ರಶ್ನೆಯೇ ಇರಲಿಲ್ಲ. 
ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 158 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕೊಡಗಿನ ಸಿಂಹಾಸನಕ್ಕೆ ಸಂಬಂಧಿಸಿದ ಆಂತರಿಕ ಕಲಹದ ಇನ್ನೊಂದು ಮುಖದ 
ಕುರಿತಾಗಿ ೧೨.೧೦.೧೮೩೩ರಲ್ಲಿ ಶಿರಾ ನಿವಾಸಿ ಮುದ್ದಯ್ಯ ಬ್ರಿಟಿಷರಿಗೆ ಮಾಹಿತಿಯನ್ನು 
ನೀಡುತ್ತಾನೆ. ಈ ಮುದ್ದಯ್ಯ ಕೊಡಗಿನಲ್ಲಿ ಕಿಲ್ಲೇದಾರನಾಗಿ ಸುಮಾರು ಮೂರೂವರೆ 
ವರ್ಷಗಳಷ್ಟು ಕಾಲ ಕೆಲಸ ಮಾಡಿದ್ದ ವ್ಯಕ್ತಿ. ಆತನ ಪ್ರಕಾರ ಚೆನ್ನಬಸಪ್ಪ, ಆತನ ಸೋದರ 
ಮುದ್ದಯ್ಯ ಮತ್ತಿತರರು ಪಿತೂರಿ ನಡೆಸಿ ಚೆನ್ನಬಸಪ್ಪನನ್ನು ಸಿಂಹಾಸನದ ಮೇಲೇರಿಸಲು 
ಪ್ರಯತ್ನ ನಡೆಸಿರುತ್ತಾರೆ. ಚೆನ್ನಬಸಪ್ಪ ಹುಟ್ಟಿನಿಂದ ಕೊಡವ ಜಾತಿಯವನಾಗಿದ್ದು ಮೂಲ 
ಹೆಸರು. ಮುಕ್ಕಾಟಿರ ಐಪಣ್ಣ. ದೇವಮ್ಮಾಜಯನ್ನು ಮದುವೆ ಮಾಡಿ ಕೊಡಲೋಸುಗ 
ಅವನನ್ನು ಶಿವಾಚಾರ ಮತಕ್ಕೆ ಸೆ ಸೇರ್ಪಡೆಗೊಳಿಸಲಾಗಿತ್ತು. ಈ ಚೆನ್ನಬಸಪ್ಪನ ಒಳಸ೦ಚನ್ನು 
ತಿಳಿದ ಚಿಕ್ಕವೀರರಾಜ ಆತನೆ ಅಣ್ಣಿ ಮುದ್ದಯ್ಯ ಮತ್ತು ಇತರ ನಂ ಆರೋಪಿಗಳನ್ನು. 
ಮರಣದಂಡನೆಗೆ ಒಳಪಡಿಸುತ್ತಾನೆ. (ಪುಟ ಸಂಖ್ಯೆ ೬೪೨, ಸೀಕ್ರೆಟ್‌ ಡಿಪಾರ್ಟ್‌ಮೆಂಟ್‌ 
ಕನ್ಸ್‌ಲ್ವೇಶನ್‌ ವಾಲ್ಕೂಮ್ಸ್‌, ತಮಿಳ್ನಾಡು ಪತ್ರಾಗಾರ). 


ಆಡಳಿತ, ಕಾನೂನು ಮತ್ತು ಕೌರ್ಯಕ್ಕೆ ಸಂಬಂಧಿಸಿದ ಇಂದಿನ ಪರಿಕಲ್ಪನೆಗಳನ್ನು ಆ 
ದಿನಗಳಿಗೆ ಅನ್ವಯಿಸುವುದು ತೀರಾ ಸೂಕ್ತವಾಗಲಾರದು. ಅಂದಿನ ಕಾಲಘಟ್ಟದ ನಿರಂಕುಶ 
ರಾಜಪ್ರಭುತ್ವ ಪ್ರಶ್ನಾತೀತ ಮತ್ತು ಸರ್ವಮಾನ್ಯವಾಗಿದ್ದುದು ನಮಗೆ ತಿಳಿದಿದೆ. ಭಾರತೀಯ 
ಉಪಖಂಡದ ಸಮಕಾಲೀನ” ರಾಜರುಗಳಂತೆ ಚಿಕ್ಕವೀರರಾಜನೂ ಸಾಂಪ್ರದಾಯಕ 
ಕ್ರಿಮಿನಲ್‌ ನ್ಯಾಯಾಡಳಿತದ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ. ವಿಕ್ಷಿಪ್ತನೆಂದು, ಕ್ರೂ- 
ರಿಯೆಂದು ಬ್ರಿಟಿಷ್‌ ಬರಹಗಾರರಿಂದ ಮತ್ತು ಅವರ ಸ್ಥಳೀಯ ಸ್ನೇಹಿತರಿಂದ ಬಣ್ಣಿಸಲ್ಪಟ್ಟ 
ಚಿಕ್ಕವೀರರಾಜ ಸಾಹಿತ್ಯ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಅತೀವ ವ್ಯಾಮೋಹ 
ಉಳ್ಳವನಾಗಿದ್ದ, ಸ್ವತಃ ಕವನಗಳನ್ನು ರಚಿಸುತ್ತಿದ್ದ. ಕನ್ನಡ ಮತ್ತು ಪರ್ಶಿಯನ್‌ ಭಾಷೆಗಳ 
ಮೇಲೆ ಆತನಿಗೆ ಪಾಂಡಿತ್ಯವಿದ್ದು, ಹಿಂದಿ, ತುಳು, ಇಂಗ್ಲಿಷ್‌ ಮತ್ತು ಉರ್ದು ಭಾಷೆಗಳನ್ನು 
ಆತ ಮಾತನಾಡಬಲ್ಲವನಾಗಿದ್ದ. (ಪುಟ ಸಂಖ್ಯೆ ೬೬೦, ಸೀಕ್ರೆಟ್‌ ಡಿಪಾರ್ಟ್‌ಮೆಂಟ್‌, 
ಕನ್ಸ್‌ಲ್ವೇಶನ್‌ ವಾಲ್ಕೂಮ್ಸ್‌, ತಮಿಳುನಾಡು ಪತ್ರಾಗಾರ). 


ಕೊಡಗನ್ನು ವಶಪಡಿಸಿಕೊ೦ಡು ಅದರ ಆಳ್ವಿಕೆಯನ್ನು ತಮಗೆ ವಹಿಸಿಕೊಡಬೇಕೆಂದು 
ದೇವಮ್ಮಾಜಿ ದಂಪತಿಗಳು ಕೋರಿದ್ದು ಬ್ರಿಟಿಷರಿಗೆ ಅತ್ಯಂತ ಅನುಕೂಲಕರವಾಗಿ ಕಂಡಿದ್ದರೆ 
ಅದು ಸಹಜ. ಅದಕ್ಕೆ ಎರಡು ಮುಖ್ಯ ಕಾರಣಗಳಿದ್ದವು. ಮೊದಲನೆಯದೆಂದರೆ ಬ್ರಿಟಿಷರ 
ಬಗ್ಗೆ ಚಿಕ್ಕವೀರರಾಜನಿಗಿದ್ದ ತೀವ್ರ ಸ್ವರೂಪದ ಅಸಹನೆ ಮತ್ತು ಎರಡನೆಯದಾಗಿ ಮೈಸೂರು- 
ಮಲಬಾರ್‌ ಪ್ರಾಂತ್ಯಗಳ ಸಂಪರ್ಕಕ್ಕಾಗಿ ಬ್ರಿಟಿಷರು ಯೋಜಿಸಿದ್ದ ಹೆದ್ದಾರಿ ಕೊಡಗಿನ 
ಮುಖಾಂತರ ಹಾದು ಹೋಗಲು ಚಿಕ್ಕವೀರರಾಜ ಅನುಮತಿಯನ್ನು ನಿರಾಕರಿಸಿದ್ದು. 


ಕೊಡಗಿನ ಅರಸ ಚಿಕ್ಕವೀರರಾಜನಿಗೆ ಬ್ರಿಟಿಷರನ್ನು ಕಂಡರೆ ಅಂತರ್ಗತವಾದ ದ್ವೇಷ 
ಭಾವನೆಯಿತ್ತು. ದೊಡ್ಡಪ್ಪ ದೊಡ್ಡ ವೀರರಾಜ ಹಾಗೂ ತಂದೆ ಲಿಂಗರಾಜ ಬ್ರಿಟಿಷರೊಂದಿಗೆ 
ಇಟ್ಟುಕೊಂಡಿದ್ದ ಸಂಬಂಧ ಚಿಕ್ಕವೀರರಾಜನ ಅಧಿಕಾರಾವಧಿಯಲ್ಲಿ ಅಷ್ಟೇನೂ ಆಪ್ತತೆಯಿಂದ 
ಮುಂದುವರಿದಂತೆ ಕಾಣುವುದಿಲ್ಲ. ಮೈಸೂರು ರಾಜ್ಯ ಸ್ಥಾನದ ಬ್ರಿಟಿಷ್‌ ರೆಸಿಡೆಂಟ್‌ ೨೦- 
೦೩-೧೮೩೨ ರಲ್ಲಿ ಮದ್ರಾಸ್‌ ಸರಕಾರದ ಚೀಫ್‌ ಸೆಕ್ರೆಟರಿಗೆ ಬರೆದ ಪತ್ರ ನಮಗೆ ಅನೇಕ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 159 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಮಾಹಿತಿಗಳನ್ನು ನೀಡುತ್ತದೆ. ಅದರ ಪ್ರಕಾರ, “ಮೈ ಸೂರು ಮತ್ತು ಕೊಡಗಿನ ರಾಜರ 
ಮಧ್ಯೆ ತೀರಾ ಇತ್ತೀಚಿನವರೆಗೂ ವೈಷಮ್ಯದ ಸಂಬಂಧವಿತ್ತು. "ಅದರೆ ಮೈಸೂರನ್ನು 
ಕಂಪನಿ ಸ್ವಾಧೀನಕ್ಕೆ “ತೆಗೆದುಕೊಂಡ KR, ಇವರಿಬ್ಬರ ನಡುವೆ ಗುಪ್ತವಾದ 'ಪೃವಹಾರ 
ನಡೆಯುತ್ತಿದೆ. ಮೈಸೂರು ರಾಜನ ಸಂಬಂಧಿ ಅರಪುರ ಬಸಪ್ಪಾಜಿ ಅರಸ ಫಾರ 
ಮುಸ್ಲಿಂ ಮುಂದಾಳುಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದಾನೆ. ಪಡುವಾರಳ್ಳಿ ಬೋ- 
ರೇಗೌಡ ಎಂಬಾತನ ಮನೆ ಕೊಡಗು ಮತ್ತು ಮೈಸೂರಿನ ಅಧಿಕಾರಿಗಳ ನಡುವಣ ಗುಪ್ತ 
ಸಭೆ ನಡೆಯುವ ಮುಖ್ಯ ಸ್ಥಳವಾಗಿದೆ. ಮ ಸಮಯದಲ್ಲಾದರೂ ಕೊಡಗು ಮತ್ತು 
ಮೈಸೂರು ಜಂಟಿಯಾಗಿ ದೆಂಗೆಯೇಳುವ ಸಾಧ್ಯತೆ ಕಾಣಿಸುತ್ತದೆ. ಎ (ಪುಟ ಸಂಖ್ಯೆ ೪೫೯. 
ಸೀಕ್ರೆಟ್‌ ಡಿಪಾರ್ಟ್‌ಮೆಂಟ್‌ ಕನ್ನಲ್ಪೇಶನ್‌ ವಾಲ್ಯೂಮ್ರ್‌ ತಮಿಳ್ನಾಡು ಪತ್ರಾಗಾರ) 


ಮೈಸೂರು ರೆಸಿಡೆಂಬನಿಗೆ ಮೈಸೂರಿನ ಬಟ್ಟೆ ವ್ಯಾಪಾರಿಯಾಗಿದ್ದ ಸೇಟ್‌ ಎಂಬಾತ 
ನೀಡಿದ ವರದಿ ಪ್ರಕಾರ ಕೊಡಗಿನ ರಾಜ ಬೆ೦ಗಳೂರು, ಮೈ ಸೂರು ಮತ್ತು ನಗರದಲ್ಲಿ ದಂಗೆ 
ನಡೆಯುವಂತೆ ಸ್ಫೂರ್ತಿ ನೀಡಿದ್ದ ಪ್ರಥಮವಾಗಿ ನಗರದಲ್ಲಿ ದಂಗೆ ಆರಂಭಗೊಂಡಿದುದು 
ರಾಜನ ಇಚ್ಛೆಯ ಪ್ರಕಾರವೇ ಆಗಿತ್ತು. ಬೆ೦ಗಳೂರಿನಲ್ಲಿ ೧೮೩೨ರಲ್ಲಿ ಕಂಟೋನ್ಮೆಂಟ್‌ ಪಿತೂರಿ 
ನಡೆಯುವ "ಹೊತ್ತಲ್ಲಿ ಕೊಡಗಿನ ರಾಜನ ೪೦೦ ಮಂದಿ ಯೋಧರು ಮೈಸೂರಿನಲ್ಲಿ ಮತ್ತು 
೩೦೦ ಮಂದಿ ಯೋಧರು ಬೆಂಗಳೂರಿನಲ್ಲಿ ನಿಯೋಜಿಸಲ್ಪಟ್ಟರುತ್ತಾರೆ. "ಉದ್ದೇಶಿತ ದಂಗೆ 
ವಿಫಲವಾದ ನಂತರ ಈ ಪಿತೂರಿಯ ಪ್ರಮುಖ ಆರೋಪಿ ಅಬ್ಬಾಸ ಸಾಹೇಬನಿಗೆ ರಾಜ 
ಮಡಿಕೇರಿಯಲ್ಲಿ ಆಶ್ರಯ ನೀಡುತ್ತಾನೆ. ಚಿಕ್ಕವೀರರಾಜ ಬ್ರಿಟಿಷರ ವಿರೋಧವಾಗಿ ಹೋರಾಟ 
ನಡೆಸಲು ಒಕ್ಕೂಟವೊಂದನ್ನು ರಚಿಸುವ ಉದ್ದೇಶವನ್ನು ಹೊಂದಿದ್ದು ಪಂಜಾಬಿನ ರಾಜ 
ರಣಜಿತ್‌ ಸಿಂಹನೊಂದಿಗೆ ಗೆಳೆತನ ಬೆಳೆಸುವ ಪ್ರಯತ್ನವನ್ನೂ ನಡೆಸಿದ್ದ. 


ಕೊಡಗಿನ ತಿಮ್ಮಯ್ಯ ಮುನ್ನಿ ಎಂಬಾತ ನೀಡಿದ ಹೇಳಿಕೆಯ ಪ್ರಕಾರ ಗುಲಾಮ್‌ 
ಮಹಮ್ಮದ್‌ ಖಾನ್‌ ಮತ್ತು ಪಡುವಾರಳ್ಳಿ ಬೋರೇಗೌಡರ ಮುಖಾಂತರ ಕೊಡಗಿನ 
ರಾಜನಿಗೂ ಮೈಸೂರು ಅರಸನಿಗೂ ಮಧ್ಯೆ ಗುಪ್ತವಾದ ಸಂಪರ್ಕ ಏರ್ಪಟ್ಟಿತ್ತು (ಪುಟ 
ಸಂಖ್ಯೆ ೨೩೧೮, ಸೀಕ್ರೆಟ್‌ ಡಿಪಾರ್ಟ್‌ಮೆಂಟ್‌ ಕನ್ನಲ್ರೇಶನ್‌ ವಾಲ್ಯೂಮ್ಸ್‌, 'ತಮಿಳ್ನಾಡು 
ಪತ್ರಾಗಾರ). ಅಲ್ಲದೆ ಬೆ೦ಗಳೂರಿನಲ್ಲಿ ದಂಗೆ ನಡೆಸುವ ಏರ್ಪಾಡು ಮಾಡುವ ಬಗ್ಗೆ 
ಗುಲಾಮ್‌ ಮಹಮ್ಮದ್‌ ಖಾನನು ಚಿಕ್ಕವೀರರಾಜನಿಗೆ ಭರವಸೆಯನ್ನು ನೀಡಿರುತ್ತಾನೆ. 
ಗಂಜಾಂನ ಫಕ್ರುದ್ದೀನ್‌ ಎಂಬಾತ ಮಡಿಕೇರಿಯ ರಾಜನೊಂದಿಗೆ ಒಪ್ಪಂದವೊಂದಕ್ಕೆ 
ಭಾಗಿಯಾಗಿ ೨೦೦೦ ಸಿಪಾಯಿಗಳನ್ನು ಕೊಡಗಿಗೆ ಕಳುಹಿಸಲು ಒಪ್ಪಿರುತ್ತಾನೆ. 
ಬ್ರಿಟಿಷರೊಂದಿಗೆ ಯುದ್ಧವಾಗುವ ಸಾಧ್ಯತೆಯನ್ನು ವಿವರಿಸಿ ಸೈನ್ಯದ ಸಹಾಯವನ್ನು 
ಕೋರಿ ಹೈದರಾಬಾದಿನ ನವಾಬ್‌ ಮುಖ್ತಾರನಿಗೆ ಚಿಕ್ಕವೀರರಾಜ ಪತ್ರವೊಂದನ್ನು, 
ಬರೆದಿರುತ್ತಾನೆ. ಅದಲ್ಲದೆ ಮೈಸೂರಿನ ವಿವಿಧ "ಹಾಳೆಯಗಾರರೊಂದಿಗೆ ರಾಜ ಸಂಪರ್ಕ 
ಇಟ್ಟುಕೊಂಡಿರುತ್ತಾನೆ. "ಚೆರಕಲ್‌ ರಾಜನಲ್ಲಿಗೆ ರಾಜಧೂತನನ್ನು ಕಳುಹಿಸುತ್ತಾನೆ. ಮಲಬಾರಿನ 
ಕೇಳಿಯತ್‌ ನಂಬಿಯಾರ್‌ನನ್ನು ತನ್ನಲ್ಲಿ "ಬರಮಾಡಿಕೊಳ್ಳುತ್ತಾನೆ. 


ಚೌಡ್ಲುವಿನ ಕಾಳಯ್ಯ ಮುನ್ನಿ, ಬದ್ರುದ್ದೀನ್‌ ಮುನ್ಹಿ ಮತ್ತು ಶೇಖ್‌ ಹುಸೇನ್‌ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 160 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಎಂಬ ವ್ಯಕ್ತಿಗಳು ನೀಡಿರುವ ವರದಿಗಳ ಪ್ರಕಾರ ಬಳ್ಳಾರಿ, ಸುರಪುರ, ಚಿತ್ರದುರ್ಗ 
ಮತ್ತು ಬಳ್ಳಾಪುರದ ಪಾಳೆಯಗಾರರು ಉದ್ದೇಶಿತ ಬ್ರಿಟಿಷ್‌ ವಿರೋಧಿ ಹೋರಾಟಕ್ಕೆ 
ಚಿಕ್ಕವೀರರಾಜನಿಗೆ ತಮ್ಮ ಸಹಮತವನ್ನು ಸೂಚಿಸುತ್ತಾರೆ (ಪುಟ ಸಂಖ್ಯೆ ೨೪೦೯, ಸೀಕ್ರೆಟ್‌ 
ಡಿಪಾರ್ಟ್‌ಮೆಂಟ್‌ ಕನ್ಸಲ್ಪೇಶನ್‌ ವಾಲ್ಯೂಮ್‌, ತಮಿಳ್ನಾಡು ಪತ್ರಾಗಾರ. 


ಹೀಗೆ ಚಿಕ್ಕವೀರರಾಜ ಬ್ರಿಟಿಷರ ವಿರುದ್ಧ ಸದೃಢವಾದ ವ್ಯೂಹವನ್ನು ರಚಿಸುವ 
ಕಾರ್ಯದಲ್ಲಿ ಮಗ್ಗನಾಗಿದ್ದರೆ, ಬ್ರಿಟಿಷರು ತಮ್ಮ ವ್ಯಾಪಾರಿ ಮತ್ತು ಸಾಮ್ರಾಜ್ಯಶಾಹಿ 
ಮನೋಭಾವಕ್ಕನುಗುಣವಾಗಿ ಮೈಸೂರು ಮತ್ತು ಮಲಬಾರನ್ನು ಕೊಡಗಿನ ಮುಖಾಂತರ 
ಸಂಪರ್ಕಿಸುವ ಹೆದ್ದಾರಿಯ ಯೋಜನೆಯೊಂದಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದರು 
(ಪುಟ ನಂತರ ೧೧೦, ಸೀಕ್ರೆಟ್‌ ಡಿಪಾರ್ಟ್‌ಮೆಂಟ್‌ ಕನ್ನಲ್ಲೇಶನ್‌ ವಾಲ್ಯೂಮ್ಸ್‌, 
ತಮಿಳ್ನಾಡು ಪತ್ರಾಗಾರ). ಆದರೆ ಚಿಕ್ಕವೀರರಾಜ ಈ ಯೋಜನೆಗೆ ತನ್ನ ಅನುಮತಿಯನ್ನು 
ನಿರಾಕರಿಸುವುದರೊಂದಿಗೆ ಹೊರಗಿನ ಜನ ತನ್ನ ಪ್ರದೇಶದೊಳಗೆ ಪ್ರವೇಶಿಸುವುದನ್ನು 
ನಿರ್ಬಂಧಿಸುವ ಆದೇಶವನ್ನು ಹೊರಡಿಸುತ್ತಾನೆ. ಇದು ವಸಾಹತುಶಾಹಿಗಳ ಮಹದಾಸೆಗೆ 
ಅಗಾಧವಾದ ಹೊಡೆತವನ್ನು ಕೊಟ್ಟ ವಿಚಾರವಾಗಿತ್ತು. 


೧೮೩೩ರ ಕೊನೆಯಲ್ಲಿ ಹಾಗೂ ೧೮೩೪ರ ಆದಿಭಾಗದಲ್ಲಿ ಕೊಡಗು ರಾಜಕೀಯ 
ಒತ್ತಡದ ಕುಲುಮೆಯಾಗಿತ್ತು. ಬ್ರಿಟಿಷರ ಆಕ್ರಮಣದ ನಿರೀಕ್ಷೆಯಿಂದ ಅತ್ಯುಗ್ರ ಪ್ರತಿರೋದ- 
"ಕ್ಕಾಗಿ ಸಕಲ ಸಿದ್ಧತೆಯೂ ನಡೆದಿತ್ತು. ಕುಶಾಲನಗರದ ಎರಡೂ ಕೋಟೆಗಳನ್ನು ದುರಸ್ತಿ 
ಪಡಿಸಲಾಗಿತ್ತು. ಇದರ ಮಧ್ಯೆ ಬ್ರಿಟಿಷರ ವಕೀಲ ಕಲ್ಲುಳ್ಳಿ ಕರುಣಾಕರ ಮೆನನ್‌ನನ್ನು 
ಚಿಕ್ಕವೀರರಾಜ ಸೆರೆಮನೆಗೆ ತಳ್ಳಿಸಿ ತೊಡೆತಟ್ಟಿ ಸಮರಕ್ಕೆ ಪಂಥಾಹ್ವಾನವನ್ನು ನೀಡುತ್ತಾನೆ. 


ಕೊನೆಗೂ ೦೧-೦೪-೧೮೩೪ರಂದು ಬ್ರಿಟಿಷರು ಅಧಿಕೃತವಾಗಿ ಯುದ್ಧದ ಘೋಷಣೆ 
ಮಾಡುತ್ತಾರೆ. ಮೂರು ದಿಕ್ಕುಗಳಿಂದ ಏಕಕಾಲದಲ್ಲಿ ಆಕ್ರಮಣ ನಡೆಸಲಾಗುತ್ತದೆ. 
ಕೂರ್ಗ್‌ ಅಫೈರ್ಸ್‌ನ ರಾಜಕೀಯ ಏಜಂಟನಾಗಿದ್ದ ಲೆಪ್ಟಿನೆಂಟ್‌ ಕರ್ನಲ್‌ ಜೆ.ಜೆ. ಫ್ರೇಜರನ 
ಸೈನ್ಯ ಬೆಟ್ಟದಪುರವನ್ನು ೦೧-೦೪-೧೮೩೪ರಲ್ಲಿ ಬಿಟ್ಟು ೦೪-೦೪-೧೮೩೪ರಂದು 
ಮಕ್ಕಂದೂರಿನಲ್ಲಿ ಬೀಡು ಬಿಡುತ್ತದೆ. ದಟ್ಟ ಅರಣ್ಯದ ಮಧ್ಯೆ ದಾರಿಯಲ್ಲಿ ಮರಗಳನ್ನು 
ಕಡಿದುರುಳಿಸಿದ್ದ ಕಾರಣ ಸೈನ್ಯದ ಚಲನವಲನ ಅತ್ಯಂತ ತ್ರಾಸದಾಯಕವಾಗಿರುತ್ತದೆ. 
ತಾರೀಕು ೦೩-೦೩-೧೮೩೪ರ ಯಾದಿಯ ಪಕಾರ ಕನಿಷ್ಟ ಒಬ್ಬ ಬ್ರಿಟಿಷ್‌ ಅಧಿಕಾರಿಯೂ 
ಸೇರಿದಂತೆ ಒಬ್ಬ ಲೆಪ್ಟಿನೆಂಟ್‌ ಕರ್ನಲ್‌, ಇಬ್ಬರು ಎನ್‌ಸೈನ್ಸ್‌, ಮೂರು ಮಂದಿ ಸಾರ್ಜಂಟ್ಸ್‌, 
ಇಬ್ಬರು ಕಾರ್ಪೊರೆಲ್ಸ್‌, ಇತರ ಸೈನಿಕರು ೩೦ ಮಂದಿ ಹೀಗೆ ಹಲವಾರು ಮಂದಿ 
ಸಾವನ್ನಪ್ಪಿ, ಇನ್ನಷ್ಟು ಜನ ಗಾಯಾಳುಗಳಾಗಿರುತ್ತಾರೆ. ಆದರೆ ೦೪-೦೪-೧೮೩೪ರಂದು 
ಸಾಯಂಕಾಲ ದಿವಾನ ಲಕ್ಷ್ಮೀನಾರಾಯಣ ಮತ್ತು ರಾಜನ ಆಪ್ತನಾದ ತಾಹಿರ್‌ ಖಾನ್‌ 
ನಾಲ್ವರು ಸಂಗಡಿಗರೊಂದಿಗೆ ಶಾಂತಿಯ ಬಾವುಟವನ್ನು ಅರಳಿಸಿ ಫ್ರೇಜರನ ಮಕ್ಕಂದೂರಿನ 
ಶಿಬಿರಕ್ಕೆ ತೆರಳುತ್ತಾರೆ. ಸಂಧಾನದ ಪ್ರಕ್ರಿಯೆಯನ್ನು ಆರಂಭಿಸುವ ಸೂಚನೆಯೆಂಬಂತೆ ರಾಜ 
೦೩-೦೩-೧೮೩೪ರಂದು ಬರೆದ ಪತ್ರವನ್ನು ಅವರು ಫ್ರೇಜರನಿಗೆ ತಲುಪಿಸುತ್ತಾರೆ. ೦೪- 
೦೪-೧೮೩೪ರಂದು ರಾಜನ ಪತ್ರಕ್ಕೆ ಉತ್ತರಿಸಿದ ಫ್ರೇಜರ್‌ ಶರಣಾಗಲು ಸೂಚಿಸುತ್ತಾನೆ. ಈ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 161 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಪತ್ರ ಸಿಕ್ಕಿದ ತಕ್ಷಣ ಅರಸ ಅದೇ ದಿನ ಮತ್ತೊಂದು ಪತ್ರವನ್ನು ಬರೆದು ತನ್ನ ವಕೀಲರಾದ 
ಅಬ್ದುಲ್ಲ "ಮತ್ತು ಲತೀಫ್‌ ಖಾನ್‌ ಮೂಲಕ ಪ್ರೇಜರನಿಗೆ ಕಳುಹಿಸುತ್ತಾನೆ. ಅಲ್ಲದೆ ಬ್ರಿಟಿಷರ 
ವಕೀಲ ಕಲ್ಬುಳ್ಳಿ ಕರುಣಾಕರ ಮೆನನ್‌ನನ್ನು ಬಿಡುಗಡೆ ಮಾಡಿ ಫ್ರೇಜರನ ಶಿಬಿರಕ್ಕೆ ಕಳುಹಿಸಿ 
ಬ್ರಿಟಿಷರೊಂದಿಗೆ ಸಂಧಿ ಮಾಡಿಕೊಳ್ಳುವ ಸಂದೇಶವನ್ನು ರವಾನಿಸುತ್ತಾನೆ. ಈ ಪತ್ರ ೦೫- 
೦೪-೧೮೩೪ರಂದು ಫ್ರೇಜರನಿಗೆ ತಲಪುವ ಹೊತ್ತಿಗೆ ಅತ್ಯಂತ ನಾಟಕೀಯವಾಗಿ ದಿವಾನ 
ಅಪ್ಪಾರಂಡ ಬೋಪು ಸುಮಾರು ೩೦೦ ರಿಂದ ೪೦೦ರಷ್ಟಿದ್ದ ಸೈನಿಕ ಪಡೆಯೊಂದಿಗೆ ಆಗ 
ಫ್ರೇಜರ್‌ ತಂಗಿದ್ದ ಜಂಬೂರಿನ ಶಿಬಿರಕ್ಕೆ ತೆರಳಿ ಬೇಷರತ್ತಾಗಿ : ಶರಣಾಗುತ್ತಾನೆ. ಇದೇ ಹೊತ್ತಿಗೆ 
ವಿವಿಧ ಗಡಿಗಳಲ್ಲಿ ಯುದ್ದದಲ್ಲಿ ನಿರತರಾಗಿದ್ದ ಸೈನಿಕರಿಗೆ ಹೋರಾಟವನ್ನು ನಿಲ್ಲಿಸಲು 
ಆದೇಶ ರವಾನೆಯಾಗಿರುತ್ತದೆ. ೦೭-೦೮- ೧೮೩೪ರಂದು ಫ್ರೇಜರ್‌ ಮಡಿಕೇರಿಯನ್ನು 
ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಇದರಿಂದ ಮಡಿಕೇರಿಯು ಈ ಸಮಯದಲ್ಲಿ ರಕ್ತರಹಿತ. 
ಕ್ರಾಂತಿಯಂತಾಗಿತ್ತು. 


ಬ್ರಿಟಿಷರ ವಿರುದ್ಧ ನಿರ್ಣಾಯಕವಾದ ಸಮರಕ್ಕೆ ಸಕಲ ಪೂರ್ವಸಿದ್ಧತೆ ನಡೆಸಿದುದಲ್ಲದೆ. 
ಆಯಕಟ್ಟನ ಜಾಗಗಳಲ್ಲಿ ನಿಂತು ಮರಣಾಂತಿಕವಾದ ಪ್ರಹಾರಗಳನ್ನು ನೀಡುತ್ತಿದ್ದ 
ಚಿಕ್ಕವೀರರಾಜ ಏಕಾಏಕಿ ಯುದ್ಧವನ್ನು ನಿಲ್ಲಿಸುವ ಬಯಕೆಯನ್ನು ವ್ಯಕ್ತಪಡಿಸಿದ್ದು ಮತ್ತು 
ದಿವಾನ ಅಪ್ಪಾರಂಡ ಬೋಪು ಈ ನಡುವಲ್ಲೇ ಬ್ರಿಟಿಷರಿಗೆ ಶರಣಾದ ವಿಚಾರ ಎರಡೂ 
ಕೊಡಗಿನ ಇತಿಹಾಸದಲ್ಲಿ ಎಲ್ಲೂ ಗಹನವಾದ ವಿಶ್ಲೇಷಣೆಗೆ ಒಳಗಾಗಿಯೇ ಇಲ್ಲ. ನಿಜಕ್ಕೂ 
ಈ ಘಟನೆಗಳು ಚಿಕ್ಕವೀರರಾಜ ಮತ್ತು ಅವನ ದಿವಾನ ಅಪ್ಪಾರಂಡ ಬೋಪುವಿನ ಮಧ್ಯೆ 
ನಡೆದಿರಬಹುದಾದ "ಆಂತರಿಕ ಕಲಹಕ್ಕೆ ಸ್ಪಷ್ಟ ನಿದರ್ಶನವಾಗಿವೆ ಮತ್ತು ಈ ಸಂಘರ್ಷ 
ಕೊಡಗಿನ ಸಿಂಹಾಸನಕ್ಕಾಗಿ ದೇವಮ್ಮಾಜ ಮತ್ತು ಚೆನ್ನಬಸಪ್ಪ ನಡೆಸಿದ ಒಳಸಂಚಿನ 
ಮುಂದುವರಿದ ಭಾಗವಾಗಿ ನಮಗೆ ಕಾಣಿಸುತ್ತದೆ. 


ಮಡಿಕೇರಿ ಪತನದ ವೇಳೆಗೆ ನಾಲ್ಕುನಾಡು ಅರಮನೆಯಲ್ಲಿದ್ದ ಚಿಕ್ಕವೀರರಾಜ 
ಕೆಲದಿನಗಳಲ್ಲಿ ಫ್ರೇಜರನ ಮುಂದೆ ಶರಣಾಗುತ್ತಾನೆ. ಆದರೆ ಆತನ "ಪರಮಾಪ್ತ 
ದಿವಾನ ಮೂರ್ನಾಡು ಬಸವ ತಲೆ ತಪ್ಪಿಸಿಕೊಂಡು ಕೊನೆಗೆ ಆತ್ಮಹತ್ಯೆಯೇ ಹೆಚ್ಚು 
ಗೌರವಯುತವಾದುದು ಎಂಬ ನಿರ್ಧಾರಕ್ಕೆ" ಬರುತ್ತಾನೆ. ದಿವಾನ ಅಪ್ಪಾರಂಡ ಬೋಪು 
ಸಂಪೂರ್ಣವಾಗಿ ಬ್ರಿಟಿಷರೊಂದಿಗೆ ಗುರುತಿಸಿಕೊಂಡರೆ, ದಿವಾನ ಲಕ್ಷ್ಮೀನಾರಾಯಣ 
ಅಲ್ಲೂ ಸಲ್ಲುವಂತೆ ಇಲ್ಲೂ ಸಲ್ಲುವಂತೆ ತಟಸ್ಥನಾಗುತ್ತಾನೆ. ದಿವಾನ ಚೆಪ್ಪುಡೀರ ಪೊನ್ನಪ್ಪ 
ಮಾತ್ರ ರಾಜನಿಷ್ಠೆಯನ್ನು ವ್ಯಕ್ತಪಡಿಸಿ ಚಿಕ್ಕವೀರರಾಜನ ಈ ದುರ್ಭರ ದಿನಗಳಲ್ಲಿ 
ಅವನೊಂದಿಗೆ ಇರುವ ನಿರ್ಧಾರವನ್ನು ಕೈಗೊಳ್ಳುತ್ತಾನೆ. ಅಂತೆಯೇ ಮುಂದೆ ಬ್ರಿಟಿಷರು 
ಚಿಕ್ಕವೀರರಾಜನನ್ನು ಗಡಿಪಾರು ಮಾಡಿ ಕಾಶಿಗೆ ಕಳುಹಿಸುವ ದಾರಿಯಲ್ಲಿ ಮೊದಲು 
ವೆಲ್ಲೂರಿಗೆ ಹೋಗುವಾಗ ರಾಜಕುಟುಂಬದೊಂದಿಗೆ ಅವನೂ ತೆರಳುತ್ತಾನೆ. ಹೀಗೆ 
ಕೊಡಗಿನಿಂದ ಹೊರಟ ರಾಜಪರಿವಾರದಲ್ಲಿ ಪರಿಚಾರಕರೂ, ಅಡುಗೆಯಾಳುಗಳೂ 
ಸೇರಿದಂತೆ ಒಟ್ಟು ನೂರು ಮಂದಿ ಇದ್ದರೆ, ಅವರನ್ನು ಹಿಂಬಾಲಿಸಿ ಹೊರಟ ದಿವಾನ 
ಚೆಪ್ಪುಡೀರ ಪೊನ್ನಪ್ಪನ ತಂಡದಲ್ಲಿ ಐವತ್ತೈದು ಜನ ಇರುತ್ತಾರೆ. ಗಮನಾರ್ಹವೆಂದರೆ 
ದಿವಾನ ಚೆಪ್ಪುಡಿರ ಪೊನ್ನಪ್ಪನೊಂದಿಗಿನ ಜನರಲ್ಲಿ ಕೊಡಗಿನ ಕೊಡವ, ಗೌಡ, ಮುಸ್ಲಿಂ 
ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 162 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಮತ್ತು ಹೆಗ್ಗಡೆ ಸಮುದಾಯಕ್ಕೆ ಸೇರಿದ ಜನರಿದ್ದು, ಇವರಲ್ಲಿ ಹೆಚ್ಚಿನವರು ಕೊಡವ 
ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಅದರಲ್ಲಿ ಮುನ್ನಿ ತಿಮ್ಮಯ್ಯ, ಕಾರ್ಕಕಾರ ಬೊಳ್ಳು, 
ಸುಬೇದಾರ ಅಪ್ಪಚ್ಚು, ಜಮಾದಾರ ಪೂಣಚ್ಚ, ಚಾವಡಿಕಾರ ಅಪ್ಪಣ್ಣ ಮುಂತಾದ ಕೊಡವ 
ಪ್ರಮುಖರಿರುತ್ತಾರೆ. ಭದ್ರತೆಯ ದೃಷ್ಟಿಯಿಂದ ಇಷ್ಟು ಮಂದಿ ಹಿಂಬಾಲಕರು ರಾಜನ ಜತೆ 
ಹೋಗುವುದು ಸೂಕ್ತವಲ್ಲವೆಂದು ಬ್ರಿಟಿಷರು ತೀರ್ಮಾನಿಸಿದ ಪ್ರಕಾರ ಮುಂದೆ ದಿವಾನ 
ಚೆಪ್ಪುಡೀರ ಪೊನ್ನಪ್ಪ ಮತ್ತಿತರರನ್ನು ೩೦.೬.೧೮೩೪ರಂದು ಆಲಂಗೂಟ ಶಿಬಿರದಿಂದ 
ಹಿಂದಕ್ಕೆ ಕಳುಹಿಸಲಾಗುತ್ತದೆ (ಮಟ ಸಂಖ್ಯೆ ೨೨೬೪, ಸೀಕ್ರೆಟ್‌ ಡಿಪಾರ್ಟ್‌ಮೆಂಟ್‌ 
ಕನ್ನಲ್ಲೇಶನ್‌ ವಾಲ್ಯೂಮ್ಸ್‌ ತಮಿಳ್ನಾಡು ಪತ್ರಾಗಾರ). 


ಚಿಕ್ಕವೀರರಾಜೇ೦ದ್ರ ಒಡೆಯನನ್ನು ಕಾಶಿಗೆ ಕಳುಹಿಸುವ ದಾರಿಯಲ್ಲಿ ಬ್ರಿಟಿಷ್‌ ಸೈನಿಕರ 
ಕಣ್ಗಾವಲಿನಲ್ಲಿ ರಾಜನ ಪರಿವಾರ ಕೆಲದಿನ ವೆಲ್ಲೂರಿನಲ್ಲಿ ನಿಂತು ಮುಂದಕ್ಕೆ ಹೋಗುತ್ತದೆ. ಆ 
ಸಂದರ್ಭ ಬ್ರಿಟಿಷ್‌ ಬ೦ದಿಯಾಗಿ ವೆಲ್ಲೂರಿನ ಕಾರಾಗೃಹದಲ್ಲಿದ್ದ ಸ್ವಾಮಿ ಅಪರಂಪಾರನನ್ನು 
ಭದ್ರತೆಯ ಕಾರಣಕ್ಕಾಗಿ ತಿರುಚಿನಾಪಳ್ಳಿಯ ಸೆರೆಮನೆಗೆ ಕಳುಹಿಸುತ್ತಾರೆ. ಅಪರಂಪಾರನ 
ಪಿತೂರಿಯ ಪಾರಮ್ಯಕ್ಕೆ ಬ್ರಿಟಿಷರೂ ಭಯಭೀತರಾಗಿರುತ್ತಾರೆ. (ಪೊಲಿಟಿಕಲ್‌ ಕನ್ನಲ್ಲೇಶನ್‌ 
ವಾಲ್ಯೂಮ್‌ ನಂ.೨೪೩, ಪುಟ ೨೫೪೨; ತಮಿಳ್ನಾಡು ಪತ್ರಾಗಾರ). ಯಾರೀತ 1? 


ಸ್ವಾಮಿ ಅಪರ೦ಪಾರ; ಹೆಸರು ಮತ್ತು ವ್ಯಕ್ತಿತ್ವ ಎರಡೂ ಆಕರ್ಷಕ. ನಿಜದ ಹೆಸರು ಕತ್ರಪ್ಪ 
ಬಾವು. ತಂದೆಯ ಹೆಸರು ಹನುಮಂತರಾವ್‌. ಊರು ಚಿತ್ರದುರ್ಗ. ಮನೆ ಮಾತು ಮರಾಠಿ. 
ಚಿಕ್ಕವೀರರಾಜೇಂದ್ರ ಒಡೆಯನ ನಿರ್ಗಮನದ ನಂತರ ಜನರ ಮಧ್ಯೆ ಗುರುತಿಸಿಕೊಂಡದ್ದು 
ಮಾತ್ರ ಆತನ ದಾಯಾದಿಯಾಗಿ, ಕೊಡಗಿನ ಹಾಲೇರಿ ರಾಜಮನೆತನದ ಅಪ್ಪಾಜಿ ಅರಸನ 
ಮಗ ವೀರಪ್ಪಾಜಿ ಅರಸನೆಂದು. ಕತ್ರಪ್ಪ ಬಾವುವಿನ ತಂದೆ ಟಿಪ್ಪುವಿನ ಸೈನಿಕ. ಮೈಸೂರು 
ಯುದ್ದದಲ್ಲಿ ಆತ ಸತ್ತು ಹೋದಾಗ ಕತ್ರಪ್ಪ ಬಾವು ಇನ್ನೂ ಸಣ್ಣವ. ಅಲ್ಲಿಂದೀಚೆ ಬ್ರಿಟಿಷರ 
ವಿರುದ್ಧ ಆರದ ದ್ವೇಷ ಅವರ ಪ್ರತಿಯೊಂದು ನಡೆಯ ಸೂಕ್ಷ್ಮ ಅವಲೋಕನ. ಕಟ್ಟ- 
ಕೊಂಡ ಹೆಂಡತಿಯನ್ನು, ಸಂಸಾರವನ್ನು ತ್ಯಜಿಸಿ ಸನ್ಯಾಸ ಸ್ವೀಕಾರ. ಸಮಾಜಮುಖಿ 
ಪರಿವ್ರಾಜಕ?ಸ್ಟಾಮಿ ಅಪರಂಪಾರ. 


೧೮೩೫ರಲ್ಲಿ ಸ್ವಾಮಿ ಅಪರಂಪಾರ ಮೈಸೂರಿನಲ್ಲಿ ದಂಗೆಯೊಂದಕ್ಕೆ ಪ್ರಯತ್ನಿಸುತ್ತಾನೆ. 
ಅದು ಫಲಿಸುವ ಮೊದಲೇ ಬ್ರಿಟಿಷರಿಗೆ ಸೆರೆ ಸಿಕ್ಕುತ್ತಾನೆ. ಆದರೂ ಮುಂದೆ ಈತನ 
ಇಚ್ಛೆಯಂತೆ ಕಲ್ಯಾಣ ಸ್ವಾಮಿ ಎಂಬಾತನ ನಾಯಕತ್ವದಲ್ಲಿ ನಡೆದ ದಂಗೆಯ ಪಿತೂರಿಯಲ್ಲಿ 
ಮೈಸೂರಿನ ಮಹಾರಾಜರ ಸಂಬಂಧಿ ಅರಪುರ ಬಸಪ್ಪಾಜಿ ಅರಸ ಮತ್ತು ಕೊಡಗಿನ 
ದಿವಾನ ಚೆಪ್ಪುಡೀರ ಪೊನ್ನಪ್ಪ ಭಾಗಿಯಾಗಿದ್ದ ಬಗ್ಗೆ “"ಅಷ್ಟಗ್ರಾಮ ಪಿತೂರಿ'ಯ ವಿಚಾರಣಾ 
ಕಡತದಲ್ಲಿ ದಾಖಲೆಗಳಿವೆ. ಕಲ್ಯಾಣ ಸ್ವಾಮಿ ೧೮೩೬ರಲ್ಲಿ ಬೈತೂರಿನಲ್ಲಿ ಬಂಧಿಸಲ್ಲಡುತ್ತಾನೆ. 
ಅರಪುರ ಬಸಪ್ಪಾಜಿ ಮತ್ತು ಚೆಪ್ಪುಡೀರ ಪೊನ್ನಪ್ಪ ಶಿಕ್ಷೆಯಿಂದ ತಪ್ಪಿಸಿಕೊಂಡರೂ 
ಕಲ್ಯಾಣಸ್ವಾಮಿಯನ್ನು ಮರಣದಂಡನೆಗೆ ಒಳಪಡಿಸಲಾಗುತ್ತದೆ. 


ನಂತರ ೧೮೩೭ರಲ್ಲಿ ಸ್ವಾಮಿ ಅಪರಂಪಾರ ತಿರುಚಿನಾಪಳ್ಳಿಯ ಸೆರೆಮನೆಯೊಳಗಿದ್ದೇ 
ಕೊಡಗು-ಕೆನರಾ ಹೋರಾಟವನ್ನು ಆಯೋಜಿಸಿರುವುದಕ್ಕೆ ಸಾಕಷ್ಟು ಪುರಾವೆಗಳಿವೆ. 
ವಿಶ್ವ ಒಪ್ಪಅಗರ ಮಹಾ ವೇವಕೆ (ಲಿ) 163 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕಲ್ಯಾಣಪ್ಪ ಎನ್ನುವ ಹೆಸರಿನಲ್ಲಿ ಪುಟ್ಟಬಸಪ್ಪ ಎಂಬಾತನಿಗೆ ಹೋರಾಟದ ನೇತೃತ್ವವನ್ನು 
ನೀಡಲಾಗುತ್ತದೆ. ಕೆದಂಬಾಡಿ ರಾಮಗೌಡ, ಮೂಲತಃ ಅರಕಲುಗೂಡಿನವನಾದ ಹುಲಿಕಡಿದ 
ನಂಜಯ್ಯ ಮತ್ತು ಭಾಗಮಂಡಲದ ಸಿರಕಜೆ ಮಲ್ಲಯ್ಯ ಆಗಾಗ ಹೋರಾಟವನ್ನು 
ರೂಪಿಸುವ ಚರ್ಚೆಗಾಗಿ ತಿರುಚಿನಾಪಳ್ಳಿಗೆ ಹೋಗಿ ಸ್ವಾಮಿ ಅಪರಂಪಾರನನ್ನು ಭೇಟಿ 
ಮಾಡಿ ಬರುತ್ತಿದ್ದರು (ಕಾಟನ್ಸ್‌ ರಿಪೋರ್ಟ್‌; ಪೊಲಿಟಿಕಲ್‌ ಕನ್ನಲ್ಲೇಶನ್‌ ವಾಲ್ಯೂಮ್‌ 
ನಂ.೨೮೮, ಪುಟ ಸಂಖ್ಯೆ ೧೧೭; ತಮಿಳ್ನಾಡು ಪತ್ರಾಗಾರ). ನಗರ ಸಿಂಹಾಸನವನ್ನು 
ವಶಪಡಿಸಿಕೊಳ್ಳುವುದು ಮತ್ತು ಬ್ರಿಟಿಷರನ್ನು ಹೊಡೆದೋಡಿಸುವುದು ಈ ಹೋರಾಟದ 
ಗುರಿಯಾಗಿತ್ತು ಎಂದು ತನಿಖೆ ನಡೆಸಿದ. ಕಾಟನ್‌ ಅಭಿಪ್ರಾಯ ಪಟ್ಟರೆ (ಕಾಟನ್ಸ್‌ 
ರಿಪೋರ್ಟ್‌; “ಪೊಲಿಟಿಕಲ್‌ ಕನ್ನಲ್ಲೇಶನ್‌ ವಾಲ್ಕೂಮ್‌ ನಂ.೨೮೮, ಪುಟ ಸಂಖ್ಯೆ ೧೧೩; 
ತಮಿಳ್ನಾಡು ಪತ್ರಾಗಾರ) ಈ ಮಾತನ್ನು ಅದಕ್ಕೂ ಮೊದಲು ಕೆನರಾ ಜಿಲ್ಲೆಯ ಪಿನಿಪಾಲ್‌ 
ಕಲೆಕ್ಟರ್‌. ಲೆವಿನ್‌ ಸಹ ಹೇಳಿರುತ್ತಾನೆ. ಸ್ವಾಮಿ ಆಪರಂಪಾರ ಮತ್ತು ಆತನ ಅನುಯಾಯಿ 
ಹುಲಿಕಡಿದ ನಂಜಯ್ಯ ಈ ಹೋರಾಟಗಳಿಗೆ ಮೊದಲು ಧಾರವಾಡ, ನಗರ, ಊಟಿ, 
ಬಳ್ಳಾರಿ, ಹೈದರಾಬಾದ್‌, ಪೂನಾ, ಸತಾರ, ಕೊಲ್ಲಾಪುರ, ಗ್ವಾಲಿಯರ್‌, ಲಾಹೋರ್‌, 
ಪೇಶಾವರ ಮುಂತಾದೆಡೆಗಳಲ್ಲಿ ಸಂಚರಿಸಿರುತ್ತಾರೆ (ಕಾಟನ್ಸ್‌ ರಿಪೋರ್ಟ್‌. ಪೊಲಿಟಿಕಲ್‌ 
ಕನ್ನಲ್ಪೇಶನ್‌ ವಾಲ್ಯೂಮ್‌ ನಂ.೨೮೮, ಹಾಗೂ ಪೊಲಿಟಿಕಲ್‌ ಕನ್ನಲ್ಲೇಶನ್‌ ನ 
ನಂ. ೧೪೮, ಪುಟ ಸಂಖ್ಯೆ ೧೩೧೫ ಮತ್ತು ೧೫೫೧; ತಮಿಳ್ನಾಡು ಪತ್ರಾಗಾರ). ಮೈಸೂರಿನ 
ಅರಸನೊಂದಿಗೆ ಸಾಮಿ ಅಪರಂಪಾರನಿಗೆ ನಿಕಟ ಸಂಪರ್ಕ ಇರುತ್ತದೆ (ಪೊಲಿಟಿಕಲ್‌ 
ಕನ್ನಲ್ಪೇಶನ್‌ ವಾಲ್ಯೂಮ್‌ ನಂ.೨೭೩, ಪುಟ ಸಂಖ್ಯೆ ೬೬೬೦; ತಮಿನ್ನಾಡು ಪತ್ರಾಗಾರ). 
ಎಲ್ಲ "ಕಡೆ ಒಟ್ಟಿಗೆ ದಂಗೆಯೇಳಿಸುವ ಹುನ್ನಾರ ಅವರದ್ದಾಗಿತ್ತು. ಹೀಗಿದ್ದೂ ಎಲ್ಲೆಡೆಯಲ್ಲೂ 
ಏಕಕಾಲಕ್ಕೆ ದಂಗೆಯನ್ನು ಹುಟ್ಟು ಹಾಕುವುದು ಆತನಿಗೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ 
ಹೋರಾಟಕ್ಕೆ ಜನರನ್ನು ಗ ಸೇರಿಸುವ ದೃಢ ನಿರ್ಧಾರದ, ಅಪಾರ ಜನಬೆಂಬಲದ 
ಕೆದಂಬಾಡಿ" ರಾಮಯ್ಯ ಗೌಡರಂತಹ ಸಮರ್ಥ ಮುಂದಾಳುಗಳು ಆತನಿಗೆ ಬೇರೆಡೆ 
ಸಿಕ್ಕಿಲ್ಲವೆ೦ದೇ ಅನ್ನಿಸುತ್ತದೆ. 


ಸ್ವತಃ ಸ್ವಾಮಿ ಅಪರಂಪಾರ ತಾನು ಕೊಡಗಿನ ಅರಸು ಮನೆತನದ ವೀರಪ್ಪಾಜಿ ಒಡೆ- 
ಯ ಎಂದೇ ಜನರನ್ನು ನಂಬಿಸಿದ್ದ. ಕೊಡಗಿನ ಕೊನೆಯ ಅರಸ ಚಿಕ್ಕವೀರರಾಜ ತಾನು 
ಪಟ್ಟಕ್ಕೆ ಬಂದಾಗ ತನ್ನ ತಂದೆಯ ಸಹೋದರ ಅಪ್ಪಾಜಿ ಅರಸನ ಇಬ್ಬರು ಗಂಡುಮಕ್ಕಳಾದ 
ವೀರಪ್ಪ ಮತ್ತು ನಂಜುಂಡಪ್ಪ/ನಂಜರಾಯ ಇವರುಗಳನ್ನು ಸೆರೆಮನೆಗೆ ತಳ್ಳಿಸಿದ್ದ. ಅಲ್ಲಿ 
ಅವರಿಬ್ಬರೂ ಫ್ಲೇಗು ರೋಗ ಬಂದು ಅಸು ನೀಗಿದರು. ಆದರೆ ಅಪ್ಪಾಜಿ ಅರಸನ ಹಿರಿಮಗ 
ವೀರಪ್ಪ ನಿಜಕ್ಕೂ ಸತ್ತಿಲ್ಲ, ಸ್ವಾಮಿ ಅಪರಂಪಾರ ಎಂಬ ಹೆಸರಲ್ಲಿ ಸನ್ಯಾಸ ಸ್ವೀಕರಿಸಿದ್ದಾನೆ 
ಎಂಬಂತೆ ಕೊಡಗಿನಾದ್ಯಂತ ಸುದ್ದಿ ಹಬ್ಬಿತ್ತು ಆತ ಬ್ರಿಟಿಷರ ಬಂದಿಯಾದ ನಂತರ, 
ವೀರಪ್ಪಾಜಿಯ ತಮ್ಮ ನಂಜರಾಯ ಒಡೆಯ ಈಗ ಕಲ್ಯಾಣ ಸ್ವಾಮಿ ಎಂಬ ಹೆಸರಲ್ಲಿ 
ಸನ್ಯಾಸಿಯಾಗಿದ್ದಾನೆ ಎಂದು ಸುದ್ದಿ ಹಬ್ಬಿಸಿ ಕೊಡಗಿನ ಜನರನ್ನು ದಂಗೆಯೇಳಿಸುವ 
ಪ್ರಚೋದನೆ ನಡೆಯಿತು. ಈ ತರಹದ ಪ್ರಕ್ರಿಯೆಯನ್ನು ಡಾ. ಪುರುಷೋತ್ತಮ ಬಿಳಿಮಲೆ 
"ದೈವೀಕರಣ ಮತ್ತು ನಕಲೀಕರಣ' ಎಂದು ಕರೆದಿದ್ದಾರೆ. ಇಂತಹ ಪ್ರಹಸನಗಳು ಹಲವು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 164 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕಡೆ ಹಲವು ರೀತಿಯಲ್ಲಿ ಜರುಗಿವೆ; ಇಲ್ಲಿ ಅವುಗಳನ್ನು ವಿವರಿಸುವುದಿಲ್ಲ. ಕಲ್ಯಾಣ ಸ್ವಾಮಿ 
೧೮೩೬ರಲ್ಲಿ ಸೆರೆಸಿಕ್ಕಿ ಆತನನ್ನು ಗಲ್ಲಿಗೆ ಹಾಕಿದ ನ೦ತರ ಶನಿವಾರಸಂತೆ ಸನಿಹದ ಬಿಳಹ 
ಹೋಬಳಿಯ ಹೆಮ್ಮನೆ ಎ೦ಬ ಊರಿನ ಪುಟ್ಟಬಸಪ್ಪ ಎನ್ನುವ ವ್ಯಕ್ತಿಯನ್ನು ಕಲ್ಯಾಣಸ್ವಾಮಿ 
ಎಂದು ಬಿಂಬಿಸಲಾಯಿತು. ೧೮೩೭ರ ಹೋರಾಟದ ಮುಖ್ಯ ಪಾತ್ರಧಾರಿಯಾದ ಕಲ್ಯಾಣ 
ಸ್ವಾಮಿ ಅಥವಾ ಕಲ್ಯಾಣಪ್ಪ ಈತನೇ. ನಿಜವಾದ ಕಲ್ಯಾಣಸ್ವಾಮಿ ಸತ್ತುಹೋದ ವಿಚಾರ 
ಜನಸಾಮಾನ್ಯರಿಗೆ ತಿಳಿದಿರದ ಕಾರಣ ಹೋರಾಟವನ್ನು. ಹುಟ್ಟ ಹಾಕಿದ ಮಿದುಳುಗಳು 
ಹೊಸ ಹೆಸರಿನ ನಾಯಕನ ಅನ್ವೇಷಣೆ ಒಂದು ಸಮಸ್ಯೆ ೫ ಆಲೋಚಿಸಿ ಪ್ರಚಲಿತವಿದ್ದ 
ಹೆಸರನ್ನೇ ನೆಚ್ಚಿಕೊ೦ಡರು. ಕೂಜುಗೋಡು ಅಪ್ಪಯ್ಯ ಗೌಡನ ಹೇಳಿಕೆಯ ಪಕಾರ 
ಹೋರಾಟದ ನಾಯಕತ್ವವನ್ನು ಹಾಲೇರಿ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯೊಬ್ಬನಿಗೆ ಕೊಡದಿದ್ದರೆ 
ಇದರಲ್ಲಿ ತಾವು ಭಾಗವಹಿಸುವುದಿಲ್ಲ ಎಂದು ಕೊಡಗಿನ ದಿವಾನರುಗಳಾದ ಅಪ್ಪಾರಂಡ 
ಬೋಪು ಮತ್ತು ಚೆಪ್ಪುಡೀರ ಪೊನ್ನಪ್ಪ ಹೇಳಿದ ಕಾರಣ ಹೆಮ್ಮನೆಯ ಪುಟ್ಟಬಸಪ್ಪ ಪನ್ನು ಈ 
ಸ್ಥಾನಕ್ಕೆ ತರಲಾಗಿದೆ. "ಆದರೆ ಈತ. ಹೇಗೆ ರಾಜಸಂಬಂಧಿ ಎನು ವುದಕ್ಕೆ ಪುರಾವೆಯಾದ 
ಯಾವುದೇ ದಾಖಲೆಗಳು ದೊರಕುವುದಿಲ್ಲ. 


ರಾಮಯ್ಯ ಗೌಡರ ನಾಯಕತ್ವ: 


ಪುಟ್ಟಬಸಪ್ಪ/ಕಲ್ಯಾಣ ಸ್ವಾಮಿ/ಕಲ್ಯಾಣಪ್ಪನ ನೇತೃತ್ವದಲ್ಲಿ ೧೮೩೭ರ ಯುಗಾದಿ 
ಸಮಯದಲ್ಲಿ ದಂಗೆ ಆರ೦ಭಗೊಳ್ಳಬೇಕೆಂದು ನಿರ್ಧರಿಸಲಾಗುತ್ತದೆ. ಎಲ್ಲ ತೀರ್ಮಾನವೂ 
ದೂರದ ತಿರುಚಿರಾಪಳ್ಳಿಯ ಸೆರೆಮನೆಯೊಳಗೆ ಅಂತಿಮಗೊಳ್ಳುತ್ತದೆ. ಸ್ವಾಮಿ ಅಪರಂಪಾರನ 
ಜೊತೆ ಕೂಜುಗೋಡು ಮಲ್ಲಪ್ಪ ಗೌಡ, ಕೆದಂಬಾಡಿ ರಾಮಯ್ಯ ಗೌಡ, ಹುಲಿಕಡಿದ 
ನಂಜಯ್ಯ, ಚೆರಂಜಿ ಸುಬ್ರಾಯ, ಶೇಕ್‌, ಮಾನ್ಯದ ರಂಗಪ್ಪ, ವೀರಣ್ಣ ಬಂಟ, ಸಿರಕಜೆ 
ಮಲ್ಲಯ್ಯ ಈ ಒಳಸಂಚಿನ ಮುಖ್ಯ ಪಾತ್ರಧಾರಿಗಳು. 


ಸುಳ್ಯವನ್ನು ಉದ್ದೇಶಿತ ದಂಗೆಯ ಕೇಂದ್ರವನ್ನಾಗಿಸಲು ಮುಖ್ಯ ಕಾರಣ 
ಹೋರಾಟಗಾರರಿಗೆ ಕೆದಂಬಾಡಿ ರಾಮಯ್ಯ ಗೌಡರ ಮೂಲಕ ಸಿಕ್ಕಿದ ಧೀಮಂತ 
ನಾಯಕತ್ವ ಗೌಡಕನ್ನಡ ಮನೆಮಾತಿನ ಸುಳ್ಯ-ಮಡಿಕೇರಿಯ ಗೌಡರಿಗೆ ಕೂಜುಗೋಡು 
ಕಟ್ಟೆಮನೆ ಆಡಳಿತ ಕೇಂದ್ರ ಈ ಮನೆಯವರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ 
ಪರಂಪರಾಗತ ಧರ್ಮದರ್ಶಿಗಳು. ೧೮೩೭ರ ಸಮಯದಲ್ಲಿ ನಡು ಮಲ್ಲಪ್ಪ 
ಗೌಡ ಈ ದೇವಸ್ಥಾನದ ಮುಖ್ಯಸ್ಥನಾಗಿದ್ದಾತ. ಈತನ ಸಹೋದರ (ಇಟಿರಟುನಲ್ಲಿರುವ 
ದಾಖಲೆಗಳಲ್ಲಿ ಛಡಿಂಣುಜಡಿ ಎಂದು ದಾಖಲಿಸಿದ್ದರೂ ನಿಜಕ್ಕೂ ಅಂಥವರು 
ದಾಯಾದಿಗಳಾಗಿರುವ ನಿದರ್ಶನಗಳು ನಮಗೆ ಹಲವು ಕಡೆ ದೊರಕುತ್ತವೆ) ಅಪ್ಪಯ್ಯ 
ಗೌಡ ಇನ್ನೊಬ್ಬ ಪ್ರಭಾವಶಾಲಿ ವ್ಯಕ್ತಿ ಮಡಿಕೇರಿ ಸನಿಹ ವಾಸವಿದ್ದ ಮತ್ತು ಕೊಡಗಿನ 
ಕೊನೆಯ ಅರಸನೊಂದಿಗೆ ಆತ್ಮೀಯತೆಯಿಂದ ಇದ್ದ ಕೂಜುಗೋಡು 'ಕುಂಬುಗೌಡ ಈತನ 
ದಾಯಾದಿ. ಕೊಡಗಿನ ರಾಜನ ಪದಚ್ಯುತಿಗೆ ಮೊದಲೇ ಸ್ವಾಮಿ ಅಪರಂಪಾರನಿಗೂ 
ಕೂಜುಗೋಡು ಮಲ್ಲಪ್ಪ ಗೌಡನಿಗೂ ಸಂಪರ್ಕವಿದ್ದುದಕ್ಕೆ, ಸುಬ್ರಹ್ಮಣ್ಯದಲ್ಲಿ ಅನೇಕ ಬಾರಿ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 165 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಹೋರಾಟವನ್ನು ಹುಟ್ಟು ಹಾಕುವ ಬಗ್ಗೆ ಮಾತುಕತೆಗಳು ನಡೆದಿರುವ ಬಗ್ಗೆ ಈ ಪ್ರಕರಣದ 
ಬಗ್ಗೆ ನಡೆದ ಕೇಸುಗಳಲ್ಲಿ ಬಹಳಷ್ಟು ಮಂದಿ ಸಾಕ್ಷ್ಯ ಹೇಳಿದ್ದಾರೆ. ಕೂಜುಗೋಡು ಕುಟು೦ಬ 
ಹೀಗೆ ಅಪಾರವಾದ ಪ್ರಭಾವವನ್ನು ಹೊಂದಿದ್ದರೆ ಇನ್ನೊಂದೆಡೆ ಕೆದಂಬಾಡಿ ಮನೆ ಸುಳ್ಯ 
ಪರಿಸರದ ಪ್ರಬಲ ಜಮೀನ್ದಾರಿ ಕುಟುಂಬವಾಗಿತ್ತು. ಜಾತಿ ಕಟ್ಟುಪಾಡಿಗೆ ಅನುಗುಣವಾಗಿ 
ಕೆದಂಬಾಡಿ ಮತ್ತು ಕೂಜುಗೋಡು ಕುಟುಂಬಗಳು ಸ್ವಂತ ಒಂದೇ ಮನೆಯವರಂತೆ; 
ಒಂದೇ ಬಳಿ (ಗೋತ್ರ) ಗೆ ಸೇರದಿದ್ದರೂ ಅವರುಗಳಿಗೆ ಪರಸ್ಪರ ವೈವಾಹಿಕ ಸಂಬಂಧ 
ನಿಷಿದ್ಧ. ಈ ಕೌಟುಂಬಿಕ ಸಾಮೀಪ್ಯ ಕೆದಂಬಾಡಿ ರಾಮಯ್ಯ ಗೌಡರನ್ನು ಈ ಹೋರಾಟಕ್ಕೆ 
ಇನ್ನಷ್ಟು ಸೆಳೆದಿರಬಹುದು. 


ಹೋರಾಟದ ರೂಪುರೇಷೆಗೆ ಅನುಗುಣವಾಗಿ ೧೮೩೭ರ ಜನವರಿ ತಿಂಗಳಲ್ಲಿ 
ಕಲ್ಯಾಣಪ್ಪನನ್ನು ಗುಪ್ತವಾಗಿ ಸುಳ್ಯಕ್ಕೆ ಕರೆತರುತ್ತಾರೆ. ಕಲ್ಯಾಣಪ್ಪನನ್ನು ಸ್ಪತಃ ಕೆದಂಬಾಡಿ 
ರಾಮಯ್ಯ ಗೌಡರು ಮತ್ತು ಸಿರಕಜೆ ಮಲ್ಲಯ್ಯ ಹೆಮ್ಮನೆಯಿಂದ ಕರೆತರುವ ಬಗ್ಗೆ ಕೆಲವು 
ಬ್ರಿಟಿಷ್‌ ದಾಖಲೆಗಳು ಸಾಕ್ಷ್ಯ ನುಡಿಯುತ್ತವೆ. ಕಲ್ಯಾಣಪ್ಪ ತನ್ನ ವಿಚಾರಣೆಯಲ್ಲಿ, 


. ದಂಗೆಗೆ ಒಂದು ತಿಂಗಳ ಮೊದಲು ತಿಮ್ಮಯ್ಯ ಮತ್ತು (ಹುಲಿಕಡಿದ) ನಂಜಯ್ಯ 
ಎ೦ಬ ಇಬ್ಬರು ವ್ಯಕ್ತಿಗಳು ನನ್ನ ಮನೆಗೆ ಬಂದು ಅಲ್ಲಿಂದ (ಕೆದಂಬಾಡಿ) ರಾಮಯ್ಯ 
ಗೌಡರಲ್ಲಿಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರು ನನ್ನನ್ನು ಪೂಮಲೆ ಕಾಡಿನ 
ಒಂದು ಜಾಗದಲ್ಲಿ ಉಳಿಸಿಕೊಂಡರು.. ..” 


ಎಂಬುದಾಗಿ ಹೇಳುತ್ತಾನೆ (ಕೇಸ್‌ ನಂ.೧೩, ಜುಡಿಷಿಯಲ್‌ ವಾಲ್ಯೂಮ್ಸ್‌, ತಮಿಳ್ನಾಡು 
ಪತ್ರಾಗಾರ). ಈ ತಿಮ್ಮಯ್ಯ ಎನ್ನುವಾತ ಕೆದಂಬಾಡಿ ರಾಮಯ್ಯ ಗೌಡರ ಮನೆಯ ಸಮೀಪ 
ವಾಸವಾಗಿದ್ದವ ಎಂಬುದನ್ನು ಕಲ್ಯಾಣಪ್ಪ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ದಾನೆ. ಕೆದಂಬಾಡಿ 
ರಾಮಯ್ಯ ಗೌಡರ ಮಗಳ ಗಂಡನ ಹೆಸರು ಮಡಿಯಾಲ ತಿಮ್ಮಯ್ಯ ಎಂಬುದಾಗಿದ್ದು, 
ಕಲ್ಯಾಣಪ್ಪ ಹೇಳುವುದು ಈತನ ಬಗ್ಗೆಯೇ ಎಂಬುದು ತಿಳಿದು ಬರುವುದಿಲ್ಲ. ಕೆದಂಬಾಡಿ 
ರಾಮಯ್ಯ ಗೌಡರು ತಮ್ಮ ಉಬರಡ್ಕದ ಮನೆಯ ಸಮೀಪದಲ್ಲಿರುವ ಪೂಮಲೆ ಅರಣ್ಯದಲ್ಲಿ 
ಕಲ್ಯಾಣಪ್ಪನನ್ನು ಮೂರು ವಾರಗಳಷ್ಟು ಕಾಲ ಇರಿಸಿಕೊಳ್ಳುತ್ತಾರೆ. 


ನಂತರ ದಂಗೆಯ ಆಸ್ಫೋಟಕ್ಕೆ ಎಲ್ಲ ಸಿದ್ಧತೆಗಳೂ ನಡೆಯುತ್ತವೆ. ಕೆದಂಬಾಡಿ 
ರಾಮಯ್ಯ ಗೌಡರ ಆಪ್ತನೂ, ಈ ಒಳಸಂಚಿನ ಪ್ರಮುಖರಲ್ಲೊಬ್ಬನೂ ಆದ ವೀರಣ್ಣ 
ಬಂಟ ಸುಳ್ಯಕ್ಕೆ ಬಂದು ದಿವಾನ ಲಕ್ಷ್ಮಿನಾರಾಯಣನ ತಮ್ಮ ಅಟ್ಟೂರು ರಾಮಪ್ಪಯ್ಯನನ್ನು 
ಮತ್ತು ಕೆದಂಬಾಡಿ ರಾಮಯ್ಯ ಗೌಡರನ್ನು ಭೇಟಿ ಮಾಡಿ ಒಟ್ಟು ಬೆಳವಣಿಗೆಗಳ ಬಗ್ಗೆ 
ಲಕ್ಷ್ಮಿನಾರಾಯಣನಿಗೆ ತಿಳಿಸುತ್ತಿದ್ದ ಎಂದು ಕಾಟನ್‌ ಬರೆಯುತ್ತಾನೆ. ಈತ ಸುಬ್ರಹ್ಮಣ್ಯ- 
ಸುಳ್ಯ-ಮಡಿಕೇರಿ-ಮೈಸೂರು-ತಿರುಚಿರಾಪಳ್ಳಿ ಮಧ್ಯೆ ಸಂಪರ್ಕ ಕೊಂಡಿಯಾಗಿದ್ದ. 


ಕೆದಂಬಾಡಿ ರಾಮಯ್ಯ ಗೌಡರಿಗೆ ಭಾಗಮಂಡಲ ಸನಿಹದ ಚೆಟ್ಟಮಾನಿಯಲ್ಲಿ 
ಸಹ ಮನೆಯಿತ್ತು. ಮೇಲ್ಮೊಡಗಿಗೆ ಮತ್ತು ಕೆಳ ಕೊಡಗಿಗೆ ಮಧ್ಯೆ ಇವರು ನಿರಂತರ 
ಸಂಪರ್ಕದಲ್ಲಿದ್ದರು. ಎರಕ ಕಡೆ ಸಲಿಬಂಧಿಕರಿದ್ದರು. ಹೋರಾಟದ ಪ್ರಮುಖರಲ್ಲಿ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 166 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಬಹುತೇಕ ಮಂದಿ ಈತನ ಆತ್ಮೀಯ ವಲಯದಲ್ಲಿದ್ದವರು. ಕಲ್ಯಾಣಪ್ಪನ ಮುನ್ನಿಯಾಗಿ 
ತನ್ನ ಬಂಧು ಕುಕ್ಕುನೂರು ಚೆನ್ನಯ್ಯನನ್ನು ಇವರೇ ನಿಯೋಜಿಸಿದ್ದು. ಒಬ್ಬ ಯೋಧನಲ್ಲದ 
ಕುಕ್ಕುನೂರು ಚೆನ್ನಯ್ಯ ತನ್ನ ಅಪ್ರತಿಮ ಬುದ್ಧಿಮತ್ತೆಯಿಂದ ಆ ಹೊತ್ತಲ್ಲಿ ಪ ಪ್ರಸಿದ್ಧನಾಗಿದ್ದ. 
ಕಲ್ಯಾ ಪುನ ದಂಡಿಗೆ ಸಂಬಂಧಿಸಿದ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದುದು. 
ಬರವಣಿಗೆಗಳನ್ನು ಮಾಡುತ್ತಿದ್ದುದು ಈತನೇ. ಸ್ವಾಮಿ ಅಪರಂಪಾರನ 'ಹೆಸರಲ್ಲಿ 
ನಿರೂಪಗಳನ್ನು ಸಿದ್ದಪಡಿಸಿದ್ದು ಸಹ ಕುಕ್ಕುನೂರು ಚೆನ್ನಯ್ಯ 


ದಂಗೆಗೆ ಸ್ವಯಂ ಆಸಕ್ತಿಯಿಂದ ಜನ ಸೇರಲು ಮತ್ತು ಅದು ಮೊದಲ ಹಂತದ 
ಯಶಸ್ಸನ್ನು ಪಡೆದುಕೊಳ್ಳಲು ದೊಡ್ಡದಾದ ಕಾರಣ ಆ ಸಮಯದಲ್ಲಿ ಹೊರಡಿಸಿದ 
ನಿರೂಪಗಳು. ಈ ನಿರೂಪಗಳನ್ನು ಕೆಲವು ಕಡೆ ಕಲ್ಯಾಣ ಸ್ವಾಮಿಯ ಹೆಸರಲ್ಲಿ ಹೊರಡಿಸದೆ 
ಸ್ವಾಮಿ ಅಪರಂಪಾರನ ಹೆಸರಲ್ಲಿ ಹೊರಡಿಸಲಾಗಿದೆ. ಇದೆಲ್ಲವೂ ಕೆದಂಬಾಡಿ ರಾಮಯ್ಯ 
ಗೌಡರ ಆಣತಿಯಂತೆ ನಡೆದಿವೆ. 'ಸ್ವಾಮಿಗಳ ದಂಡು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರುತ್ತಿದೆ, 
ಜನ ಅದನ್ನು ಸೇರಿಕೊಳ್ಳಬೇಕು, ತಪ್ಪಿದಲ್ಲಿ ತಲೆದಂಡ' ಮೊದಲಾದ ಹೇಳಿಕೆಗಳಿದ್ದ ನಿರೂಪ 
ಜನರಲ್ಲಿ ಹುಮ್ಮಸ್ಸನ್ನು ಮೂಡಿಸಿದ್ದು, ಜಡತೆಯಿ೦ದಿದ್ದವರು ಕೊಡವಿಕೊಂಡು ಎದ್ದದ್ದು 
ಖಚಿತ. 


ಕಾಟಕಾಯಿಯ ಅಧ್ಯಯನದ ಮೊದಲ ಅಧ್ಯಾಯದಲ್ಲಿ ಸಿಗುವ ಉಲ್ಲೇಖ 
ಪೆರಾಜೆಯ ಶಾಸ್ತ್ರಾವೇಶ್ವರ ದೇವಸ್ಥಾನದ ಬಗ್ಗೆ. ಆ ದಿನ ೩೦ನೇ ಮಾರ್ಚ್‌ ೧೮೩೭; 
ಪೆರಾಜೆ ದೇವಸ್ಥಾನದಲ್ಲಿ ನೂರಾರು" ಜನ ಸೇರಿರುತ್ತಾರೆ. ದಿನದ ಪ್ರಮುಖ ಸಾಂಸ್ಕೃತಿಕ 
ವಿಶೇಷವೆಂದರೆ 'ಕೋಳಿಕಟ್ಟ'. ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವ ಹಿಂದುಮುಂದಾಗಿ 
ಗ್ರಾಮೀಣ ಜನರು ತೆಂಗಿನ ಕಾಯಿ ಕುಟ್ಟುವುದು, ಕೋಳಿ ಅಂಕ ನಡೆಸುವುದು ಕೆಲವೆಡೆ 
ಇಂದಿಗೂ ನಡೆದುಬಂದಿದೆ. ಆ ದಿನ ಶಾಸ್ತಾವೇಶ್ವರ ದೇವಸ್ಥಾನದ ಜಾತ್ರೆಯ ಕೋಳಿಕಟ್ಟ 
ನಡೆಯುತ್ತಿರುವಾಗ ಚೆಂಬು-ಪೆರಾಜೆಗಳ ಪಾರುಪತ್ಕಗಾರ ಕೃಷ್ಣಯ್ಯ ಸಹ ಅಲ್ಲಿರುತ್ತಾನೆ. 
ಆತನನ್ನು ಹುಡುಕಿಕೊಂಡು ಬಚ್ಚಗುಡ್ಡೆ ತಿಮ್ಮಯ್ಯ "ಕಟ್ಟ ಮ ಅಲ್ಲಿಗೆ ಬರುತ್ತಾನೆ. 
ಬಜ್ಚಗುಡ್ಲೆ ತಿಮ್ಮಯ್ಯ ಶೆಟ್ಟಿ ಈ ಅಪರಂಪಾರ "ಸ್ವಾಮಿಯ ತಮ್ಮ ನಂಜರಾಯಪ್ಪನದ್ದೆಂದು 
ಹೇಳಲಾದ ನಿರೂಪವೊಂದನ್ನು ಕೃಷ್ಣಯ್ಯನಿಗೆ ತಲುಪಿಸುತ್ತಾನೆ. ಬ್ರಟಿಷರ ವಿರುದ್ಧ. ಯುದ್ಧ- 
ಕೈ ಸನ್ನದ್ಧರಾಗಬೇಕೆಂದು ಆಜ್ಞ ಆ ನಿರೂಪದಲ್ಲಿತ್ತು. ದೇವಸ್ಥಾನದ ಮುಂದೆ ಅಡ್ಕದಲ್ಲಿ 
ಕೋಳಿಕಟ್ಟಕ್ಕೆ ಸೇರಿದ ಜನರಿಗೆ ಈ ನಿರೂಪವನ್ನು ಓದಿ ಹೇಳಲಾಯಿತು. 


ಸುಳ್ಯ ತಾಲ್ಲೂಕು ಪಂಜದ ಸನಿಹದ ಬೀದಿಗುಡ್ಡೆಯಲ್ಲಿರುವ ಕಂಚಿ ದೇವಸ್ಥಾನ ಅಥವಾ 
ತ್ರಿಶೂಲಿನ ದೇವಸ್ಥಾನ ಒಂದು ವಿಶಿಷ್ಟವಾದ ದೇಗುಲ. ಗರ್ಭಗುಡಿಯಲ್ಲಿ ವಿಗ್ರಹದ 
ಬದಲು ಒಂದು ತ್ರಿಶೂಲವಿದೆ. ಮಧ್ಯಕಾಲೀನ ತಾಂತ್ರಿಕ ಪಂಗಡವಾದ ಕಾಳಮುಖ 
ಪಂಥಕ್ಕೆ ಸೇರಿದ್ದು ಎನ್ನಲಾದ ಬೀದಿಗುಡ್ಡೆ ದೇವಸ್ಥಾನದಲ್ಲಿ ಸಹ ಆಗ ಅದ್ಧೂರಿಯ 
ಜಾತ್ರೋತ್ಸವ ನಡೆಯುತ್ತಿತ್ತು. ಇಲ್ಲಿ ಕೆಲವರು ಕಲ್ಯಾಣಪ್ಪ ಕಳುಹಿಸಿದ ನಿರೂಪವನ್ನು ಓದಿ 
ಹೇಳಿ ಜನಜಾಗೃತಿಯ ಕೆಲಸವನ್ನು ಮಾಡುತ್ತಾರೆ. ಅಂತೆಯೇ ಸ್ವಾತಂತ್ರ್ಯಾಕಾಂಕ್ಷೆಯಿಂದ 
ಉನ್ನತ್ತರಾದ ಜನ ಕಾಟಕಾಯಿಗೆ ಸೇರಿಕೊಳ್ಳಲು ಸನ್ನದ್ಧರಾಗುತ್ತಾರೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 167 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

೧೮೩೭ರ ಮಾರ್ಚ್‌ ೩೦ರಂದು ಸುಳ್ಯ ಸನಿಹದ ಉಬರಡ್ಕ ಮಿತ್ತೂರು ಗ್ರಾಮದಲ್ಲಿರುವ 
ಕೆದಂಬಾಡಿ ರಾಮಗೌಡರಿಗೆ ಸೇರಿದ "ಮದುವೆಗದ್ದೆ ವ ಸ್ಥಳದಲ್ಲಿ ಕಲ್ವಾಣಪ್ಪ 
ಪ್ರತ್ಯಕ್ಷನಾಗುತ್ತಾನೆ. ಮೊದಲು ಅಟ್ಲೂರು ರಾಮಪ್ಪಯ್ಯನನ್ನು ಕರತರಲು' ಕೆದಂಬಾಡಿ 
ರಾಮಗೌಡ ಕೆಲವರನ್ನು ಕಳುಹಿಸುತ್ತಾರೆ. 


ಆರಂಭದಲ್ಲಿ ಒಳಸಂಚಿನ ಒಂದು ಭಾಗವೇ ಆಗಿದ್ದ ರಾಮಪ್ಪಯ್ಯ ಕೊನೆಯ 
ಹಂತದಲ್ಲಿ ಹೋರಾಟದಲ್ಲಿ ಭಾಗವಹಿಸದಿರಲು ತೀರ್ಮಾನಿಸಿದ್ದ. ರಾಮಪ್ಪಯ್ಯ ಕೂಡ ಒಬ್ಬ 
ಪಿತೂರಿಗಾರ ಎಂದು ಕಾಟನ್‌ ತೀರ್ಮಾನಕ್ಕೆ ಬರುತ್ತಾನೆ. ೧೮೩೫ರ ಮೈಸೂರಿನ 'ಅಷ್ಟಗ್ರಾಮ 
ಪಿತೂರಿ'ಯು ಕೊಡಗಿನ ದಿವಾನ ಚೆಪ್ಪುಡೀರ ಪೊನ್ನಪ್ಪನಿಂದ ಪ್ರೇರಿತವಾಗಿತ್ತು ಎನ್ನಲಾಗಿದೆ. 
ಅದೇ ಹೊತ್ತಲ್ಲಿ ಕೊಡಗಿನಲ್ಲಿ ಸಹ ದಂಗೆಯೊಂದನ್ನು ಹುಟ್ಟು ಹಾಕಲು ಚೆಪ್ಪುಡೀರ ಪೊನ್ನಪ್ಪ 
ಪ್ರಯತ್ನಿಸುತ್ತಿದ್ದಾನೆಂದು ಲಕ್ಷ್ಮೀನಾರಾಯಣ ಬ್ರಿಟಿಷ್‌ ಅಧಿಕಾರಿಗಳ ಕಿವಿಯೂದಿದ್ದ. (ಮಟ 
ಸಂಖ್ಯೆ ೨, ಸೀಕ್ರೆಟ್‌ ಡಿಪಾರ್ಟ್‌ಮೆಂಟ್‌ ವಾಲ್ಕೂಮ್ಸ್‌ ನಂ.೧೩೩, ತಮಿಳ್ನಾಡು ಪತ್ರಾಗಾರ). 
ತಮಾಷೆಯೆಂದರೆ ಈ ಬಗ್ಗೆ ತನಿಖೆ ನಡೆಸಿದ ಕೊಡಗಿನ ಆಗಿನ ಆಡಳಿತಾಧಿಕಾರಿ ಕ್ಯಾಪ್ಟನ್‌ 
ಲೀ ಹಾರ್ಡಿ ಇದು ಕೊಡವರ ಮೇಲೆ ಬ್ರಿಟಿಷರಿಗಿದ್ದ ನಂಬಿಕೆಯನ್ನು ಅಲುಗಾಡಿಸಲೋಸುಗ 
ದಿವಾನ ಲಕ್ಷ್ಮೀನಾರಾಯಣ ಸೃಷ್ಟಿಸಿದ ಕಟ್ಟುಕತೆ ಎ೦ಬ ತೀರ್ಪನ್ನು ಕೊಟ್ಟು. ಕೊಡವರ 
ಮಧ್ಯೆ ಜನಪ್ರಿಯನಲ್ಲದಿದ್ದ ಲಕ್ಷ್ಮೀನಾರಾಯಣನನ್ನು ೧೫.೧೨.೧೮೩೬ರಂದು ದಿವಾನ 
ಪದವಿಯಿಂದ ತಾತ್ಕಾಲಿಕವಾಗಿ ಅನೂರ್ಜಿತಗೊಳಿಸುತ್ತಾನೆ! ಅಲ್ಲದೆ ಮುಂದೆ ಅವನನ್ನು 
ಗೃಹಬಂಧನದಲ್ಲಿ ಇಡಲಾಗುತ್ತದೆ. ೧೮೩೭ರ ಹೋರಾಟದ ನಂತರ ಲಕ್ಷ್ಮೀನಾರಾಯಣ 
ಒಳಸ೦ಚಿನಲ್ಲಿ ಭಾಗಿಯಾಗಿಲ್ಲ ಎಂದು ತೀರ್ಮಾನ ನೀಡಲಾಯಿತಾದರೂ ಆತನ 
ಆಸ್ಕಿಪಾಸ್ತಿಗಳನ್ನು ಮುಟ್ಟಗೋಲು ಹಾಕಿ ಅವನನ್ನು ದಿವಾನ ಪದವಿಯಿಂದ ಶಾಶ್ವತವಾಗಿ 
ನಿವೃತ್ತಿಗೊಳಿಸಲಾಯಿತೆಂಬುದು ಗಮನಾರ್ಹ (ಡಿ.ಎನ್‌.ಕೃಷ್ಣಯ್ಯ : "ಕೊಡಗಿನ ಇತಿಹಾಸ'). 
ವಿನಾಕಾರಣ ದಿವಾನ ಲಕ್ಷ್ಮೀನಾರಾಯಣ ಅಪಮಾನಕ್ಕೆ ಈಡಾದ ಪ್ರಸಂಗದಿಂದಾಗಿ 
ಅಟ್ಟೂರು ರಾಮಪ್ಪಯ್ಯ ಬ್ರಿಟಿಷರ ಪರವಾದ ಒಲವನ್ನು ಹೊಂದಿದ್ದ ಎನ್ನಲಾಗುವುದಿಲ್ಲ. ಆತ 
ಒಳಸಂಚಿನ ವಿವರಗಳನ್ನು ಕೆನರಾ ಜಿಲ್ಲೆಯ ಆಡಳಿತಾಧಿಕಾರಿಗಳಿಗೆ ತಿಳಿಸಿರಬಹುದೆಂದು 
ದಂಗೆಕೋರರ ಅಭಿಪ್ರಾಯ ಎಂಬುದಾಗಿ ಕೊಡಗಿನ ಮುಖ್ಯಸ್ಥ ಕ್ಯಾಪ್ಟನ್‌ ಲೀ ಹಾರ್ಡಿ 
ಹೇಳಿರುವುದರಿಂದಲೂ, ದಿವಾನ ಲಕ್ಷ್ಮೀನಾರಾಯಣನ ಮುಖಾಂತರ ಕೊಡಗಿನ 
ಆಡಳಿತಾಧಿಕಾರಿಗಳಿಗೆ ತಿಳಿಸಿರಬಹುದೆ೦ದು ಹೋರಾಟಗಾರರ ಅನಿಸಿಕೆಯಾಗಿತ್ತು ಎಂದು 
ಕೆನರಾ ಜಿಲ್ಲೆಯ ಚೀಫ್‌ ಕಲೆಕ್ಟರ್‌ ಲೆವಿನ್‌ ಹೇಳಿರುವುದರಿಂದಲೂ ರಾಮಪ್ಪಯ್ಯ ದಂಗೆಯ 
ಬಗ್ಗೆ ಯಾವುದೇ ಮಾಹಿತಿಯನ್ನು ನೇರವಾಗಿ ಬ್ರಿಟಿಷರಿಗೆ ತಲುಪಿಸಿರಲಿಲ್ಲವೆಂಬುದು ಸ್ಪಷ್ಟ 
ಕೊಡಗಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಯಾವುದೇ ಪಕ್ಷವನ್ನು ವಹಿಸದೆ 
ತಟಸ್ಥವಾಗಿರಲು ರಾಮಪ್ಪಯ್ಯನಿಗೆ ಲಕ್ಷ್ಮೀನಾರಾಯಣ ಸೂಚಿಸಿರಬಹುದಾದ ಸಾದ- 
ತೆ ಇದೆ. ಲಕ್ಷ್ಮೀನಾರಾಯಣನ ಹೆಂಡತಿಯ ಸಹೋದರ ಸುಬೇದಾರ ಕೃಷ್ಣಯ್ಯ ಮತ್ತು 
ಲಕ್ಷ್ಮೀನಾರಾಯಣನ ಹತ್ತಿರದ ಸಂಬಂಧಿ ಕರಣಿಕ ಸುಬ್ರಾಯ ಬಂಡಾಯಗಾರರನ್ನು 
ಬೆಳ್ಳಾರೆಪೇಟೆಯಲ್ಲಿ ಸೇರಿಕೊಂಡು ಕೊನೆಯವರೆಗೂ ಅವರೊಂದಿಗೇ ಇದ್ದು, ಅಂತಿಮವಾಗಿ 
ಬಂಧಿಸಲ್ಪಟ್ಟು ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂಬುದು ನಿಜ. ಆದರೆ, ಲಕ್ಷ್ಮೀನಾರಾಯಣನ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 168 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಇನ್ನಿಬ್ಬರು ಸಹೋದರರಾದ ಶಿವಣ್ಣಯ್ಯ/ಶಿವಯ್ಯ ಮತ್ತು ಚೆನ್ನ! ಕೇಶವ ಈ ಹೋರಾಟದಲ್ಲಿ 
ಯಾವುದೇ ಪಾತ್ರ ವಹಿಸದಿರುವುದು' ಗಮನಾರ್ಹ. ನಿಜಕ್ಕೊ ಆ ಹೊತ್ತು ಲಕ್ಷ್ಮೀನಾರಾಯಣನ 
ಪರಿಸ್ಥಿತಿ ಬಹಳ ಇಕ್ಕಟ್ಟಿನದಾಗಿತ್ತು. ಬ್ರಿಟಿಷರು ಅವನ ಮೇಲೆ "ನಂಬಿಕೆಯನ್ನು ಕಳಕೊಂಡಿದ್ದರು. 
ಇನ್ನೊಂದು ಕಡೆ, ಕೂಜುಗೋಡು ಅಪ್ಪಯ್ಯ ಗೌಡನ ಹೇಳಿಕೆಯನ್ನು ನಂಬಬಹುದಾದರೆ, 
ದಿವಾನ ಅಪ್ಪಾರಂಡ ಬೋಪು ಮತ್ತು ದಿವಾನ ಚೆಪ್ಪುಡೀರ ಪೊನ್ನಪ್ಪ ಇವರ ಸಂಪೂರ್ಣ 
ಬೆಂಬಲ ಹೋರಾಟಗಾರರಿಗಿತ್ತು. ಒಂದು ವೇಳೆ ಅಂತಿಮ ಜಯ ಬಂಡಾಯಗಾರರಿಗೆ 
ಲಭಿಸಿದಿದ್ದರೆ ಲಕ್ಷಿ ನಾರಾಯಣ ಅಪಾರವಾದ ಬೆಲೆಯನ್ನು ತೆರಬೇಕಿತ್ತು ಯಾಕೆಂದರೆ 
೧೮೩೬ರ ಉದ್ದೇಶಿತ ದಂಗೆಯಲ್ಲಿ ಚೆಪ್ಪುಡೀರ ಪೊನ್ನಪ್ಪ ದಿವಾನನ ಪಾತ್ರವಿದೆಯೆಂದು 
ಬಿಟಿಷರಿಗೆ ಮಾಹಿತಿ ನೀಡಿ ಆತನ. ದ್ವೇಷಕ್ಕೆ ಲಕ್ಷ್ಮೀನಾರಾಯಣ ಗುರಿಯಾಗಿಬಿಟ್ಟದ್ದ. ತನ್ನ 
ಅಣ್ಣನ ಈ ಕ್ಲಿಷ್ಟಕರ ಪರಿಸ್ಥಿತಿಯ ಅರಿವಿದ್ದ ರಾಮಪ್ಪಯ್ಯನಿಗೆ ತಟಸ್ಥ ಧೋರಣೆಯೇ 
ಅನುಕೂಲಕರವಾಗಿ ಕಂಡಿದ್ದರೆ ಆಶ್ಚರ್ಯವಿಲ್ಲ. 


ಮೇಲೆ ಹೇಳಿದಂತೆ ೧೮೩೭ರ ಮಾರ್ಚ್‌ ೩೦ರಂದು ಕೆದಂಬಾಡಿ ರಾಮಯ್ಯ 
ಗೌಡರು ಅಟ್ಟೂರು ರಾಮಪ್ಪಯ್ಯನನ್ನು ಕರೆತರಲು ಕೆಲವರನ್ನು ಕಳುಹಿಸುತ್ತಾರೆ. 
ರಾಮಪ್ಪಯ್ಯನ ನಿಲುವು ಬಹಳ ಪ್ರಮುಖವಾದುದಾಗಿತ್ತು ಹೋರಾಟಕ್ಕೆ ಆತ ಬೆಂಬಲ 
ಸೂಚಿಸಿ ದಂಡಿನೊಡನೆ ಅದರ ಭಾಗವಾಗಿ ಸಾಗಿದರೆ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ ಮತ್ತು 
ಆಯಾಮ ದೊರಕುತ್ತಿತ್ತು. ಒ೦ದು ವೇಳೆ ದಂಡಿಗೆ ಸೇರದಿದ್ದರೆ ಆತ ಇಡೀ ಹೋರಾಟಕ್ಕೆ 
ಅಪಾಯಕಾರಿಯಾಗಿ ಪರಿಣಮಿಸುತ್ತಿದ್ದ. ಆತನಿಂದ ಖಂಡಿತವಾಗಿಯೂ ಬ್ರಿಟಿಷರಿಗೆ ಅಥವಾ 
ಲಕ್ಷ್ಮೀನಾರಾಯಣನಿಗೆ ಮಾಹಿತಿ ಹೋಗುತ್ತಿತ್ತು ಅದರಿಂದ ಪರಿಸ್ಥಿತಿ ಭೀಕರವಾಗುತ್ತಿತ್ತು. 
ಈ ಎರಡು ವಿಚಾರಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಸಂಭಾಳಿಸಬೇಕೆನ್ನುವುದು 
ಕೆದಂಬಾಡಿ ರಾಮಯ್ಯ ಗೌಡರ ಉದ್ದೇಶವಾಗಿತ್ತು. ಅಟ್ಟೂರು ರಾಮಪ್ಪಯ್ಯನನ್ನು ಕರೆತರಲು 
ಜನ ಕಳುಹಿಸಿದ ನಡೆಯ ಮೂಲಕ ಅವರ ಬುದ್ಧಿಮತ್ತೆ ಮತ್ತು ನಾಯಕತ್ವದ ಚಾಕಚಕ್ಕತೆ 
ನಮ್ಮ ಅರಿವಿಗೆ ಬರುತ್ತದೆ. 


ದಂಗೆಯ ಆರೋಪಿಗಳಾದ ಕಾರ್ಯನ ಅಣ್ಣಯ್ಯ, ಕಾರ್ಯನ ಕುಂಇ, ಕಾರ್ಯನ 
ತಿಮ್ಮಯ್ಯ ಮತ್ತು ಕಾರ್ಯನ ಬೊಳ್ಳಗೌಡರ ಕೇಸಿನ ಸಾಕ್ಷಿಗಳ ಹೇಳಿಕೆಯಲ್ಲಿ ರಾಮಪ್ಪಯ್ಯನನ್ನು 
ಕರೆದುಕೊಂಡು ಬರಲು ಕೋಲ್ಡಾರು ಶಿವಣ್ಣ ಗೌಡ, ಮುಡ್ನೂರು ಕಾರ್ಯನ ತಿಮ್ಮಯ್ಯ 
ಗೌಡ ಹಾಗೂ ಅಣ್ಣಯ್ಯ (ಕಳಗಿ?) ಎಂಬವರ ಜತೆ ಹದಿನೈದು ಮಂದಿಯನ್ನು ಕೆದಂಬಾಡಿ 
ರಾಮಯ್ಯ ಗೌಡರ ಮನೆಯಿಂದ ಕಳುಹಿಸಲಾಯಿತು. (ಕೇಸ್‌ ನಂ.೭, ಜುಡಿಷಿಯಲ್‌ 
ವಾಲ್ಯೂಮ್ಸ್‌, ತಮಿಳ್ನಾಡು ಪತ್ರಾಗಾರ). ಆ ಜನರನ್ನು ಗುಂಡು ಹೊಡೆದು ಕೊಲ್ಲಲು 
ರಾಮಪಯ್ಯ ಪ್ರಯತ್ನಿಸುತ್ತಾನೆ. ಆದುದರಿಂದ ಅವರುಗಳು ರಾಮಪ್ಪಯ್ಯನನ್ನು ಮತ್ತು 
ಆತನ ಅಣ್ಣ ಶಿವಣ್ಣನನ್ನು ಬಂಧಿಸಿ ತರುತ್ತಾರೆ (ಪುಟ ಸಂಖ್ಯೆ ೧೧೭೪,  ಫೊಲಿಟಿಕಲ್‌ 
ಡಿಪಾರ್ಟ್‌ಮೆಂಟ್‌ 'ಕನ್ನಲ್ಲೇಶನ್‌ ವಾಲ್ಯೂಮ್‌, ತಮಿಳ್ನಾಡು ಪತ್ರಾಗಾರ). ರಾಮಪ್ಪಯ್ಯನ 
ಕುತ್ತಿಗೆ ಮತ್ತು ತಲೆಗೆ ಕತ್ತಿಯಿಂದ ಕಡಿದ ಗಾಯಗಳಾಗಿರುತ್ತವೆ. ಅವುಗಳಿಗೆ ಕರವಸ್ತದ ತರಹದ 
ಬಟ್ಟೆಗಳನ್ನು "ಕಟ್ಟಿರುತ್ತಾರೆ. ಅಟ್ಟೂರು ರಾಮಪ್ಪಯ್ಯನ ಕುದುರೆಯನ್ನು ಮದುಷೆಗದ್ದೆಯಲ್ಲಿ 
ದಂಗೆಯ ಅಧಿಕೃತ ನಾಯಕ ಕಲ್ಯಾಣಸ್ವಾಮಿಗೆ ನೀಡಲಾಗುತ್ತದೆ. ಜೊತೆಗೆ ಪ್ರೀತಿ, ಗೌರವದ 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 169 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಪರಾಕಾಷ್ಠೆ ಎಂಬಂತೆ ಕಲ್ಯಾಣಸ್ವಾಮಿಗೆ ಮದುವೆಗದ್ದೆಯ ಸನಿಹದ ಮಿತ್ತೂರು ನಾಯರ್‌ 
ದೈವದ ಕೆಂಪು ಕೊಡೆಯನ್ನು ಹಿಡಿಯುತ್ತಾರೆ. ಮಿತ್ತೂರು ನಾಯರ್‌ ದೈ ವ ಸುಳ್ಯ ಪರಿಸರದ 
ಅತ್ಯಂತ ಕಾರಣಿಕದ ದೈವವೆಂಬ ನಂಬಿಕೆ ಇಂದಿಗೂ ಪ್ರಚಲಿತದಲ್ಲಿದೆ. ಹ ದೈವದ 
ಛತ್ರಚಾಮರವನ್ನು ಮರುಷ್ಯಮಾತ್ರನೊಬ್ಬನಿಗೆ ಹಿಡಿಯುವುದೆಂದರೆ ಈ ಜಾ ಚಚ 
ಬಗ್ಗೆ ಜನಸಾಮಾನ್ಯರಿಗಿದ್ದ ಅರ್ಪಣಾ ಮನೋಭಾವ ಅರ್ಥವಾಗುತ್ತದೆ. ಈಗ ಮಿತ್ತೂರು 
ನಾಯರ್‌ ದೈವಕ್ಕೆ ಪು ಕೊಡೆ ಇಲ್ಲ, ಬದಲಿಗೆ ಬಿಳಿ ಕೊಡೆಯನ್ನು ಹಿಡಿಯುತ್ತಾ- 
ರೆ| ಡೂ EE ಧಾರ್ಮಿಕತೆ ಎಲ್ಲ ಒಂದರೊಳಗೊಂದು ಮಿಳಿತಗೊಂಡ 
ಸನ್ನಿವೇಶದ ಅರ್ಥಪೂರ್ಣ ಸಂಕೇತವಿದು. ಇದೆಲ್ಲವೂ ಕೆದಂಬಾಡಿ ರಾಮಯ್ಯ ಗೌಡರ 
ಅನುಜ್ಞೆ ಇಲ್ಲದೆ ಸಾಧ್ಯವಿರಲಿಲ್ಲ. 


ಈ ಹೋರಾಟದಲ್ಲಿ ಅಟ್ಟೂರು ರಾಮಪ್ಪಯ್ಯನ ಹತ್ಯೆಗೆ ಸಂಬಂಧಿಸಿದ ಆರೋಪಕ್ಕೆ 
ಗುರಿಯಾಗಿ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಅನುಭವಿಸಿದ ಪಟ್ರಕೋಡಿ ಸಣ್ಣಪ್ಪನ ಕೇಸಿನ 
ಸಾಕ್ಷಿ ವಿಚಾರಣೆಯಲ್ಲಿ, ಹೋರಾಟಗಾರರು ರಾಮಪ್ಪಯ್ಯನ ಕೈಗಳನ್ನು ಕಟ್ಟಿ ಆತನನ್ನು 
ಜತೆಯಲ್ಲೇ ನಡೆಸಿಕೊಂಡು ಸುಳ್ಳದಿಂದ ಬೆಳ್ಳಾರೆ ಪೇಟಿಯವರೆಗೆ ಕರೆದೊಯ್ಯುವ 
ವಿವರಗಳಿವೆ (ಪುಟ ಸಂಖ್ಯೆ ೯೦೬೬, ಜುಡಿಷಿಯಲ್‌ ಡಿಪಾರ್ಟ್‌ಮೆಂಟ್‌ ಕನ್ನಲ್ವೇಶನ್‌ 
ವಾಲ್ಕೂಮ್ಸ್‌, ತಮಿಳ್ನಾಡು ಪತ್ರಾಗಾರ). ಆ ಹೇಳಿಕೆಗಳ ಪ್ರಕಾರ ಬೆಳ್ಳಾರೆಯನ್ನು ಗೆದ್ದ ಸೈನ್ಯ 
ಮುಂದೆ ಸಾಗುತ್ತಿದ್ದಾಗ ರಾಮಪ್ಪಯ್ಯನನ್ನು ಬ೦ದಿಯಾಗಿ ಒಟ್ಟಿಗೆ ಕರೆದೊಯ್ಯುವುದನ್ನು 
ಅಥವಾ ಅವನಿಗೆ ಕ್ಷಮಾದಾನ ನೀಡುವುದನ್ನು ಎರಡನ್ನೂ ಕೆದಂಬಾಡಿ ರಾಮಯ್ಯ ಗೌಡ 
ವಿರೋಧಿಸುತ್ತಾರೆ. ಅಲ್ಲದೆ ರಾಮಪ್ಪಯ್ಯನಿಗೆ ಶಿಕ್ಷೆಯಾಗದಿದ್ದಲ್ಲಿ ತಾನು ಸೈನ್ಯದ ಜತೆ 
ಮುಂದುವರಿಯುವುದಿಲ್ಲ ಎಂಬುದಾಗಿ ಕಲ್ಯಾಣಪ್ಪ (ಪುಟ್ಟ ಬಸಪು) ನಿಗೆ ಹೇಳುತ್ತಾರೆ. 
ಅಂತೆಯೇ ಕಲ್ಯಾಣಪ್ಪ ಈ ಕೋರಿಕೆಯನ್ನು ಪರಿಗಣಿಸಿ ಅಟ್ಟೂರು ರಾಮಪ್ಪಯ್ಯನಿಗೆ 
ಮರಣದಂಡನೆ ವಿಧಿಸಿ ಅದನ್ನು ಜಾರಿಗೊಳಿಸಲು ಪಟ್ರಕೋಡಿ ಸಣ್ಣಪ್ಪ ಮತ್ತು ಉಳುವಾರು 
ಕೃಷ್ಣ ಇವರಿಗೆ ಆದೇಶ ನೀಡುತ್ತಾನೆ. ಅವರಿಬ್ಬರೂ ರಾಮಪ್ಪಯ್ಯನನ್ನು ಸ್ವಲ್ಪ ದೂರ ಮರೆಗೆ 
ಕರೆದುಕೊಂಡು ಹೋಗುತ್ತಾರೆ, ಅವನಿಗೆ ಮೊಣಕಾಲೂರಿ ತಲೆ ಬಗ್ಗಿಸಿ ಕೂರಲು ಹೇಳುತ್ತಾರೆ. 
ರಾಮಪ್ಪಯ್ಯ, “ರಾಮ, ರಾಮ” ಎಂದು ಉದ್ಗರಿಸುತ್ತಾ ತಲೆ ತಗ್ಗಿಸಿ ಕುಳಿತುಕೊಳ್ಳುತ್ತಾನೆ. 
ತಕ್ಷಣ ಉಳುವಾರು ಕೃಷ್ಣ ತನ್ನ ಹರಿತವಾದ ಕತ್ತಿಯಿ೦ದ ರಾಮಪ್ಪಯ್ಯನ ಕುತ್ತಿಗೆಯನ್ನು 
ಕಡಿದು ಅವನನ್ನು ಕೊಲ್ಲುತ್ತಾನೆ. ಮು೦ದೆ ರಾಮಪ್ಪಯ್ಯನನ್ನು ಕೊ೦ದ ಮೊಕದ್ದಮೆಯಲ್ಲಿ 
ಉಳುವಾರು ಕೃಷ್ಣನಿಗೆ ಗಡಿಪಾರಿನ ಶಿಕ್ಷೆ ವಿಧಿಸಿ ಸಿಂಗಾಪುರಕ್ಕೆ ರವಾನಿಸಲಾಗುತ್ತದೆ. 


ಹೀಗೆ ಕಾಟಕಾಯಿಗೆ ಅಪಾಯಕಾರಿಯಾಗಿದ್ದ ಅಟ್ಟೂರು ರಾಮಪ್ಪಯ್ಯನನ್ನು 
ಬುದ್ದಿವಂತಿಕೆಯಿಂದ ಕೆದಂಬಾಡಿ ರಾಮಯ್ಯ ಗೌಡರು ನಿವಾರಿಸುತ್ತಾರೆ. ಆಗ ಕೊಡಗಿನ 
ಸೂಪರಿಂಟೆಂಡೆಂಟ್‌ ಆಗಿದ್ದ ಲೀ ಹಾರ್ಡಿ (ಡಿ.ಎನ್‌.ಕೃಷ್ಣಯ್ಯ : “ಕೊಡಗಿನ ಇತಿಹಾಸ? 
ಪ್ರಕಾರ ಕೆನರಾ ಜಿಲ್ಲೆಯ ಆಡಳಿತಾಧಿಕಾರಿಗಳಿಗೆ ಪಿತೂರಿಯ ವಿಷಯವನ್ನು ರಾಮಪ್ಪಯ್ಯ 
ತಿಳಿಸಿರಬಹುದೆಂಬ ಶಂಕೆಯಿಂದ ನಿಗದಿತ ದಿನಕ್ಕೆ ಎಂಟು ದಿನಗಳಿಗೆ ಮೊದಲಾಗಿಯೇ 
ದಂಗೆ ಆರಂಭಗೊಂಡಿತು. ಈ ಹೋರಾಟದ ಬಗ್ಗೆ ತನಿಖೆ ನಡೆಸಿದ ಕಾಟನ್‌ ಹೇಳುವಂತೆ 
ರಾಮಪ್ಪಯ್ಯ ದಂಗೆಯ ಒಳಸಂಚಿನ ಒಂದು ಭಾಗವೇ ಆಗಿದ್ದರೂ ತನ್ನ ಅಣ್ಣ 
ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 170 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಲಕ್ಷ್ಮೀನಾರಾಯಣನ ಸಹಾಯಹಸ್ತ ಪಡೆದುಕೊಳ್ಳಲು ಆತ ಯಶಸ್ವಿಯಾಗದಿದ್ದುದರಿಂದ 
ದಂಗೆಕೋರರು ಬೆಳ್ಳಾರೆ ಪೇಟೆಯಿಂದ ಮುಂದಕ್ಕೆ ಹೋಗುವಾಗ ಕೆದಂಬಾಡಿ ರಾಮಯ್ಯ 
ಗೌಡನ ಕೋರಿಕೆಯಂತೆ ರಾಮಪ್ಪಯ್ಯನನ್ನು ಮರಣದಂಡನೆಗೆ ಒಳಪಡಿಸುತ್ತಾರೆ. (ಕಾಟನ್‌ 
ವರದಿ, ಪುಟ ಸಂಖ್ಯೆ ೨೬೬, ಪೊಲಿಟಿಕಲ್‌ ಡಿಪಾರ್ಟ್‌ಮೆಂಟ್‌ ಕನ್ನಲ್ಪೇಶನ್‌ ವಾಲ್ಯೂಮ್ಸ್‌ 
ತಮಿಳ್ನಾಡು ಪತ್ರಾಗಾರ). 


ಮದುವೆಗದ್ದೆಯಲ್ಲಿ ೧೮೩೭ರ ಮಾರ್ಚ್‌ ೩೦ರಂದು ರೈತಸೈನ್ಯ ಜಮಾವಣೆಯಾದಲ್ಲಿಂದ 
ಕೆದಂಬಾಡಿ ರಾಮಯ್ಯ ಗೌಡರ ಸಮರ್ಥ ನಾಯಕತ್ವದ ಗುಣಗಳು ಅನಾವರಣಗೊಳ್ಳುತ್ತಾ 
ಹೋಗುತ್ತವೆ. ಮೊದಲು ದಂಡು ಬೆಳ್ಳಾರೆಯತ್ತ ಸಾಗಿ ಕಂಪೆನಿಯ ಖಜಾನೆಯನ್ನು 
ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತದೆ. ಸ್ಥಳೀಯ ಅಧಿಕಾರಿ ಶಿರಸ್ನೇದಾರ ದೇವಪ್ಪನ ಪ್ರತಿಭಟನೆ 
ನಿಷ್ಠಲಗೊಳ್ಳುತ್ತದೆ. ಪೈಶ್ಯಾರನ ಕಛೇರಿಯ ಮುಖ್ಯ ಶಿರಸ್ತೇದಾರ, ತಹಸೀಲ್ದಾರ ಇನ್ನಿತರ 
ಉದ್ಯೋಗಿಗಳನ್ನು ಸೆರೆ ಹಿಡಿಯುತ್ತಾರೆ. ಬೆಳ್ಳಾರೆಯಲ್ಲಿ ೩೦೦೦ ಸಂಖ್ಯೆಯಲ್ಲಿದ್ದ 
(ನಿಡ್ಕಮಲೆ ತಿಮ್ಮಪ್ಪ ಎಂಬಾತ ಕ್ಯಾಪ್ಟನ್‌ ಲೀ ಹಾರ್ಡಿ ಮುಂದೆ ಹೇಳಿಕೆ ನೀಡಿದ ಪ್ರಕಾರ 
ಈ ಸಂಖ್ಯೆ ೩೦೦೦; ಕೆನರಾ ಜಿಲ್ಲೆಯ ಪಿನ್ಸಿಪಾಲ್‌ ಕಲೆಕ್ಟರ್‌ ಲೆವಿನ್‌ ದಾಖಲಿಸುವಂತೆ 
೨೦೦೦) ದಂಡಿನಲ್ಲಿ ೨ ಆನೆ ಮತ್ತು ೪ ಕುದುರೆಗಳು ಇದ್ದ ಬಗ್ಗೆ ಶಿರಸ್ತೇದಾರ ದೇವಪ್ಪ 
ಮುಂದೆ ಸಾಕ್ಷ್ಯ ಹೇಳಿದರೆ, ಹೋರಾಟಗಾರರಿಂದ ಬಂಧನಕ್ಕೆ ಒಳಗಾದ ಅಸಿಸ್ಟೆಂಟ್‌ 
ಸರ್ಜನ್‌ ಹುದ್ದಯಲ್ಲಿದ್ದ ಯುರೋಪಿಯನ್‌ ವೈದ್ಯಾಧಿಕಾರಿ ಡಾ. "ಕೇವಿಯಸ್‌ ಪಾಮರ್‌ 
ಹೇಳಿಕೆಯಂತೆ 'ಸೈನ್ಮದಲ್ಲಿದ್ದುದು ೨ ಆನೆ ಮತ್ತು ೭ ಕುದುರೆ. 


ಬೆಳ್ಳಾರೆಯಲ್ಲಿ ಹೋರಾಟದ ಸೇನಾಳುಗಳನ್ನು ನಾಲ್ಕು ತಂಡಗಳಾಗಿ ವಿಂಗಡಿಸಲಾಗುತ್ತದೆ. 
ಮೊದಲ ತಂಡ ಚೆರಂಜಿ ಸುಬ್ರಾಯ, ಕುಂಚಡ್ಕ ರಾಮಯ್ಯ ಗೌಡ ಹಾಗೂ ಕುಡೆಕಲ್ಲು 
ಪುಟ್ಟಗೌಡರ ನೇತೃತ್ವದಲ್ಲಿ ಕುಂಬ್ಳೆ- ಕಾಸರಗೋಡು- ಮಂಜೇಶ್ವರಗಳನ್ನು ಗೆಲ್ಲಲು 
ಕಳುಹಿಸಲಾಯಿತು. ಎರಡನೇ ದಂಡು. ಬ೦ಟ್ವಾಳ-ಕಾರ್ಕಳಕ್ಕೆ ಮತ್ತು ಮೂರನೇ ಸೈನ್ಯ 
ಕೂಜುಗೋಡು ಮಲ್ಲಪ್ಪ ಗೌಡ ಹಾಗೂ ಅಪ್ಪಯ್ಯ ಗೌಡರ ಮುಂದಾಳುತನದಲ್ಲಿ 
ಉಪ್ಪಿನಂಗಡಿ-ಬಿಸಲೆ- 'ಐಗೂರಿಗೆ ಕಳುಹಿಸಲ್ಪಟ್ಟವು. ಕಲ್ಯಾಣಪ್ಪ. ಕೆದಂಬಾಡಿ ರಾಮಯ್ಯ 
ಗೌಡ ಹಾಗೂ ಕುಕ್ಕುನೂರು ಚೆನ್ನಯ್ಯ ಇವರುಗಳಿದ್ದ ಪಧಾನ” ಸೈನ್ಯ ತಂಡ ಕೊಡಿಯಾಲ 
(ಮಂಗಳೂರು) ಕ್ಕೆ ಹೊರಟಿತು. 


ಮಂಗಳೂರಿಗೆ ಹೊರಟ ಮುಖ್ಯ ಸೈನ್ಯ ಮೊದಲು ಪುತ್ತೂರಿಗೆ ಲಗ್ಗೆ ಇಟ್ಟಿತು. ಆ 
ವೇಳೆಗೆ ದಂಗೆಯ ವೃತ್ತಾಂತ ತಿಳಿದ ಲೆವಿನ್‌, ೧೫೧ ಸೈನಿಕರಿದ್ದ ಮೇಜರ್‌ ಡೌಕರ್‌ 
ಎನ್ನುವಾತನ ಚಿಕ್ಕದೊಂದು ತುಕಡಿಯೊಂದಿಗೆ ಪುತ್ತೂರಿಗೆ ಆಗಮಿಸಿದ. ಆತನ ಸಹಾಯಕ 
ಲಶಿಂಗ್‌ಟನ್‌ನ ತುಕಡಿ ಸಹ ಜೊತೆಗಿತ್ತು. ಆದರೆ ಹೋರಾಟ ನಡೆಸಲು ಅವರುಗಳಿಗೆ 
ಎದೆಗಾರಿಕೆ ಸಾಲದಾಯಿತು. ಲೆವಿನ್‌ ಹೋರಾಟಗಾರರ ಬಗೆಗೆ ಹೇಳಿದ ರೀತಿ ನೋಡಿ, 


* ನಾವು ಪುತ್ತೂರು ತಲುಪಿದಾಗ, ನನ್ನ ಅಂದಾಜಿನ ಪ್ರಕಾರ ಸುಮಾರು ೧೨೦೦ 
ಜನ ಸೇರಿದ್ದರು. ದೇಶದಲ್ಲಿ ಗೊ೦ದಲ ಹುಟ್ಟಿಸಲು ಈ ಸಾಹಸಿಯು ಸಮರ್ಥನಿದ್ದಾನೆ 
ಅನ್ನುವುದು ನಿಶ್ಚಿತವಾಗಿತ್ತು. ನನಗೇನೂ ತೋಚಲಿಲ್ಲ... .. .. .. .. .. ನಾವು ಪುತ್ತೂರಿಗೆ 
ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 171 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ತಲುಪಿದ ಸ್ಟಲ್ಪ ಹೊತ್ತಿನಲ್ಲಿಯೇ ಒಂದು ವಿಚಾರ ಸ್ಪಷ್ಟವಾಯಿತು. ನಾವು ಎದುರಿಸಬೇಕಾದ್ದು 
ನಕಲಿ ಉತ್ತರಾಧಿಕಾರಿಯನ್ನು ಮಾತ್ರ ಅಲ್ಲ. ಇಡೀ ದೇಶ ಮತ್ತು ನೆರೆಕರೆಯವರು ಆತನ 
ಕಡೆ ಇದ್ದಾರೆ. ಸರಕಾರಿ ನೌಕರರೂ ಸೇರಿದ್ದಾರೆ. ಪಟೇಲರು ಮತ್ತು ಶ್ಯಾನುಭೋಗರ ಪೈಕಿ 
ಒಬ್ಬನೇ ಒಬ್ಬ ನಮ್ಮ ಕಡೆ ಬರುವಂತಿಲ್ಲ... .. .. .. 


(ಅನುವಾದ ಶ್ರೀ ಎನ್‌. ಎಸ್‌. ದೇವಿಪ್ರಸಾದ್‌ ಸಂಪಾಜೆ- “ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ', 
ಪುಟ ಸಂಖ್ಯೆ 26) 


ಪುತ್ತೂರಲ್ಲಿ ಕಂಪೆನಿ ಕಛೇರಿ ಸುಲಭವಾಗಿ ಹೋರಾಟಗಾರರ ವಶಕ್ಕೆ ಬಂತು. ಅಲ್ಲಿನ 
ಉದ್ಯೋಗಿಗಳು ಬಂಧನಕ್ಕೊಳಗಾದರು. ಎರಡು ದಿನ ದೂರದಲ್ಲಿದ್ದು ಹೊಂಚು ಹಾಕಿದ 
ಲೆವಿನ್‌ ಯುದ್ಧ ನಡೆಸಿದರೆ ತನಗೇ ಅಪಾಯ ಎಂದು ತಿಳಿದು ಎಪ್ರಿಲ್‌ ೨ನೇ ರಾತ್ರಿ ಅಲ್ಲಿಂದ 
ಮಂಗಳೂರು ಕಡೆ ಕಾಲ್ಕಿತ್ತ, ಪುತ್ತೂರಲ್ಲಿ ಅದಾಗಲೇ ಅಪಾರ ಪ್ರಮಾಣದ ಸಶಸ್ತ್ರ ಮತ್ತು 
ನಿಃಶಸ್ತ್ರ ಜನ ಸೇರಿದ್ದರು. "'ಪುತ್ತೂರಲ್ಲಿ ಅಪಾಯವನ್ನು ಎದುರು ಹಾಕಿಕೊಳ್ಳುವುದಕ್ಕಿಂತ 
ದುಬಜಲ ಮಂಗಳೂರನ್ನು ರಕ್ಷಿಸಲು "ಮುಂದಾಗುವುದು ಒಳಿತೆಂದು ಲೆವಿನ್‌ ಭಾವಿಸಿದ. 


ಮಂಗಳೂರಲ್ಲಿ ಸಹ ಅಲ್ಲಿನ ನಿವಾಸಿಗಳ ಅಸಹಕಾರ ಲೆವಿನ್‌ ಗಮನಕ್ಕೆ ಬಂತು. 
ಪುತ್ತೂರಿಂದ ಮಂಗಳೂರಿಗೆ ಹೋಗುವ ದಾರಿಯಲ್ಲಿ ಲೆವಿನ್‌ ೧೫ ಜನ ಪೇದೆಗಳನ್ನು 
ಮತ್ತು ಬ್ರಿಟಿಷ್‌ ಅಧಿಕಾರಿ ವೈಟ್‌ ೬ ಜನ ಪೇದೆಗಳನ್ನು ಒಟ್ಟು ಸೇರಿಸಿ ಬಂದೂಕು ಮತ್ತು 
ಮದ್ದುಗುಂಡುಗಳನ್ನು ಕೊಟ್ಟರೂ ಅವರುಗಳು ತಮಗೆ ಕೊಟ್ಟ ಕೆಲಸವನ್ನು ನಿರ್ವಹಿಸುವ 
ಬದಲು ಯಾರಿಗೂ ತಿಳಿಸದೆ ನಾಪತ್ತೆಯಾದರು. ಲೆವಿನ್‌ ಮ೦ಗಳೂರಿಗೆ ತಲಪುವ ಹೊತ್ತಿಗೆ 
ಊರು ನಿರ್ಜನವಾಗಿತ್ತು. ಅಲ್ಲಿನ ಜನ ಹೋರಾಟಗಾರರೊಂದಿಗೆ ಸಂಪರ್ಕದಲ್ಲಿರುವುದು 
ಅವನ ಗಮನಕ್ಕೆ ಬಂದಿತು. ನಗರದ ಕಾವಲು ಪಡೆ ಸಹ ಅವರೊಂದಿಗೆ ಸೇರಿಕೊಂಡಿತ್ತು. 
ಲೆವಿನ್‌ ಹೋರಾಟಗಾರರ ಕುರಿತಾಗಿ ಇನ್ನಷ್ಟು ವಿವರಿಸಿದ್ದು ಹೀಗೆ, 


“ಪುತ್ತೂರಿನಿಂದ ತಾರೀಕು ೨ರಂದು ರಾತ್ರಿ ನಮ್ಮ ತುಕಡಿಯು ಹೊರಟು 
ಬಂದಲ್ಲಿಂದ ೪ನೇ ತಾರೀಕು ಅಂದರೆ ಇಂದಿನ ತನಕ ಒಂದರ ನಂತರ ಇನ್ನೊಂದರಂತೆ 
ತ್ವರಿತಗತಿಯಲ್ಲಿ ಘಟನೆಗಳು ನಡೆಯುತ್ತಿದ್ದವು. ಇದರಿಂದಾಗಿ ತರ್ಕಿಸುವುದಕ್ಕೆ ಸಮಯವೇ 
ಇಲ್ಲದಾಗಿತ್ತು ಮೂರೇ ದಿನಗಳಲ್ಲಿ "ಊರೆಲ್ಲ ಶಸ್ತ್ರಧಾರಿಗಳಾಗಿ, ಬಲಶಾಲಿಗಳಾದ 
ಶತ್ರುಗಳು ಬಾಗಿಲಿಗೆ ತಲುಪಿಯಾಗಿತ್ತು. .. ಬಂಡಾಯಗಾರರು ಎತ್ತಿಕೊಂಡ ಕಾರ್ಯಕ್ರಮ 
ಸಾಧಾರಣ ಗೊಂದಲದಿಂದಾಗಿ ಉಂಟಾಗುವುದನ್ನು ಹೋಲುತ್ತಿರಲಿಲ್ಲ. ಅವರಿಗಿ೦ತಲೂ 
ಬಲಶಾಲಿಯಾದ ಶತ್ತುವನ್ನೆತ್ತೆಸೆಯಲು ಹೊರಟಿದ್ದೇವೆ ಎ೦ಬ ತಿಳುವಳಿಕೆ ಇದ್ದರೂ ಕೂಡಾ 
ತಮ್ಮದೊಂದು ಸ್ಥಾಪಿತ ಸರಕಾರ ಎಂಬಂತೆ ಕ್ರಮವತ್ತಾಗಿ ನಡೆದುಕೊಂಡಿದ್ದರು.” 


(ಅನುವಾದ ಶ್ರೀ ಎನ್‌. ಎಸ್‌. ದೇವಿಪ್ರಸಾದ್‌ ಸಂಪಾಜೆ- “ಅಮರ ಸುಳ್ಯದ ಸ್ವಾತಂತ್ರ್ಯ ಸಮರ', 
ಪುಟ ಸಂಖ್ಯೆ 29, 30) 


ಒಂದೆಡೆ ಹೋರಾಟಗಾರರೊಂದಿಗೆ ಕಾದಾಡುತ್ತಾ. ಇನ್ನೊಂದೆಡೆ ಯುರೋಪಿಯನ್‌ 
ಕುಟುಂಬಗಳನ್ನು ಮಂಗಳೂರಿನಿಂದ ತೆರವು ಮಾಡಿ ಅಪಾಯಕಾರಿಯಲ್ಲದ ಸ್ಥಳಕ್ಕೆ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 172 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕಳುಹಿಸಲು ಕಂಪೆನಿಯ ಅಧಿಕಾರಿಗಳು ತೀರ್ಮಾನಿಸಿದರು. ಎಪ್ರಿಲ್‌ ೫ರಂದು ಅವರುಗಳನ್ನು 
ಹಡಗಿಗೆ ಹತ್ತಿಸಲು ನಿರ್ಧರಿಸಿದ್ದರೂ ಅದು ಸಾಧ್ಯವಾಗಲಿಲ್ಲ. ಈ ನಡುವೆ ಖಜಾನೆಯನ್ನು 
ಸಂರಕ್ಷಿಸುವ ಪ್ರಯತ್ನ ದಿಂದ ಅವರ ಉಳಿದ ಕೆಲಸಕ್ಕೂ ಅಡಚಣೆಯಾಯಿತು. ಕೊನೆಗೂ 
ಆ ಸಾಹಸವನ್ನು ಕೈಬಿಡಬೇಕಾಯಿತು. ಅಂತೂ ಜನಿತ ಎಪ್ರಿಲ್‌ ೬ ಮತ್ತು ೭ರಂದು 
ಒಂದಷ್ಟು ಜನ ಮು ಗಳೂಡ ತೊರೆದು ಕಣ್ಣನ್ನೂ! ರಿಗೆ ಪಲಾಯನ ಮಾಡಿದರು. 


ಬೆಳ್ಳಾರೆಯಿಂದ ಮಾರ್ಚ್‌ ೩೦ರಂದು ಕಾಸರಗೋಡನ್ನು ಲಗ್ಗೆ ಹಾಕಲು ಹೊರಟ ದಂಡು 
ಅದರಲ್ಲಿ ಇನ್ನಿಲ್ಲದ ಯಶಸ್ಸನ್ನು ಕಂಡಿತು. ಕಾಸರಗೋಡು, ಕುಂಬ್ಳೆ, ಮಂಜೇಶ್ವರಗಳನ್ನು 
ಗೆದ್ದ ಸೈನ್ಯ ಪುತ್ತೂರಿನ ಸೈನ್ಯ, ಮಂಗಳೂರು ಸೇರುವ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ 
ತಲುಪಿತು. ಈ ನಡುವೆ ಕಾಸರಗೋಡು, ಬಿಸಲೆ ಮತ್ತಿತರ ದಾರಿಗಳ ಮೂಲಕ ನಡೆ- 
ಯುತ್ತಿದ್ದ ಕಂಪೆನಿಯ ಟಪಾಲು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವಿಫಲಗೊಳಿಸಲಾಗಿತ್ತು 
ಹೋರಾಟಗಾರರು ಪ್ರತಿಯೊಂದು ಉಕ್ಕಡದಲ್ಲಿಯೂ, ಪ್ರತಿಯೊಂದು ಗಡಿಯಲ್ಲಿಯೂ 
ಕಾವಲು ಪಡೆಯನ್ನು ನಿಯೋಜಿಸಿದ್ದರು. ಉದ್ದೇಶಿತ ಹೋರಾಟ ಪ್ರಥಮ ಹಂತದಲ್ಲಿ 
ಅಭೂತಪೂರ್ವ ಜಯವನ್ನು ಗಳಿಸಿ ಕುಂಬ್ಳೆ, ಕಾಸರಗೋಡು, ಮಂಜೇಶ್ವರ, ಬ೦ಟ್ವಾಳ, 
ಉಪ್ಪಿನಂಗಡಿ, ಬಿಸಲೆ, ಮಂಗಳೂರು ಈ ಎಲ್ಲ ಊರುಗಳೂ ರೈತಸೈನ್ಯದ ಕೈವಶವಾಗುತ್ತವೆ. 
ಈ ಪ್ರಾಂತ ಸ್ವಾತಂತ್ರ್ಯವನ್ನು ಪಡೆದ ತಕ್ಷಣ ರೈತರಿಗೆ ಕಂದಾಯ ವಿನಾಯತಿಯನ್ನು 
ಘೋಷಿಸಲಾಯಿತಲ್ಲದೆ ಉಪ್ಪು ಮತ್ತು ಹೊಗೆಸೊಪ್ಪಿನ ಮೇಲಿದ್ದ ಏಕಸ್ವಾಮ್ಯವನ್ನು ರದ್ದು 
ಪಡಿಸಲಾಯಿತು. ಈ ಎಲ್ಲ ಯೋಜನೆ ಮತ್ತು ಯಶಸ್ಸುಗಳ ಹಿಂದೆ ಕೆದಂಬಾಡಿ ರಾಮಯ್ಯ 
ಗೌಡರ ಪ್ರತಾಪ ಮತ್ತು ಅಗಾಧ ಬುದ್ಧಿಮತ್ತೆ ಕೆಲಸ ಮಾಡಿರುವುದು ನಿಚ್ಚಳವಾಗಿ 
ಗೋಚರಿಸುತ್ತದೆ. ಶತ್ರುಗಳಾದ ಬ್ರಟಿಷ್‌ ಅಧಿಕಾರಿಗಳು ಸಹ ಈ ಹೋರಾಟವನ್ನು ಮತ್ತು 
ಕೆದಂಬಾಡಿ ರಾಮಯ್ಯ ಗೌಡರ ಸಮರ್ಥ, ಪ್ರಬುದ್ಧ ನೇತೃತ್ವವನ್ನು ಅಚ್ಚರಿಯ ಕಂಗಳಿಂದ 
ನೋಡಿದ್ದಾರೆ, ದಾಖಲಿಸಿದ್ದಾರೆ. 


ಕೆದಂಬಾಡಿ ರಾಮಯ್ಯ ಗೌಡರ ಕೌಟುಂಬಿಕ ಹಿನ್ನೆಲೆ ಹೆಚ್ಚೇನೂ ದೊರಕುವುದಿಲ್ಲ. 
ಮದುವೆಗದ್ದೆ ಮತ್ತು ಚೆಟ್ಟಿಮಾನಿ ಹೀಗೆ ಎರಡು ಸ್ಥಳಗಳಲ್ಲಿ ಇವರಿಗೆ ಮನೆ ಇದ್ದ ಬಗ್ಗೆ 
ದಾಖಲೆಗಳು ಹೇಳುತ್ತವೆ. ಅವರ ಒಬ್ಬ ಮಗನ ಹೆಸರು ಸಣ್ಣಯ್ಯ ಗೌಡ. ತಂದೆಯೊಂದಿಗೆ 
ದಂಡಿಗೆ ಹೋದ ಈತ ಸಹ ಕೊನೆಗೆ ಗಡಿಪಾರಿನ ಸಜೆಗೆ ಈಡಾಗುತ್ತಾನೆ. ಕೆದಂಬಾಡಿ 
ರಾಮಯ್ಯ ಗೌಡರ ಮಗಳೆ ಗಂಡನ ಹೆಸರು ವಾಸು ತಿಮ್ಮಯ್ಯ ಎಂಬುದಾಗಿದೆ. ಇವರ 
ಅಣ್ಣನ ಹಸರು ಕೃಷ್ಣ ಪ ಗೌಡ. ಈ ಕೆದಂಬಾಡಿ ಕೃಷ್ಣ ಪ ಗೌಡರ ಇಬ್ಬರು ಮಕ್ಕಳ ಹೆಸರು 
ಲಕ್ಕೂ ಮತ್ತು ದರ ಎಂದು. ಕೆದಂಬಾಡಿ ರಾಮಯ್ಯ ಗೌಡರ ಸಹೋದರನೊಬ್ಬನಿಗೆ 
ಸುಬ್ಬು ಎನ್ನುವ ಮಗ. ಇದ್ದ ಬಗ್ಗೆ ತಿಳಿದು ಬರುತ್ತದೆ. ಕೆದಂಬಾಡಿ ಪುಟ್ಟಗೌಡ ಎಂಬಾತ 
ಮೊದಲು ಕಂಪೆನಿ ಆಳ್ವಿಕೆಯಲ್ಲಿ "ಕಾರ್ಯಕರ್ತನಾಗಿದ್ದಾತ ನಂತರ ಈ. ಹೋರಾಟದಲ್ಲಿ 
ಭಾಗಿಯಾದ ಬಗ್ಗೆ ದಿವಾನ ಬೋಪುವಿನ ಪತ್ರವೊಂದರ. ಮೂಲಕ ತಿಳಿದು ಬರುತ್ತದೆ. 


ಒಟ್ಟು ೧೧೧೫ ಜನರನ್ನು ೧೮೩೭ರ ಹೋರಾಟಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿತ್ತು. 
ಅವರಲ್ಲಿ ೪೮೪ ಮಂದಿಯನ್ನು ವಿಚಾರಣೆ ನಡೆಸದೆ ಬಿಡುಗಡೆಗೊಳಿಸಿದ್ದಾರೆ. ೧೧ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 173 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಜನರಿಗೆ ಜಾಮೀನು ನೀಡಿ ಬಿಟ್ಟಿದ್ದಾರೆ. ಹನ್ನೆರಡು ಮಂದಿಯನ್ನು ಕೋರ್ಟ್‌ ಮಾರ್ಷಲ್‌ಗೆ 
ಒಳಪಡಿಸಲಾಯಿತು. ವಿಶೇಷ ಆಯೋಗದ ಮುಂದೆ ೫೪ ಕೇಸು ನಡೆದಿತ್ತು; ಅಲ್ಲಿ ಒಟ್ಟು 
೪೧೬ ಜನರ ವಿಚಾರಣೆ ನಡೆಸಲಾಗಿತ್ತು. ೧೩೩ ಜನರ ವಿಚಾರಣೆಯನ್ನು ಕ್ರಿಮಿನಲ್‌ 
ನ್ಯಾಯಾಲಯದಲ್ಲಿ ಜರುಗಿಸಲಾಯಿತು. ೩೫ ವಿಚಾರಣಾಧೀನ ಖೈದಿಗಳು ಸೆರೆಮನೆ 
ವಾಸದಲ್ಲಿದ್ದಾಗ ಸತ್ತಿದ್ದಾರೆ. 


ಮುಲ್ಕಿ ಮತ್ತು ಪಣಂಬೂರು ಪ್ರದೇಶದಲ್ಲಿ ಈ ಹೋರಾಟದ ಸಂದರ್ಭವನ್ನು 
ದುರುಪಯೋಗ ಪಡಿಸಿಕೊಂಡು ಕೆಲವರು ದರೋಡೆಯನ್ನು ನಡೆಸಿದ ಬಗ್ಗೆ ದಾಖಲೆಗಳು 
ಹೇಳುತ್ತವೆ. ಇವು ಎಷ್ಟರ ಮಟ್ಟಿಗೆ ಸತ್ಯವೆ೦ಬ ಬಗ್ಗೆ ಈ ಲೇಖನದಲ್ಲಿ ವಿಶ್ಲೇಷಣೆ ನಡೆಸಿಲ್ಲ. 
ಆದರೆ ೧೫೫ ಜನರ ವಿರುದ್ದ ದರೋಡೆ ಆರೋಪದಲ್ಲಿ ಕೇಸುಗಳು ನಡೆದಿವೆ. ೧೮೩೭ರ 
ಹೋರಾಟದ ಕುರಿತಾದ ಬಹುತೇಕ ಕೇಸುಗಳು ಮಂಗಳೂರಿನಲ್ಲಿ ನಡೆದವು. ಇಬ್ಬರನ್ನು 
ಮಡಿಕೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಸ್ವಾಮಿ ಅಪರಂಪಾರ ಅಥವಾ ಕತ್ರಪ್ಪ 
ಬಾವುವಿನ ಕೇಸು ಮೈಸೂರಿನಲ್ಲಿ ನಡೆಯಿತು. 


ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಲಕ್ಷ ಸ್ಪ ಬ೦ಗರಸನನ್ನು ೧೮೩೭ರ ಮೇ 
೨೩ರಂದು, ಉಪ್ಪಿನಂಗಡಿಯ ಮಂಜನನ್ನು ಮೇ “ರಂದು ಮತ್ತು. ಪುಟ್ಟಬಸಪ್ಪನನ್ನು 
ಜೂನ್‌ ೧೯ರಂದು ಮಂಗಳೂರಿನ ಬಿಕರ್ನಕಟ್ಟೆಯಲ್ಲಿ ಗಲ್ಲಿಗೇರಿಸುತ್ತಾರೆ. ಗುಡ್ಡಮನೆ' 
ಅಪ್ಪಯ್ಯ ಗೌಡನನ್ನು ಅದೇ ವರ್ಷ ಅಕ್ಟೋಬರ್‌ ೧ರಂದು "ಮಡಿಕೇರಿ ಸೋಟಿಯೊಳಗೆ 
ನೇಣಿಗೆ "ಹಾಕುತ್ತಾರೆ. "ಕದಂಬಾಡಿ ರಾಮಯ್ಯ ಗೌಡ ಹಾಗೂ ಇತರ ಸ್ವಾತಂತ್ರ್ಯ ಪ್ರೇಮಿಗಳಾದ 


ಚೆಟ್ಟಿಕುಡಿಯ, ಕುಕ್ಕುನೂರು ಚೆನ್ನಯ್ಯ, ಕೂಜುಗೋಡು ಮಲ್ಲಪ್ಪ ಗೌಡ, ಬೇರಣ್ಣ ಬಂಟ, 
ಕಾರ್ಯಕಾರ ಸುಬೇದಾರ್‌ ಕೃಷ್ಣಯ್ಯ, ಮ೦ಗಳೂರನ್ನು ಗೆದ್ದಾಗ "ಹಾಲೇರಿಯ ಬಾವುಟವನ್ನು 
ಹಾರಿಸಿದ ಗುಡ್ಡೆಮನೆ ತಮ್ಮಯ್ಯ ಮೊದಲಾದವರನ್ನು ಪ್ರಾಣಿಗಳಂತೆ ಬೋನಿನಲ್ಲಿ 
ತುಂಬಿಸಿ ಸಿಂಗಾಪುರ, ಬರ್ಮಾ ಮುಂತಾದ ಸಮುದ್ರದಾಚೆಗಿನ ಊರುಗಳಿಗೆ ಸಾಗಹಾಕಿ 
ಜೀವನದುದ್ದಕ್ಕೂ ಕೈಕಾಲುಗಳಿಗೆ ಕೋಳ ಮತ್ತು ಸಂಕೋಲೆ ತೊಡಿಸಿ ರಸ್ತೆ ನಿರ್ಮಾಣದಂಥ 


ದೈಹಿಕಶ್ರಮದ ಸಾರ್ವಜನಿಕ ಸೇವೆಗಳಿಗೆ ಬಳಸಿಕೊಂಡಿದ್ದಾರೆ. 


ಕೆದಂಬಾಡಿ ರಾಮಯ್ಯ ಗೌಡರ ಮಗ ಸಣ್ಣಯ್ಯ ಗೌಡ ಸಹ ಗಡಿಪಾರು ಶಿಕ್ಷೆಗೆ 
ಒಳಗಾಗುತ್ತಾನೆ. (ಪೊಲಿಟಿಕಲ್‌ ಡಿಪಾರ್ಟ್‌ಮೆಂಟ್‌ ಕನ್ನಲ್ವೇಶನ್‌ ವಾಲ್ಯೂಮ್ಸ್‌, ತಮಿಳ್ನಾಡು 
ಪತ್ರಾಗಾರ). ಉಳುವಾರು ಕೃಷ್ಣ, ಗೌಡಳ್ಳಿ ಸುಬ್ಬಪ್ಪ, ಕುಕ್ಕೆಟ್ಟ ಸುಬ್ಬ, ಶೇಕ್‌, ದೇರಾಜೆ ಬಚ್ಚ 
ಪಟೇಲ, ನೆಡುಂಪಳ್ಳಿ ದೇವಪ್ಪ ರೈ, ಗು೦ಡಾಲ್‌ ಸುಬ್ಬಪ್ಪ ಮತ್ತು ಕೆಲವರಿಗೆ ಜೀವಾವಧಿ ಶಿಕ್ಷೆ 
ನೀಡಲಾಗಿದೆ. ಇನ್ನು ಹಲವು ಮಂದಿಗೆ ೧೪ ವರ್ಷ, ೧೦ ವರ್ಷ ಮತ್ತು ೭ ವರ್ಷಗಳ 
ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಮಾನ್ಯದ ರಂಗಪ್ಪ ರಣರಂಗದಲ್ಲಿ ಮೃತ ಪಟ್ಟರೆ, 
ಚೆರಂಜಿ ಸುಬ್ರಾಯ ಗಾಯಾಳುವಾಗಿ ಸೆರೆ ಸಿಕ್ಕಿ ಜೈಲಿನಲ್ಲಿ ಸಾವನ್ನಪ್ಪುತ್ತಾನೆ. ಮಹಾನ್‌ 
ಹೋರಾಟಗಾಯ ಹುಲಿಕಡಿದ ನಂಜಯ್ಯನ ಬಗ್ಗೆ ಯಾವುದೇ ಸುಳಿವು ಸಿಕ್ಕುವುದಿಲ್ಲ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 174 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
೧೮೩೭ರ ಅಮರ ಸುಚ್ಯ ಸ್ವಾತಂತ್ರ ಹೋರಾಟದಲ್ಲ ಕುಡೆಕಲ್ಲು ಪುಟ್ಣೀಗೌಡರ ಪಾತ್ರ: 


೧೮೩೭ರ ಹೋರಾಟದ ಪ್ರಮುಖ ನಾಯಕರಲ್ಲೊಬ್ಬ ಕುಡೆಕಲ್ಲು ಪುಟ್ಟಗೌಡ. ಈತ 
ಸುಬೇದಾರ್‌ ಪುಟ್ಟಗೌಡ, ಪುಟ್ಟ ಪಟೇಲ, ಪುಟ್ಟ ಮುನ್ನಿ ಅರಂಬೂರು. ಪುಟ್ಟಗೌಡ, ಇಡ್ಯಡ್ಕ 
ಪುಟ್ಟಗೌಡ ಮೊದಲಾದ ಹೆಸರುಗಳಿಂದ ಬಿಟಿಷ್‌ ದಾಖಲೆಗಳಲ್ಲಿ ಪಸ್ತಾಪಿಸಲ್ಪಡುತ್ತಾನೆ. 
ಕಾಸರಗೋಡು ಮತ್ತು ಕುಂಬ್ಳೆಗಳಲ್ಲಿ ರೇವುಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಂಡದ್ದು 
ಟಪ್ಪಾಲು ವ್ಯವಸ್ಥೆಯ "ಮೇಲೆ ನಿಯಂತ್ರಣ ಸಾಧಿಸಿದ್ದು, ಉಪ್ಪು ಮತ್ತು ಹೊಗೆಸೊಪ್ಪಿನ 
ಕೋಠಿಗಳನ್ನು ಅಧೀನಕ್ಕೆ ತೆಗೆದುಕೊಂಡದ್ದು, ಕಂದಾಯ ಇಲಾಖೆ ಮತ್ತು ಖಜಾನೆಯನ್ನು 
ವಶಪಡಿಸಿಕೊಂಡದ್ದು ಆ ಇಲಾಖೆಗಳ ಉದ್ಯೋಗಿಗಳ ಮನವೊಲಿಸಿ ತಮ್ಮೊಂದಿಗೆ 
ಸೇರಿಸಿಕೊಂಡದ್ದು, ನಂತರ ನೌಕರರಿಗೆ ಸಂಬಳ ಬಟವಾಡೆ ಮಾಡಿದುದು, ಮಂಗಳೂರು 
ಆಕ್ರಮಣದಲ್ಲಿ ಭಾಗಿಯಾದದ್ದು, ದಂಗೆಯ ಸೈನ್ಯಕ್ಕೆ ಸುಳ್ಯದಲ್ಲಿ ಭೋಜನಕೂಟ ನಡೆಸಿದ್ದು, 
ಹೀಗೆ ಹಲವಾರು ಪ್ರಕರಣಗಳಲ್ಲಿ ಈತ ಬ್ರಿಟಿಷರಿಗೆ ಬೇಕಾಗಿದ್ದ ವ್ಯಕ್ತಿಯಾಗಿದ್ದ. ಕಾಟಕಾಯಿ 
ವಿಫಲವಾದ ನಂತರ ಹೋರಾಟದ ಪ್ರಮುಖ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ 
ಜೊತೆ ಕಾರ್ಕಳದ ಸಮೀಪದ ಕಬ್ಬಿನಹಾಲೆ ಕಾಡಿನಲ್ಲಿ ಗುರುತಿಸಿಕೊ೦ಡದ್ದು ಕುಡೆಕಲ್ಲು 
ಪುಟ್ಟಗೌಡನ ಮೇಲಿನ ಮತ್ತೊಂದು ಮುಖ್ಯ ಆರೋಪ (ಕೇಸ್‌ ನಂ. ೧/೧೯೩೮, 
ಜುಡಿಷಿಯಲ್‌ ವಾಲ್ಯೂಮ್ಸ್‌, ತಮಿಳ್ನಾ ಡು ಪತ್ರಾಗಾರ). ಈ ಕಬ್ಬಿನಹಾಲೆ ಕಾಡಿನ ಸಮೀಪವೇ 
೧೮೩೦-೩೨ರ ನಗರ ರೈತ ಹೋರಾಟದ ಮೂಲಸ್ಥಾನವಾದ ನಗರ ಇರುವುದು. 
ಕಲ್ಯಾಣಪ್ಪನ ಎ ಮುಖ್ಯ ಉದ್ದೇಶವೇ ನಗರ ಸಿಂಹಾಸವನ್ನು ಹಿಡಿಯುವುದು 
ಎಂದು ಲೆವಿನ್‌ ಮತ್ತು ಕಾಟನ್‌ ಹೇಳಿದ್ದಾರೆ. ಕೆದಂಬಾಡಿ ರಾಮಗೌಡರು ಕಬ್ಬಿನಹಾಲೆ 
ಪ್ರದೇಶದ ಅಡಗುದಾಣದಲ್ಲಿ ಇದ್ದದ್ದನ್ನು ಗಮನಿಸಿದರೆ ಇವರುಗಳ ಹೇಳಿಕೆಗೆ ಮತ್ತಷ್ಟು ಪುಷ್ಟಿ 
ದೊರಕುತ್ತದೆ. ಲೆವಿನ್‌, ಕಾಟನ್‌ ಹೇಳಿಕೆ ಮತ್ತು ಇತರ ಕೆಲವು ಉಲ್ಲೇಖಿತ ದಾಖಲೆಗಳು 
ಕಲ್ಯಾಣಪ್ಪನ ಕಾಟಕಾಯಿಯನ್ನು ನಗರ ರೈತ ಹೋರಾಟದ ಮುಂದುವರಿದ ಭಾಗವಾಗಿ 
ನೋಡುತ್ತವೆ. ಆದರೆ ಈ ವಾದ ಕೆದಂಬಾಡಿ ರಾಮಯ್ಯ ಗೌಡರ ಮುಂದಾಲೋಚನೆ, 
ಕಾರ್ಯವೈಖರಿ ಮತ್ತು ಮುಂದಾಳುತನವನ್ನು ಮಬ್ಬಾಗಿಸುವುದಿಲ್ಲ. 


ಕೇಸ್‌ ನಂ.೧/೧೮೩೮ರಲ್ಲಿ ಕುಡಕಲ್ಲು ಪುಟ್ಟಗೌಡರು ತನ್ನ ಕೇಸನ್ನು ಅತ್ಯಂತ 
ಪ್ರಭಾವಶಾಲಿಯಾಗಿ ನಿರ್ವಹಿಸಿದ್ದಾರೆ. ಈ ಪ್ರಕರಣ ನಡೆಯುವ ಸಮಯ ಉಳಿದ ಎಲ್ಲ 
ಕೇಸುಗಳೂ ಮುಗಿದಿದ್ದು ವಿಚಾರಣೆಗೆ ಒಳಪಡಿಸಲ್ಪಟ್ಟ ಪ್ರತಿಯೊಬ್ಬ ಆರೋಪಿಯನ್ನೂ 
ಅಪರಾಧಿ ಎಂದು ಪರಿಗಣಿಸಿ ಶಿಕ್ಷೆ ವಿಧಿಸಿಯಾಗಿತ್ತು. ಕ್ಷಮೆಯನ್ನು ಯಾಚಿಸಿದ ಕೆಲವರಿಂದ 
ಮುಚ್ಚಳಿಕೆ ಬರೆಸಿಕೊಂಡು ಕ್ಷಮಾದಾನ ನೀಡಿದ್ದೂ ನಡೆದಿದೆ. ಆದರೆ ಪುಟ್ಟಗೌಡರು ಇದ- 
ರಿಂದ ವಿಚಲಿತನಾಗದೆ ಸಮರ್ಥವಾದ ಪ್ರತಿವಾದವನ್ನು ಮುಂದಿಟ್ಟಿದ್ದಾರೆ. 


ಪುಟ್ಟಗೌಡರ ಪ್ರತಿವಾದ ಸಾರಾಂಶದ ಪ್ರಕಾರ ದಂಗೆಯ ಸೈನ್ಯ ಕೊಡಿಯಾಲಕ್ಕೆ 
(ಮಂಗಳೂರಿನ ಮೂಲ ಹೆಸರು ಕೊಡಿಯಾಲ -ಇಂದು ಕುಡಲ-) ಲಗ್ಗೆ ಹಾಕಿ 


ಆಕ್ರಮಿಸಿಕೊಳ್ಳುವ ಸಮಯದಲ್ಲಿ ಅವರೂ ಮಂಗಳೂರಿನಲ್ಲಿದ್ದರು, ಆದರೆ ಅವರು ಅಲ್ಲಿಗೆ 
ಹೋದದ್ದು ಗೃಹಬಳಕೆಯ ಸಾಮಗ್ರಿಗಳನ್ನು ಖರೀದಿಸಲು. ಪುಟ್ಟಗೌಡರು ಎಂದೂ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 175 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ವ್ಯಾಪಾರವನ್ನು ನಡೆಸುವುದು ಮಾರ್ಟಿನ್‌ ಪ್ರಭು ಎಂಬಾತನ ಅಂಗಡಿಯಲ್ಲಿ. ಮಾರ್ಟಿನ್‌ 
ಪ್ರಭುವನ್ನು ನ್ಯಾಯಾಲಯಕ್ಕೆ ಕರೆಸಿ ತಾನು ಮಂಗಳೂರಿಗೆ ಬಂದಿದ್ದ ಉದ್ದೇಶವನ್ನು 
ಖಚಿತಪಡಿಸಿಕೊಳ್ಳಲು ವಿಚಾರಣೆಯ ವೇಳೆ ಆತ ಕೇಳಿಕೊಂಡಿದ್ದರು. ಸುಳ್ಳು ಮಾಹಿತಿಯನ್ನು 
ಕೊಟ್ಟು ಪುಟ್ಟಗೌಡನನ್ನು ಈ ಪ್ರಕರಣದಲ್ಲಿ ಸಿಕ್ಕಿಸಿದವ ತುದಿಯಡ್ಕ ಚೆನ್ನಕೇಶವ ಎಂಬ 
ವ್ಯಕ್ತಿ. ಆತ ಸುಳ್ಯ ಚೆನ್ನಕೇಶವ ದೇವಸ್ಥಾನದಲ್ಲಿ ಆಡಳಿತಾಧಿಕಾರಿಯಾಗಿದ್ದ. ಕೊಡಗಿನ 
ಕೊನೆಯ ಅರಸ ಚಿಕ್ಕವೀರರಾಜನ ಕಾಲದಲ್ಲಿ ದಿವಾನನಾಗಿದ್ದ ಸ್ಥಾನಿಕ ಬ್ರಾಹ್ಮಣರ 
ತುದಿಯಡ್ಕ ಲಕ್ಷ್ಮೀನಾರಾಯಣನ ತಮ್ಮ ಈತ. ಆಂತರಿಕ ಬಿಕ್ಕಟ್ಟಿಗೆ ಕಾರಣನಾಗಿದ್ದನೆಂಬ 
ಆರೋಪ ಹೊರಿಸಿ ದಿವಾನ ಲಕ್ಷ್ಮೀನಾರಾಯಣನನ್ನು ದಂಗೆ ನಡೆಯುವ ಸಮಯದಲ್ಲಿ 
ಗೃಹಬ೦ಧನದಲ್ಲಿಟ್ಟು ನಂತರ ಕೊಡಗಿನಿಂದ ಬೆಂಗಳೂರಿಗೆ ಗಡಿಪಾರು ಮಾಡಲಾಗಿತ್ತು 
ತುದಿಯಡ್ಕ ಚೆನ್ನಕೇಶವನ ಇನ್ನೊಬ್ಬ ಅಣ್ಣ ತುದಿಯಡ್ಕ ರಾಮಪ್ಪಯ್ಯ ಅಥವಾ ಅಟ್ಟೂರು 
ರಾಮಪ್ಪಯ್ಯ ಸುಳ್ಯ ಪರಿಸರದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದ. ದಂಗೆಗೆ ನೆರವು 
ನೀಡಲಿಲ್ಲವೆಂಬ ಕಾರಣಕ್ಕೆ ಬಂಡಾಯಗಾರರು ತುದಿಯಡ್ಕ ರಾಮಪ್ಪಯ್ಯನನ್ನು ಬಂಧಿಸಿ 
ನಂತರ ೧೮೩೭ರ ಮಾರ್ಚ್‌ ೩೦ರಂದು ದಂಡು ಬೆಳ್ಳಾರೆ ತಲುಪಿದ ಮೇಲೆ ವಿಚಾರಣೆ 
ನಡೆಸಿ ಮರಣದಂಡನೆಗೆ ಒಳಪಡಿಸುತ್ತಾರೆ. ಈ ರೀತಿಯಲ್ಲಿ ಸಕ್ರಿಯ ರಾಜಕೀಯ ಅಸ್ತಿತ್ವ 
ಹೊಂದಿದ್ದ ತುದಿಯಡ್ಕ ಮನೆತನದ ಚೆನ್ನ ಕೇಶವನಿಗೂ ಕುಡಕಲ್ಲು ಪುಟ್ಟಗೌಡರಿಗೊ 
ಹಳೆಯದೊಂದು ವೈಮನಸ್ಸು ಇತ್ತು. 


ಸುಳ್ಯ ಎಂಬ ಚಿಕ್ಕದೊಂದು ಮಲೆನಾಡಿನ ಹಳ್ಳಿಯಲ್ಲಿ ಹುಟ್ಟಿ, ಸೂರ್ಯ ಮುಳುಗದ 
ಸಾಮ್ರಾಜ್ಯಶಾಹಿ ಬ್ರಿಟಿಷರ ವಿರುದ್ಧ ಪುಟಿದೆದ್ದು, ಇಂದಿನ ದಕ್ಷಿಣ ಕನ್ನಡ ಹಾಗೂ 
ಕಾಸರಗೋಡು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಮತ್ತು ಉಡುಪಿ ಹಾಗೂ ಕೊಡಗು 
ಜಿಲ್ಲೆಯನ್ನು ಭಾಗಶಃ ಗೆದ್ದು, ತನ್ನ ಅಸಾಧಾರಣ ಮತ್ತು ಅತ್ಯದ್ಭುತ ಮುಂದಾಳುತನದ 
ಮೂಲಕ ಈ ಭೂಪ್ರದೇಶಕ್ಕೆ ಎರಡು ವಾರಗಳಷ್ಟು ಕಾಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟ 
ಧೀರೋದಾತ್ತ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರು ಕೊನೆಗೆ ಯಾವುದೋ ಗುರುತು 
ಪರಿಚಯವಿಲ್ಲದ ಪರದೇಶದಲ್ಲಿ ತಮ್ಮ ಅಂತ್ಯವನ್ನು ಕಾಣುವಂತಾಯಿತು. 


kkk ಸೇ ಜೇ kkk ೫% ೫% 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 176 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


10. ಈಾಲಾನುಫಟ್ಟದಲ್ಲ ಗೌಡ ಜನಾಂಗದ 
ಧಾರ್ಮಿಕ ಅಚರಡೆಗಳು 


ಕರ್ನಾಟಕದ ಎಲ್ಲಾ ಗೌಡ-ಒಕ್ಕಲಿಗ ಗೌಡರ ಮೂಲವು ತಲಕಾಡು ಗ೦ಗವಂಶದಿಂದ 
ಆರಂಭವಾಗಿರುವುದೆಂದು ಚರಿತ್ರೆಕಾರರ ಪ್ರತಿಪಾದನೆಯಾಗಿರುತ್ತದೆ. ಗಂಗ ಸಾಮ್ರಾಜ್ಯದ 
ಸ್ಥಾಪನಾ ಪುರುಷರು ಉತ್ತರ ಭಾರತದ ಸರಯೂ ಗಂಗಾ ನದಿ ತೀರದಿಂದ 
ದಕ್ಷಿಣಾಭಿಮುಖವಾಗಿ ಹೊಸ ಸಾಮ್ರಾಜ್ಯವನ್ನು ಕಂಡುಕೊಳ್ಳುವ ಪ್ರಯುಕ್ತವಾಗಿ 
ಪಸರಿಸಿರುತ್ತಾರೆ. ಇವರ ಒಂದು ಭಾಗವು ಕಳಿಂಗವನ್ನು ರಾಜಧಾನಿಯಾಗಿಟ್ಟುಕೊಂಡು 
“ಪೂರ್ವದ ಗಂಗವಂಶ” ವೆಂದು ಕರೆಯಲ್ಲಟ್ಟು ಚೇರರು (ಕೇರಳ), ಚೋಳ, ಗಂಗ, 
ಕಳಿಂಗ, ಬಂಗಾಳ (ಗೌಡ ದೇಶ) ಇತ್ಯಾದಿ ರಾಜವಂಶಗಳಾಗಿರುತ್ತಾರೆ. ಇವರ ವಂಶಜರೇ 
ಆಂಧ್ರಪ್ರದೇಶದ ರೆಡ್ಡಿ ಜನಾಂಗವಾಗಿರುತ್ತದೆ. ಇನ್ನೊಂದು ಭಾಗವು ಕಾವೇರಿ ನದೀ ತೀರದ 
ತಲಕಾಡನ್ನು ರಾಜಧಾನಿಯನ್ನಾಗಿಸಿಕೊಂಡು “ಪಶ್ಚಿಮದ ಗಂಗವಂ೦ಂಶ” ಕೇರಳದ ಚೇರರು 
ಎಂದು ಕರೆಯಲ್ಲಟ್ಟು ದಕ್ಷಿಣ ಕರ್ನಾಟಕದ ಹಲವು ಒಕ್ಕಲಿಗ ಒಳಪಂಗಡಗಳ ಮೂಲ 
ಪುರುಷರಾಗಿರುತ್ತಾರೆ. 


ದೇಶವನ್ನಾಳಿದ ರಾಜವಂಶಗಳು ಆಯಾಯ ಸಂದರ್ಭದಲ್ಲಿ ಧರ್ಮ ಪ್ರಸಾರ 
ಮಾಡಿದ ಧರ್ಮಗುರುಗಳಿಂದ ಪ್ರೇರಿತರಾಗಿರುತ್ತಾರೆ. ತಲಕಾಡು ಗಂಗರು ಮೂಲತಃ 
ಶೈವ ಸಂಪ್ರದಾಯದವರಾಗಿದ್ದು ಕ್ರಿಶ.೩೫೦ ರಿಂದ ೪೫೦ ಜೈನ ಧರ್ಮದ 
ಅನುಯಾಯಿಗಳಾದರು. ಇವರು ಶೈವ ಹಾಗೂ ಜೈನಧರ್ಮಗಳನ್ನು ತುಷ್ಟಿಕರಿಸಿರುತ್ತಾರೆ. 


ಇವರ ವಂಶಜರಾದ ಹೊಯ್ಸಳ ಚಕ್ರವರ್ತಿ ಜೈನನಾದ ಬಿಟ್ಟಿದೇವನು (ಕ್ರಿಶ.೧೧೦೮- 
೧೧೫೨) ರಾಮಾನುಜಾಚಾರ್ಯರ ಪ್ರಭಾವದಿಂದ ವಿಷ್ಣುವರ್ಧನನಾಗಿ ಶ್ರೀ ವೈಷ್ಣವ 
ಧರ್ಮಾನುಯಾಯಿ ಯಾಗುತ್ತಾನೆ. ಹೊಯ್ಸಳ ಸಾಮ್ರಾಜ್ಯವು ವಿಜಯನಗರದೊಂದಿಗೆ 
ವಿಲೀನವಾಗಿ ಮಲೆನಾಡಿನ ಗೌಡರು ತಿರುಪತಿ ತಿಮ್ಮಪ್ಪನ ಭಕ್ತರಾಗುತ್ತಾರೆ. ತದನಂತರದ 
ದಿನಗಳಲ್ಲಿ ವಿಜಯನಗರವು ಕ್ಷೀಣವಾಗಿ ಅವರ ಪಾಳೇಯಗಾರರಾದ ಕೆಳದಿ (ಇಕ್ಕೇರಿ) 
ನಾಯಕರು ಬಸವೇಶ್ವರನವರ ಪ್ರಭಾವದಿಂದ ಶಿವಾಚಾರರಾದರು. ಕ್ರಿಶ.೧೫ನೇ 
ಶತಮಾನದಿಂದ ಕ್ರಿ.ಶ.೧೯ನೇ ಶತಮಾನದವರೆಗೆ ಮಲೆನಾಡು, ತುಳುನಾಡಿನ ಭಾಗಗಳನ್ನು 
ಆಳಿದ ಕೆಳದಿ (ಇಕ್ಕೇರಿ) ನಾಯಕರೂ, ಕೊಡಗನ್ನಾಳಿದ ನಾಯಕರ ವಂಶಿಗರಾದ ಹಾಲೇರಿ 
ವಂಶದ ರಾಜರೂ ಲಿಂಗಾಯತ ಮತಸ್ಥರಾಗಿ ರಾಜ್ಯವನ್ನಾಳಿದರು. ಶೈವ ಸಂಪ್ರದಾಯವನ್ನು 
ಎತ್ತಿ ಹಿಡಿಯುವಲ್ಲಿ ತೊಡಗಿಸಿಕೊಂಡರು. 


“ಯಥಾ ರಾಜ, ತಥಾ ಪ್ರಜೆ” ಎಂಬಂತೆ ಮೇಲಿನ ರಾಜವಂಶಗಳ ಸಂಬಂಧಿಗಳೂ 
ಪ್ರಜೆಗಳೂ ಆದ ಗೌಡರುಗಳು ತಮ್ಮ ತಮ್ಮ ಧಾರ್ಮಿಕ ಆಚರಣೆಗಳಲ್ಲೂ ಮಾರ್ಪಾಡುಗಳನ್ನು 
ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆಯುಂಟಾಯಿತು. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲ) 177 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಅದೇ ರೀತಿ “೧೦ ಕುಟುಂಬ ೧೮ ಗೋತ್ರದ ಗೌಡರು” ತುಳುನಾಡಿಗೆ 
ಪ್ರಸರಣಗೊಂಡಾಗ ತಮ್ಮ ಕೃಷಿ ಹಾಗೂ ಇತ್ಯಾದಿಗಳಲ್ಲಿ ಅಲ್ಲಿನ ಮೂಲನಿವಾಸಿಗಳ 
ಸಹಕಾರ ಪಡೆಯಲು ಮೂಲನಿವಾಸಿ ತುಳು ಜನರೊಂದಿಗೆ ಸಮನ್ವಯದಿಂದ ಬಾಳುವ 
ಅವಶ್ಯಕತೆಯನ್ನು ಕಂಡುಕೊಂಡರು. ಮೂಲನಿವಾಸಿಗಳ ಭೂತಾರಾಧನೆ ಪದ್ದತಿಗಳನ್ನು 
ಅಳವಡಿಸಿಕೊಂಡರು. ಭೂತಾರಾಧನೆಯ (ಗಃrarkey) ಯಲ್ಲಿ ತಮ್ಮ ಪೂರ್ವಜರನ್ನು 
“ಅರಸು ದೈವ”ಗಳಾಗಿ ಕೂರಿಸಿದರು. "ಉಲ್ಲಾಕ್ಷು' ಮತ್ತು 'ಉಲ್ದಾಲ್ರಿ' ದೈವಗಳು 
ಚಿತಾರ ಉತ್ತುಂಗದಲ್ಲಿದ್ದು ಅವು ಗಂಗಾ. ಸಾಮ್ರಾಜ್ಯ ಸ್ಥಾಪಕರಾದ ಡಗ- 
ಮಾಧವ” ಮತ್ತು ಅವರೆ ತಂಗಿ ಆಲಬ್ದೆಯನ್ನು ಪ್ರತಿನಿಧಿಸುವುದಾಗಿ *ಎಿಧ್ವಾನ್‌ ಡಿ.ಜಿ.ನಡ್ಕ 
ಮತ್ತು ಡಾ.ಪೂವಪ್ಪ ಕಣಿಯೂರರವರ- ಪ್ರತಿಪಾದನೆಯಾಗಿದೆ. 


ಸಂಸ್ಥ ೃತಿ ಮತ್ತು ಧಾರ್ಮಿಕ ಆಚರಣೆ: 


ಮೂಲ ಲೇಖನ: ಪು. ಅನಂತರಾಜ ಗೌಡರ ಆಂಗ್ಲ ಕೃತಿ; (0೩) ಅನುವಾದ 
ಚರಣ ಐವರ್‌ನಾಡು 


ಸಂಸ್ಕೃತಿ ಎಂಬುದು ಸಮೂಹ ಸಮ್ಮತ ಜೀವನ ಪದ್ಧತಿ. ಈ ಜೀವನ ಕ್ರಮದೊಳಗೆ 
ಸಮಾಜದ ಎಲ್ಲಾ ವರ್ಗಗಳೂ ನಿರ್ದಿಷ್ಟ ಪಾಲನ್ನು ಪಡೆದುಕೊಂಡಿರುತ್ತವೆ. ಹಾಗಾಗಿ ಪ್ರತಿ 
ವರ್ಗವೂ ಈ ಸಂಸ್ಕ ತಿಯ ಅವಿಭಾಜ್ಯ ಅಂಗ. ಅವುಗಳ ಸಂಪೂರ್ಣ ಪಾಲುದಾರಿಕೆ 
ಸಂಸ್ಕೃತಿಯೊಂದನ್ನು ಇ ಹುಮುಖಿಯಾಗಿ ರೂಪಿಸುತ್ತದೆ. ತುಳುವರ ದೈವಾರಾಧನೆಯೂ 
ತುಳುವ ಸಮಾಜದ ವಿವಿಧ ಜಾತಿಗಳ, ಸಮುದಾಯಗಳ ಭಾಗವಹಿಸುವಿಕೆಯಿಂದ 
ರೂಪುಗೊಂಡು ಬೆಳೆದು ಬಂದಿದೆ. ಈ ಬ ಜಾ ಗೌಡ ಜನಾಂಗವು ಬಹುಮುಖ್ಯ 
ಪಾತ್ರವನ್ನು ವಹಿಸಿಕೊಂಡು ಬಂದಿದ್ದು ಸಂಸ್ಥ ಪಿಗೆ ತನ್ನ ಕೊಡುಗೆಗಳನ್ನು ನೀಡಿದೆ. ಈ 
ದೈವರಾಧಸೆಯಲ್ಲಿ ತುಳುವೇತರ ಸ ಸಾಂಸ್ಕೃತಿಕವಾಗಿ “ರೆದುಕೊಂಡ 
ಬಗೆ ಸಮಾಜಶಾಸ್ತ್ರೀಯ ಹಿನ್ನ! ಲೆಯಲ್ಲಿ ಅತ್ಯಂತ ಪ್ರಮುಖ ವಿಚಾರ, ಗೌಡ ಜನಾಂಗದ 
ಆರಾಧನಾ ನೆಲೆಗೆಟ್ಟನ್ನು ಅಧ್ಯಯನ ಮಾಡುವ ಮುನ್ನ ಮೂಲ ಸಂಸ್ಕ ತಿಯ ಬಗ್ಗೆ 
ನೋಡುವುದು ಅಗತ್ಯ ಜು! ಮೂಲಕ ಸಮುದಾಯವೊಂದು ಹೊಸ ಸಂಸ್ಕ KE ತೆರೆದು” 
ಕೊಂಡಾಗ ತನ್ನ ಜಗ ಆಚರಣೆಗಳನ್ನು ಬಿಡದೆ ಪರಿವರ್ತನೆ ಸೂತ 1 ಸಾಂಸ್ಕೃತಿಕ 
ಸ್ಥಿತ್ಯಂತರದ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳಬಹುದು. 


ಧನಿಕ ವರ್ಗಗಳು ರಾಜಕೀಯ ಅಧಿಕಾರದಿಂದ ಸಮಾಜದ ವ್ಯವಸ್ಥೆಗಳ ಮೇಲೆ ಹಿಡಿತ 
ಸಾಧಿಸಿಕೊಂಡರೆ, ಪುರೋಹಿತ ವರ್ಗ ಧಾರ್ಮಿಕ ಅಧಿಕಾರಗಳನ್ನು ಹೊಂದಿ ತುಳುವ 
ಸಮಾಜದ ಮೇಲ್ಲುದಿಯಲ್ಲಿರುತ್ತದೆ. ತುಳುನಾಡಿನ ಸೀಮೆ, ಮಾಗಣೆ, ಗ್ರಾಮ, ಗುತ್ತು, 
ಬಾವ ಇವೆಲ್ಲವೂ ಜಾತಿ ಆಧಾರಿತ ಆಡಳಿತ ಘಟಕಗಳು. ಸೀಮೆ, ಮಾಗಣೆಗಳು ಜೈನರ 
ಕೈಯಲ್ಲಿದ್ದರೆ, ಗ್ರಾಮ-ಗುತ್ತುಗಳಲ್ಲಿ ಬಂಟರು, ಕೆಲವೆಡೆ ಬಿಲ್ಲವರು ಮುಖ್ಯಸ್ಥರಾಗಿರುತ್ತಾರೆ. 
ಇವರಿಗೆ ಸಮಾನಂತರವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗಗಳಲ್ಲಿ ಗೌಡ ಜನಾಂಗ 
ಬೆಳೆದು ಬಂದಿದೆ. ಆಶ್ಚರ್ಯವೆಂದರೆ, ಯಜಮಾನ್ಯ ನೆಲೆಯಲ್ಲಿರುವ ಯಾವುದೇ ವರ್ಗವೂ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 178 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ತುಳುನಾಡಿನ ಮೂಲನಿವಾಸಿಯಲ್ಲ ಎಂಬುದು! ಈ ಎಲ್ಲಾ ಪ್ರಬಲ ವರ್ಗಗಳು ವಲಸೆ 
ಬಂದ ಸಮುದಾಯಗಳು. ಆದರೆ ಇವು ತಮ್ಮ ಮೂಲ ಸಂಸ್ಕೃತಿಯೊಂದಿಗೆ ತುಳುನಾಡಿನ 
ಆದಿಮೂಲ ಆರಾಧನಾ ಪದ್ಧತಿಯನ್ನು ಒಪ್ಪಿಕೊಂಡು ಬೆಳೆದು ಬಂದಿವೆ. 


ತುಳುನಾಡಿನ ಪ್ರಕೃತಿ ಹಾಗೂ ಭೌಗೋಳಿಕ ಸನ್ನಿವೇಶಗಳು ಇಲ್ಲಿನ ಆಚರಣೆಗಳಿಗೆ 
ಪ್ರೇರಣದಾಯಿ ಶಕ್ತಿಗಳಾಗಿವೆ. ಪಡುವಣ ಕಡಲಿನಿಂದ ಹಾಗೇ ಮೂಡಣ ಪಶ್ಚಿಮ ಘಟ್ಟಗಳಿಂದ 
ಆವೃತವಾದ ತಂಪು ತಂಪಾದ ದಟ್ಟ ಕಾಡುಗಳಿಂದ ಕೂಡಿದ ಭೂಮಿ ತುಳುನಾಡು. ಇಲ್ಲಿನ 
ಕ್ರೂರ ಮೃಗಗಳು, ಹುಲಿ, ಹಂದಿ, ವಿಷ ಸರ್ಪಗಳು ಇಲ್ಲಿನ ಮೂಲನಿವಾಸಿಗಳಿಗೆ ಅಲೌಕಿಕ 
ಶಕ್ತಿಗಳಾಗಿ ಕಂಡವು. ಇವುಗಳೆಲ್ಲವನ್ನು ಆರಾಧಿಸಲಾರಂಭಿಸಿದರು. ಇದರ ಕುರುಹುಗಳನ್ನು 
ಪಂಜುರ್ಲಿ, ಮೈಸಂದಾಯ, ಪಿಲ್ಲಿಂಡಿಗಳಂತಹ ಪ್ರಾಣಿ ಮೂಲಕ ದೈವಗಳಲ್ಲಿ ಕಾಣಬಹುದು. 
ಹಾಗಾಗಿ ಇಲ್ಲಿನ ಮೂಲನಿವಾಸಿಗಳೆನಿಸಿಕೊಂಡ ಮಲೆಕುಡಿಯ, ಮೊಗೇರ, ಮಾಯಿಲ, 
ಬಾಕುಡ, ಕೊರಗ, ಮನ್ಸ ಅಳಿದುಹೋಗಿರುವ ಮುಂಡ ಮೊದಲಾದ ಜನಾಂಗಗಳು 
ದೈವಾರಾಧನೆಯ ಮೂಲವಾರಸುದಾರರು. ಪರವ, ಪಂಬದ, ನಲಿಕೆ ಜನಾ೦ಗಗಳು, 
ಈ ದೈವಗಳನ್ನು ಅವಾಹಿಸಿಕೊಂಡು ಕುಣಿಯುತ್ತಾ ಸ್ತುತಿಗೀತೆಗಳಾದ 'ಪಾಡ್ಬನ'ಗಳನ್ನು 
ಹಾಡುತ್ತಾರೆ. ಇವರಿಂದಾಗಿ ದೈವಾರಾಧನೆಗೆ ಭದ್ರವಾದ ಬುನಾದಿ ಇದೆ. ಪ್ರಬಲ ವರ್ಗಗಳ 
ಅಡಿಗೆ ಸಣ್ಣ ಸಮುದಾಯಗಳು ಬಂದಾಗ ಇವೆರಡರ ನಡುವೆ ಸಾಮಾಜಿಕ, ಸಾಂಸ್ಕೃತಿಕ, 
ಧಾರ್ಮಿಕ ಕೊಡುಕೊಳ್ಳುವಿಕೆ ನಡೆಯುತ್ತದೆ, ನಡೆಯಲೇಬೇಕು. ಹಾಗಾಗಿ ವಲಸೆ 
ಬಂದ ವರ್ಗಗಳು ಇಲ್ಲಿನವರನ್ನು ಅವರ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳಬೇಕಾಯಿತು. ಈ 
ಜನಾ೦ಗಗಳ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸಲು ಆಚರಣೆಗಳನ್ನು ಒಪ್ಪಿಕೊ೦ಡು ಅದರಲ್ಲಿ 
ಪರಿಣಿತರಾದವರನ್ನು ಒಳಗೊ೦ಡು ನಡೆಯಬೇಕಾದುದು ಅಗತ್ಯವಾಗಿ ಕಂಡಿತು. ಕೊನೆಗೆ 
ದೈವಾರಾಧನೆಯನ್ನು ತಮ್ಮದೇ ಎಂಬಂತೆ ಸ್ವೀಕರಿಸಿ ಎಲ್ಲಾ ವರ್ಗಗಳ ಸಮ್ಮಿಲನದಿಂದ ಆ 
ಸಂಸ್ಕೃತಿ ಸಮೃದ್ಧವಾಯ್ತು. 


ಪ್ರಭುತ್ವದ ನೆಲೆಯಲ್ಲಿ ಬೆಳೆಯಲು ಬ೦ದ ಪಂಗಡಗಳಲ್ಲಿ ಅರ್ವಾಚೀನವಾಗಿ ವಲಸೆ 
ಬಂದದ್ದು "ಗೌಡ ಸಮುದಾಯ'. ತಾವು ಬಂದು ನೆಲೆಯೂರಿದ ಭಾಗಗಳಲ್ಲಿ ಹಿಡಿತವನ್ನು 
ಹೊಂದಿ" ಕ್ರಮೇಣ ತುಳುನಾಡಿನ ಇತರೆಡೆ ಪ್ರಸರಣ ಹೊಂದಿತು. ಹಾಗಾಗಿ ಪುತ್ತೂರು, 
ಸುಳ್ಯ, ಬೆಳಂಗಡಿ ಭಾಗಗಳಲ್ಲಿ ಗೌಡರು ಪ್ರಬಲರಾಗಿ ಇತರೆಡೆ ಸಾಮಾನ್ಯ ವರ್ಗಗಳೊಂದಿಗೆ 
ಗುರುತಿಸಿಕೊಂಡಿದೆ. 


ತುಳುವ ಗೌಡರ ಮೂಲದ ಬಗ್ಗೆ ವಿದ್ವನ್ನಂಡಳಿ ಹಲವು ಚರ್ಚೆಗಳನ್ನು ಮಾಡಿದ್ದು, 
ಇವರು ಮೂಲತಃ "ಗಂಗಟಿಕಾರ ಒಕ್ಕಲಿಗರು' ಎಂದಿದ್ದಾರೆ. ಗಂಗಡಿಕಾರರ ಮೂಲವನ್ನು 
ಗ೦ಗರ ಪರಿವಾರದಲ್ಲಿ ಗುರುತಿಸಲಾಗುತ್ತದೆ. 


ಗೌಡ. ಎಂಬ ಪದವು ಗ್ರಾಮವೃದ್ಧ-ಗಾವವಡ-ಗಾವುಂಡ-ಗೌಡ ಎಂದು 
ವ್ರತ್ಪತ್ತಿಯಾಗಿದೆ. ಇಲ್ಲಿ ವೃದ್ಧ (ಪಾಕೃತ-ವಡ್ಡ) ಗ್ರಾಮದ ಮುಖಂಡ. ಹಾಗಾಗಿ ಗೌಡ ಜಾತಿ 
ಸೂಚಕ ಪದವಾಗಿರಲಿಲ್ಲ! ತಮಿಳಿನ ಗೌಂಡರ್‌, ಕರ್ನಾಟಕದ ಮಲೆನಾಡಿನ ನಾಯಕರು, 
ಉತ್ತರ ಕನ್ನಡದ ಹೆಗ್ಗಡೆ, ಆಂಧ್ರದ ಒಕ್ಕಲಿಗ ರೆಡ್ಡಿಗಳು ಗೌಡರಿಗೆ ಸಂವಾದಿಗಳು. ಒಕ್ಕಲಿಗ 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 179 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಎಂಬ ಪೂರ್ವನಾಮ ವೃತ್ತಿಯನ್ನು ಸೂಚಿಸುತ್ತದೆ. ಬಂಟ ಜನಾ೦ಗದವರನ್ನು ನಾಡವ, 
ನಾಡಗೌಡರೆಂದೂ, ಬಾರಗರೆಂದು ಕರೆಯುತ್ತಾರೆ. (ಬಂಟನ ಮಗ ಬಾರಗ!) ಇಲ್ಲಿ 
ಬಾರಗ ಎಂಬುದು ಅವರ ಕೃಷಿ ಮೂಲವನ್ನು ಸೂಚಿಸುತ್ತದೆ. ಅಂತೆ ಒಕ್ಕಲಿಗ ಎಂಬುದು 
ಕೃಷಿಮೂಲದ್ದು. 


"ಮಹಾರಾಷ್ಟದ ರತ್ನಗಿರಿ ಜಿಲ್ಲೆಯ ಗ್ರಾಮ ಪ್ರಮುಖನನ್ನು ಗೌಡ ಎನ್ನುತ್ತಾರೆ. 
ಗ್ರಾಮ ಕೂಟಪೇ ಪಾಕ ತದಲ್ಲಿ ಗಾವ-ಉಡವೆಂದಾಗಿ ಗಾವುಂಡ- -ಗೌಡವಾಗಿದೆ” 
(ಡಾ.ಜಿ. ಮೂ;೨೦೦೮, ೪೧) ಪ್ರಾಚೀನ ಬಂಗಾಳವನ್ನು ಗೌಡದೇಶವೆಂದು 
ಕರೆಯಲಾಗುತ್ತಿತ್ತು. ಗೌಡ ದೇಶವನ್ನು ಹರ್ಷವರ್ಧನನ ಅಣ್ಣ ರಾಜವರ್ಧನ ಆಳುತ್ತಿದ್ದು, 
ಅವನನ್ನು ಕೊಂದ ಶಶಾಂಕನ ಕಡೆಯವರು ಗೌಡರೆಂಬ ಕಾರಣಕ್ಕೆ ಹರ್ಷನ ಕೋಪಕ್ಕೆ 
ಗುರಿಯಾಗಿ ದಕ್ಷಿಣಕ್ಕೆ ಬಂದರು ಎಂಬ ಐತಿಹ್ಯವಿದೆ. 


“ಕರ್ನಾಟಕದ ದಕ್ಷಿಣ ಭಾಗವನ್ನು ಶತಮಾನಗಳಲ್ಲಿ ಆಳಿದ ಗಂಗರ ವಂಶ ಸ್ಥಾಪಕರ 
ಕುರಿತು (ಶ್ರೀಪುರುಷನ ಹೆಬ್ಬೆಟ್ಟ ಶಾಸನ-ಹಲ್ಲೆಗೆರೆ ಶಾಸನ) ಶಾಸನೋಕ್ತ ಐತಿಹ್ಯ 
ಭಾರತೀಯ ಪುರಾಣ ಮೂಲದ ಹಿನ್ನಲೆಯಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುವ ಪ್ರಯತ್ನ 
ಮಾಡಲಾಗಿದೆ. ಹಾಗೆಯೇ ಪ್ರತಿಯೊಂದು ರಾಜವಂಶದ ಸ್ಥಾಪನೆಯಲ್ಲೂ 'ಪುರೋಹಿತ' 
ಮೂಲಗುರು ಶಕ್ತಿಯೊಂದು ಸಾಮಾನ್ಯವಾಗಿರುವಂತೆ, ಈ ಐತಿಹ್ಯದಲ್ಲೂ 'ಸಿ೦ಹನಂದಿ' 
ಎಂಬ ಜೈನ ಸನ್ಯಾಸಿಯನ್ನು ಹೊಂದಿಸಲಾಗಿದೆ. ಈ ಐತಿಹ್ಯ ಗಂಗರ ಮೂಲದ 
ವಾಸ್ತವತೆಗೆ ಪೂರಕವಾಗಿಲ್ಲವೆ೦ದು ವಾಸ್ತವವಾದಿ ಚರಿತ್ರೆಯ ಪ್ರಜ್ಞೆಯುಳ್ಳ ಚರಿತ್ರೆಕಾರರು 
ಚರ್ಚಿಸಿದ್ದಾರೆ. ಗಂಗರ ಮೂಲ ಪುರಾಣಾಂತರ್ಗತವಾಗಿ ಜಾಹ್ನವೇಯ/ಪದ್ಮನಾಭಸುತ 
ಎಂದು ಶಾಸನಗಳಲ್ಲಿ ದಾಖಲಾಗಿದೆ. ಗಂಗ ವಂಶದ ಸ್ಥಾಪಕನೆಂದು ಗುರುತಿಸಲಾದ 
“ದಡಿಗ' ನಿಗೆ ಕೊಂಕುಣಿವರ್ಮ ಎಂಬ ಪರ್ಯಾಯ ಹೆಸರಿದ್ದು, ಇವನ ಕ್ರಿ.ಶ.೧೦೪೯ 
ರ ಶಾಸನದಲ್ಲಿ "ಕೊಂಕಣಿ ಗಾವುಂಡ' ಎಂದು ದಾಖಲಾಗಿದ್ದಾನೆ. ” (ಡಾ.ಕಣಿಯೂರು, 
ಪೂವಪ್ಪ; ೨೦೦೮, ೧೮) 


“ಗ೦ಗಡಿಕಾರ ಒಕ್ಕಲಿಗರು, ಇವರ ರಾಜಲಾಂಛನವೇ ಆನೆ (ಗಜಲಾಂಛನ), 
ಮೂಲದಲ್ಲಿ ತಲಕಾಡಿನವರಾಗಿದ್ದು, ಇವರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಸ್ಸೀಮರು. 
ಇವರ ಸಮುದಾಯದವರೇ ರಾಜ್ಯವೊಂದನ್ನು ಕಟ್ಟಿದರೆನಿಸುತ್ತದೆ.” (ನಲ್ಲೂರು ಪ್ರಸಾದ್‌; 
ಸಂ.ಚಿನ್ನಪ್ಪ ಗೌಡ; ೨೦೦೩, ೧೭೨) 

'ಗಾವುಂಡ' ಪದ ವಿಜಯನಗರದ ಶಾಸನಗಳಲ್ಲೂ ಬಳಕೆಯಲ್ಲಿದ್ದು, ಇದೊಂದು ಸ್ಥಾನ 
ಸೂಚಕ ಪದ. 


ಗೌಡ ಪದೋತ್ಪತ್ತಿಯ ಕುರಿತು ಕಡವ ಶಂಭುಶರ್ಮರ ಚರ್ಚೆ ದಾಖಲಾರ್ಹ. ಗೌಡರು 
ಎಂಬ ಜಾತಿವಾಚಕ “ಶಬ್ದ (ಗೋ ಅಡ) ಗೋದೇಶದವರೆಂಬ ಅರ್ಥವನ್ನು ಹೇಳುತ್ತದೆ. 
ಈ ಪದಕ್ಕೆ ಅಧಿಪತಿ, ಅಧಿಕಾರಿ ಎಂಬ ಅರ್ಥ ಲಾಕ್ಷಣಿಕವಾಗಿ ಹಂದ ಗವುಡದಲ್ಲಿ 
ನ ಎಂಬ ಸಂಧಿಕಾರ್ಯವಾಗಿ ಅವ್‌ ಆದೇಶವಾಗಿದೆ. ಗೋದೇಶದ ರಾಜರ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 180 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅಧಿಕಾರಿ ಜನರು ಪ್ರಧಾನರಾಗಿ ಕಳುಹಿಸಲ್ಪಟ್ಟವರು ಅಲ್ಲಲ್ಲಿ ಗೋರಾಷ್ಟದಲ್ಲಿ ನೆಲೆಸಿ 
ಕಾಲಕ್ರಮದಲ್ಲಿ ಅವರು ಅಧಿಕಾರವಿಲ್ಲದ ಗೌಡ” ಶಬ್ದ ವಾಚ್ಯರಾಗಿರಲೂಬಹುದು. ಗೌಡರೆಲ್ಲ 
ತುಳುನಾಡಿನವರು (ತುಳುನಾಡು ಗೋರಾಷ್ಟ್ರ ಎ೦ಬ ಅವರ ವಾದ ಗಮನಿಸಿ) ಎಂದರೆ 
ಗೋದೇಶಿಗರು. ಗೋರಕ್ಷ ಪೀಠವಾದ ಕದ್ರಿಮುತದ ಶಿಷ್ಯರು (ಕಡವ ಶಂಭುಶರ್ಮ;೪೨). 
ಒಕ್ಕಲಿಗರ ಮೊದಲ ಮಠವೇ ಕದ್ರಿಮಠ. ನಾಥಪಂಥದ ಜನರು ಇವರೆ. ಇವರನ್ನೇ 
ಕದ್ರಿ ಪ್ರಾಂತ್ಯದಲ್ಲಿ ಕಪುಗಳು, ಕಪಾಲಿಗಳು ಎನ್ನುತ್ತಾರೆ. ನಂತರ ನಾಥಪಂಥದವರು 
ಚುಂಚನಗಿರಿಯಲ್ಲಿ ಮಠ ಸ್ಥಾಪಿಸುತ್ತಾರೆ. ಇಲ್ಲಿರುವ ಕಪಾಲಿಗರ ಗೋರಿಗಳೇ ಸಾಕ್ಷಿ. 
ಈಗಲು ಚುಂಚನಗಿರಿಯ ಮೊದಲ ಭಕ್ತರೇ ಕಪಾಲಿಗರು. 


ಗೌಡರು ನಾಥ ಪಂಥೀಯರು. ಬಂಗಾಳವು ನಾಥರ ಕೇ೦ದ್ರಗಳಲ್ಲೊಂದು. ಗುರು 
ಗೋರಖ. ಇಲ್ಲಿಯವನೇ. ಗೌಡರು ಬೈರವನ ಆರಾಧಕರೂ ಹೌದು. ಗೌಡರ ಸಿದ್ದವೇಷ 
ಕುಣಿತದ ಸಾಲುಗಳು ನಾಥರ ಗಳಗ ಅವರ ಸೇವೆಯನ್ನು ಸಾರುತ್ತವೆ. “ಕದಿರೆಯ 
ಮಠದಿಂದ ಶುದ್ಧ ಬೇಸೋ.... 


ದಕ್ಷಿಣ ಕನ್ನಡದ ಸುಬ್ರಹ್ಮಣ್ಯ, ಸುಳ್ಯ, ವಿಟ್ಲ, ಪುತ್ತೂರು, ಬೆಳ್ತಂಗಡಿ, ಕಾಸರಗೋಡಿನ 
ಗಡಿಭಾಗಗಳಲ್ಲಿ. ಗೌಡರು ಬಹುಸಂಖ್ಯಾತರು. ತುಳು- 'ಅರಭಾಷಿಕ ಗೌಡರು ಹಾಸನದ 
ಐಗೂರು ಮೂಲದವರು. ಇದಕ್ಕೆ ನಿಖರವಾದ ಸಾಕ್ಷ್ಯಗಳು ಅಲಭ್ಯವಾದರೂ ಮೌಖಿಕ 
ಸಾಹಿತ್ಯಗಳು ಆಧಾರಗಳಾಗಿವೆ. "ಈ ವಲಸೆ ಪ್ರಕ್ರಿಯೆ ೧೫-೧೬ನೇ ಶತಮಾನದಲ್ಲಿ 
ನಡೆದಿರಬೇಕು. ಡಾ.ಬಿಳಿಮಲೆಯವರು "ಬಂಟರ ಸಂಧಿ-ಬೈದ್ಯರ ಸಂಧಿಯಲ್ಲಿ” ಗೌಡರ 
ಉಲ್ಲೇಖ ಇಲ್ಲದ್ದರಿಂದ ಇವರು ತುಳುನಾಡಿಗೆ ಆಮೇಲೆ ಬಂದವರೆಂದೂ ಇಲ್ಲವೇ ಆ 
ಕಾಲದಲ್ಲಿ ಪ್ರಬಲರಾಗಿರಲಿಲ್ಲ ಎನ್ನು ತ್ತಾರೆ. ವಿವೇಕ್‌ ರೈಗಳ ಪ್ರಕಾರ ಬ೦ಟ ಸಂಧಿ ೧೬ನೇ 
ಶತಮಾನದ ನಂತರ ರಚನೆಯಾಗಿದ್ದರಿಂದ ಪಾ ಎಣ್ಮೂರನ್ನು ಕೇಂದಿಕರಿಸಿಕೊಂಡು 
ಮೆರೆದ ಕೋಟಿಚೆನ್ನಯ್ಯರ ನಂತರ” ಅವರ ಆಗಮನವಾಯ್ತು ಎಂಬುದು ಅವರ 
ವಾದ. ಆದರೆ ಈ ನೀರರು ತಮ್ಮ ಜೀವಿತಾವಧಿಯಲ್ಲಿ ದರ್ಶಿಸಿದ `ನಿಂತಿಕಲ್ಲು' ಇದಕ್ಕೆ 
ವ್ಯತಿರಿಕ್ತವಾಗಿದೆ. 'ಕಿನ್ನಿಮಾನಿ- ಪೂಮಾಣಿ'ಗಳು ನೆಟ್ಟ ಈ ಕಲ್ಲು ಅವರ ನಿರ್ದೇಶನದಂತೆ 
ಅವರಿಗೆ ಆಶ್ರಯ ನೀಡಿದ "ಅರೆಂಬಿಗೌಡ' ರಿ೦ದ ಅರ್ಚಿಸಲ್ಪಡುತ್ತದೆ. ಉಲ್ಲಾಕುಳುಗಳ 
ಪ್ರಸರಣ. ಬೈದ್ಯ ವೀರರಿಗಿಂತ ಹಿಂದೆಯೇ ಆಗಿತ್ತು. ಇದೇ ಕಲ್ಲನ್ನು ವೀರರು ಕಿತ್ತು ಸರಿಯಾಗಿ 
ನೆಟ್ಟರು. ಹ ಕಾಲದಲ್ಲೇ ಗೌಡರು ಆರಾಧನಾ “ರಂಗ ಪ್ರಭುತ್ವಕ್ಕೆ ಹತ್ತಿರವಾಗಿದ್ದ 
ಪ್ರಬಲ ಜನರಾಗಿದ್ದರು. 


ಗೌಡರ ವಲಸೆ ಕುರಿತು ಡಾ.ಬಿಳಿಮಲೆಯವರ ಚರ್ಚೆ ಇಲ್ಲಿ ಪ್ರಸ್ತುತ. ೧೫-೧೬ನೇ 
ಶತಮಾನದಲ್ಲಿ ಐಗೂರಿನಿಂದ ಗೌಡರು ತುಳುನಾಡಿಗೆ ಬರಲು ಕಾರಣವನ್ನು ಮೌಖಿಕ 
ಆಧಾರಗಳ ಮೂಲಕ ನಿರೂಪಿಸುತ್ತಾರೆ. ಸುಳ್ಯದ ಗೌಡರು ಹೇಳುವ "ಕೆಂಡದ ಮಳ” 
ಐಗೂರಿನಲ್ಲಿ ಸಂಭವಿಸಿರಬಹುದಾದ ಭೀಕರ ಬರಗಾಲವನ್ನು ಸೂಚಿಸುತ್ತದೆ. ಹೇಮಾವತಿ 
ನದಿ ಬತ್ತಿ ಹೋದದ್ದನ್ನು ಸಂಕೇತಿಸುತ್ತದೆ. ಕೂಡುರಸ್ನೆಯಲ್ಲಿ ಪ್ರಚಲಿತದಲ್ಲಿರುವ "ಐಗೂರಪ್ಪನ 
ಲಾವಣಿ' ಕ್ರೂರಿಯಾದ ರಂಗಪ್ಪನಾಯಕ ಉಂಟು ಮಾಡಿದ ಅನಾಹುತಗಳನ್ನು ಚಿತ್ರಿಸುತ್ತದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 181 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅವನ ಕ್ರೌರ್ಯದಿಂದ ಪಾರಾಗಲು ಘಟ್ಟದ ಕೆಳಗೆ ಇಳಿದು ಬಂದಿರಬೇಕು. (ಡಾ.ಬಿಳಿಮಲೆ; 
ಸಂ.ಚಿನ್ನಪ್ಪ ಗೌಡ;೨೦೦೩-೮೪) 


ಗೌಡರ ಆಗಮನ ಕುರಿತಾದ ಇತಿಹಾಸವನ್ನು ತುಳುನಾಡಿನ ದೈವಗಳ ಪಾಡ್ದನಗಳು 
ಸಾರುತ್ತವೆ. ಬಚ್ಚನಾಯಕ, ಉಲ್ಲಾಕುಳು, ಶಿರಾಡಿ ಭೂತಗಳು ಘಟ್ಟದಿಂದ ಇಳಿದು ಬಂದ 
ಹೆಜ್ಜೆಗಳೇ ಗೌಡರು ನಡೆದುಬಂದ ದಾರಿ. 


ಪ್ರಸ್ತುತ ಈ ಪುಸ್ತಕದಲ್ಲಿ ಗೌಡರ ಆಗಮನ ಪ್ರಕ್ರಿಯೆಯನ್ನು ರಾಜಕೀಯ ಸನ್ನಿವೇಶಗಳ 
ಆಧಾರದಲ್ಲಿ ನಿರೂಪಿಸಲಾಗಿದೆ. ಗೌಡರ ವಲಸೆ ಒಂದು ರಾಜಕೀಯ ವಲಸೆ. ಪ್ರಭುತ್ವದ 
ಪ್ರಾಬಲ್ಯವನ್ನು ಹರಡಿ ವಿಕೇಂದಿಕರಿಸಲು ತಮ್ಮ ಮತ ಮೂಲದ ಸಮುದಾಯವನ್ನು 
ಬಳಸಿಕೊಳ್ಳಲಾಗಿದೆ. ಈ ಬಗ್ಗೆ ಚರ್ಚೆ ಇಲ್ಲಿ ಮತ್ತೊಮ್ಮೆ ಅನಗತ್ಯ. 


ಹಿರಿಯ ಜಾನಪದ ತಜ್ಞಡಿ.ಜಿ. ನಡ್ಕರು "ಗೌಡರು ತುಳುನಾಡಿಗೆ ಬರಲು ಕೆಳದಿ ಅರಸರ 
ಜಾತಿಮೂಲವೇ ಕಾರಣ” ಎಂದಿದ್ದಾರೆ. ಕೆಳದಿ ನಾಯಕರು, ಯಲಹಂಕ ನಾಡಪ್ರಭುಗಳು, 
ಹೊಯ್ಸಳರು ಇವರೆಲ್ಲ ಒಕ್ಕಲಿಗ ಮೂಲದವರೆಂಬುದು ಗಮನಿಸತಕ್ಕ ವಿಚಾರ. 


ಸುಳ್ಯದಲ್ಲಿ ಗೌಡರಿಂದ ಆರಾಧನೆಗೊಳ್ಳುವ ಹಿಂದೆ ಸುಳ್ಯವನ್ನಾಳಿದ ಕೇರಳಿಗ 
“ಚಾತುನಾಯರ್‌' ಶೃಂಗೇರಿಯ ಶ್ರೀಗಳ ಅನುಮತಿ ಪಡೆದು ಗೌಡರನ್ನು ತಂಡ ತಂಡವಾಗಿ 
ಕರೆತಂದು ಅರ್ವತ್ರೋಕ್ಷು, ಮುನ್ನೂರೊಕ್ಷು ಎಂದು ವಿಂಗಡಿಸಿ ಸುಳ್ಯದಲ್ಲಿ ನೆಲೆಗೊಳಿಸಿದ. 
ಹಾಗಾಗಿ ನಾಯರ್‌ ನೇಮದ ಸಂದರ್ಭದಲ್ಲಿ ನಾಯರ್‌ ದೈವ ತಾನು ಕರೆ ತಂದ 
ಗೌಡರನ್ನು ಇಣುಕಿ ನೋಡಿ ಎಣಿಸುವ, ವಿಚಾರಿಸುವ ಕ್ರಮವಿದೆ. ಇವನು ಬೀಡಿನಲ್ಲಿ ಇದ್ದ 
ಸಂದರ್ಭದಲ್ಲಿ ಕೆಲ ಗೌಡ ಕುಟುಂಬಗಳು ತಂಡವಾಗಿ ಬಂದಿರಬೇಕು. 


ತುಳುನಾಡಿಗೆ ಬಂದರೂ ಯಜಮಾನೀಯ ಸ್ಥಾನವನ್ನು ಗಳಿಸಿದ್ದು ಪುತ್ತೂರು, ಸುಳ್ಯ, 
ಬೆಳ್ತಂಗಡಿ ಪರಿಸರಗಳಲ್ಲಿ. ಇವರು ಇತರ ಸಮುದಾಯಗಳಾದ ಬಂಟ, ಬಿಲ್ಲವ, ಕುಂಬಾರ, 
ಮಾಯಿಲ, ಮನ್ನ, ಮೊಗೇರ, ಬೈರ ಮೊದಲಾದವರೊಂದಿಗೆ ಒಂದಾದರು. 


ಗೌಡರು ದೈವಾರಾಧನೆಯನ್ನು ಒಪ್ಪಿಕೊಂಡರೂ ತಮ್ಮ ಮೂಲದೈವಗಳನ್ನು ಬಿಡಲಿಲ್ಲ. 
ಕೆಲವೆಡೆ ತಮ್ಮ ಮತ ಮೂಲದ ದೈವಗಳ ಆರಾಧನೆಯನ್ನು ವಿಸರ್ಜಿಸಿದ್ದಾರೆ. ಗೌಡರಲ್ಲಿ 
ಪ್ರಾಚೀನರೆನಿಸಿಕೊಂಡ ದೇರಾಜೆ, ಯೇನಡ್ಕ, ಕುಂಚಡ್ಕ ಹಾಗೂ ಅನೇಕ ಕುಟುಂಬಗಳಲ್ಲಿ, 
ಕಟ್ಟೆಮನೆಗಳಲ್ಲಿ ಹೊಸಕೋಟೆ ಕೆಂಚಮ್ಮ ವಣಗೂರು ಸಬ್ಬಮ್ಮ ಎಂಬ ಸ್ತ್ರೀ ದೈವಗಳನ್ನು 
ಕಾಲಭೈರವ, ಕೆಂಚಿರಾಯ, ಕುಮಾರಸ್ವಾಮಿಯಂತಹ ಪುರುಷ ದೈವಗಳನ್ನು 
ಆರಾಧಿಸುತ್ತಾರೆ. 


ಹೊಸಕೋಟೆ ಕೆಂಚಮ್ಮ ಸ್ಥಳೀಯ ಜನಪದ ದೈವ. ಹಾಸನದ ಐಗೂರು 
ಭಾಗದಲ್ಲಿ ಅವಳ ದೇವಸ್ಥಾನವೊಂದಿದೆ. ಹೇಮಾವತಿ ನದಿ ಪರಿಸರದ ಪ್ರಭಾವಿ 
ದೇವತೆಯಾಗಿದ್ದು, ಗೌಡರ ಮನೆ ದೈವ. ಪಂಜದ ಏನಡ್ಕ ಮನೆತನದಲ್ಲಿ ಕೆಂಚಮ್ಮನಿಗೆ 
ಗುಡಿ ನಿರ್ಮಿಸಿ "ಆರಾಧಿಸಲಾಗುತ್ತದೆ. 0 ಸಬ್ಬಮ್ಮ ಅನೇಕ ಗೌಡ ಮನೆತನಗಳ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 182 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಗುರು ಕಾರೋಣಲಿಣೆ ೧೬ ಎಡೆ 


ದೈವಗಜಣೆ ಎಡೆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 183 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಷದೆಯ ಕೊಡಗು ಮತ್ತು ದಕ. ಗೌಡರು 
ARI * ನ N,N C 
~~ ಪ "} 


ಸ ಇರಲ್ಲ 


ಸ” 
yg 
ವ 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 184 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಆರಾಧ್ಯ ದೇವತೆಯಾಗಿದ್ದು. ಸಕಲೇಶಪುರದ ಕೂಡುರಸ್ತೆಯಲ್ಲಿ ಇವಳ ಮುಖ್ಯ ಆರಾಧನಾ 
ನೆಲೆಯಿದೆ. “ಮಾಯಿ' ತಿ೦ಗಳಲ್ಲಿ ಸಬ್ಬಮ್ಮನ ಆರಾಧನೆ ನಡೆಸುವ ಗೌಡರು ಅವಳ ಮೇಲೆ 
ಶೋಬಾನೆ (ಜನಪದ ಹಾಡು) ಹಾಡುಗಳನ್ನು ಹಾಡುತ್ತಾರೆ. ಮದುವೆ ಮುಂತಾದ ಶುಭ 
ಸಂದರ್ಭಗಳಲ್ಲಿ ಸಬ್ಬಮನಿಗೆ ಹರಕೆಯಾಗಿ ಕಾಳುಮೆಣಸನ್ನು ತೆಗೆದಿಡುತ್ತಾರೆ. ಸಬ್ಬಮ್ಮನನ್ನು 
ಮಾಸ್ತಿಶಿಲ್ಪವನ್ನು ಹೋಲುವ ಮೂರ್ತಿ ಮುಖೇನ ಕೆಲವೆಡೆ ಆರಾಧಿಸಿದರೆ ಅನೇಕ ಕಡೆ 
ಕಲಶವಿಟ್ಟು ಪೂಜಿಸಲಾಗುತ್ತಿದೆ. 


ಕೆಂಚಿರಾಯ ಶಿವನ ಭೈರವ ರೂಪ. ಇವೆರಡೂ ನಾಥ ಸಂಪ್ರದಾಯಕ್ಕೆ ಸಂಬಂಧಿಸಿದ 
ದೇವತೆಗಳು. ಪುರುಷ ಜೋಗಿ ಭೂತವು ಉಳ್ಳಾಕುಲುಗಳ ಪ್ರಧಾನ ನೆಲೆಯಲ್ಲಿ ಆರಾಧನೆ 
ಹೊಂದುವ ಪ್ರಭಾವಿ ದೈವ. ಈ ದೈವ ತನ್ನ ನುಡಿಗಟ್ಟನಲ್ಲಿ ಕಾಶಿಮಠ, ಇಟ್ಟಲ ಮಠ, 
ಕಲ್ಯಾಣಪುರ ಮಠ, ಕದ್ರಿಮಠ ಮೂರು ಸೀಮೆಯೊಳಗೆ ತಿರುಗುವ ಬಡಜೋಗಿ ನಾನು. 
ಕಾಶಿಯಲ್ಲಿ ಕಾಳಭೈರವ, ತಿರುಪತಿಯಲ್ಲಿ ತಿಮ್ಮಪ್ಪೊಡೆಯ ಹುಚ್ಚು ಕೆಂಚಿರಾಯ ಮರುಳು 
ಜೋಗಿ ಯೆಂದು ಹೆಸರು ಪಡೆದ ಮಾಯಕದ ಜೋಗಿ ಎನ್ನುತ್ತದೆ. ತಿರುಪತಿ ಮೂಲದಲ್ಲಿ 
ಶೈವ ಕೇಂದ್ರಿತ ದೇವಾಲಯವಾಗಿತ್ತಲ್ಲದೆ ನಾಥ ಸಂಪ್ರದಾಯದ ನೆಲೆಯಾಗಿತ್ತು. 
ಗೌಡರು ಶ್ರೀವೈಷ್ಣವತೆಯನ್ನು ಆಚರಿಸಲಾರಂಭಿಸಿದಂತೆ ರಾಮಾನುಜರ ಕಾಲದಲ್ಲಿ 
ತಿರುಪತಿಯು ವೈಷ್ಣವ ಕ್ಷೇತವಾದಂತೆ ಗೌಡರು ತಿಮ್ಮಪ್ಪನನ್ನು ಹರಿಸೇವೆಯ ಮೂಲಕ 
ಆರಾಧಿಸಲಾರಂಭಿಸಿದರು. ವೈಷ್ಣವ ಪ್ರತಿನಿಧಿಯಾದ ದಾಸಯ್ಯನನ್ನು ಕರೆಸಿ ಅವನಿಂದ 
ಪೂಜೆ ಮಾಡಿಸುತ್ತಿದ್ದಾರೆ. ಹೀಗೆ ವೆ೦ಕಟರಮಣನನ್ನು ಆರಾಧಿಸಿ ತಾವು ಮುಡಿಪಿನಲ್ಲಿ 
ಸಂಗ್ರಹಿಸಿದ ಹಣವನ್ನು ಎ೦ದಾದರೊಮ್ಮೆ ತಿರುಪತಿಗೆ ಕಳುಹಿಸಿಕೊಡುತ್ತಾರೆ. ಹರಿಸೇವೆಯಲ್ಲಿ 
ಮದ್ಯ ಮಾಂಸದ ಸೇವನೆ ನಡೆಯುವುದಲ್ಲದೆ ಇದು ವರ್ಜಿಸಲಾಗದ ಗೌಡರ ನಾಥ 
ಪಂಥದ ಹಿನ್ನಲೆಯ ಕುರುಹಾಗಿದೆ. 


ಕಾಲಭೈರವ ಮೂಲತಃ ಕಾಪಾಲಿಕರ ಆರಾಧ್ಯ ದೈವ. ಇವನನ್ನು ಕಾಳಮುಖರೂ ಸ್ಪೀಕರಿಸಿ 
ಆರಾಧಿಸಲಾರಂಭಿಸಿದರು. ಗೌಡರು ಕಾಳಭೈರವನನ್ನು ಕೆಂಚಿರಾಯನಾಗಿ ಆರಾಧಿಸುತ್ತಾರೆ. 
ಇದೇ ಸ೦ದರ್ಭದಲ್ಲಿ ಕೆಂಚಿರಾಯನಿಗೆ ಬಲಿ ನೀಡಿ ಆರಾಧಿಸುತ್ತಾರೆ. ಕೆಂಚಿರಾಯನು 
ಶಿವನ ಭೈರವರೂಪವಾಗಿದ್ದು, ಇವನ ಪ್ರತಿಮೆಗಳನ್ನು ಕೆಲವೆಡೆ ಕಾಣಬಹುದು. 


ಗೌಡರ ಇತಿಹಾಸಕ್ಕೂ ಉಲ್ಲಾಕುಳುಗಳಿಗೂ ಅವಿನಾಭಾವ ಸಂಬಂಧವಿದೆ. ಈ ಬಗೆಗೆ 
ಈಗಾಗಲೇ ಚರ್ಚಿಸಲಾಗಿದೆ. ಕೆಳದಿ ಅರಸರ ಕಾಲದಲ್ಲಿ ಅರಸು ದೈವಗಳ ಆರಾಧನೆ 
ಆರಂಭವಾಯ್ತು ಎನಿಸುತ್ತದೆ. ಗೌಡರ ಮೇಲುಸ್ತುವಾರಿಯಲ್ಲಿ ಆರಾಧನೆಗೊಳ್ಳುವ 
ಉಲ್ಲಾಕುಳುಗಳ ಮೂಲವನ್ನು ಗ೦ಗರಲ್ಲಿ ಚರ್ಚಿಸಲಾಗಿದೆ. ಡಾ.ಕಣಿಯೂರರ ಚರ್ಚೆ ಇಲ್ಲಿ 
ದಾಖಲಾರ್ಹವೆನಿಸುತ್ತದೆ. ಗಂಗರ ದಡಿಗ ಮಾಧವ-ಆಲಬ್ದೆಯರ ಕುರಿತಾದ ಐತಿಹ್ಯಕ್ಕೂ 
ಉಲ್ಲಾಕುಳುಗಳಿಗೂ ಇರುವ ಸಾಮ್ಯತೆಯನ್ನು ಎತ್ತಿ ಹಿಡಿಯುತ್ತಾರೆ. ದಡಿಗನಿಗೆ ಸಿಂಹನಂದಿ 
ಎ೦ಬ ಜೈನ ಮುನಿ ಕರ್ಣಿಕಾರ ಪುಷ್ಪದ ಕಿರೀಟ ತೊಡಿಸಿದ್ದು ಉಲ್ಲಾಕುಳಲ್ಲಿ ಹಿರಿಯಣ್ಣನಿಗೆ 
“ಪೂಮಾಣಿ' ಎಂಬ ಹೆಸರಿರುವುದು ಈ ಸಾಧ್ಯತೆಗಳನ್ನು ತೋರಿಸುತ್ತದೆ. ಐತಿಹ್ಯದಂತೆ 
ಬಂಗಾಳದಿಂದ ದಡಿಗ-ಮಾಧವ-ಆಲಬ್ಬೆಯರು ದಕ್ಷಿಣಕ್ಕೆ ಬರುವಾಗ ಅವರಿಗೆ ರಾಮ- 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 185 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಲಕ್ಷ್ಮಣ- ಸೀತೆಯೆಂಬ ಹೆಸರಿತ್ತು. ತುಳುನಾಡಿನಲ್ಲಿ ಕಿನ್ನಿಮಾಣಿ-ಪೂಮಾಣಿಗಳನ್ನು ರಾಮ- 
ಲಕ್ಷ್ಮಣರು ಎನ್ನುತ್ತಾರೆ. ಇವರಿಗೆ ಸಾತ್ತಿಕ ರೂಪದ `ಆವಾರೊ' (ಬಾರಣೆ ಬರಿಯ ಹಾಲು 
ಮಾತ್ರ) ನೀಡುವುದರಿಂದ ಇದು ಜೈನ ಪ್ರಭಾವ ಎನಿಸುತ್ತದೆ. ಆದರೆ ಈ ಗಂಗ ವಂಶದ 
ಬ೦ಗಾಳ ಮೂಲದ ಕತೆಯನ್ನು ಅಲ್ಲಗಳೆಯುವ ವಾದವನ್ನು ಈಗಾಗಲೇ ಚರ್ಚಿಸಲಾಗಿದೆ. 
ಸಾಂಸ್ಕೃತಿಕ-ಇತಿಹಾಸದ ದೃಷ್ಟಿಯಿಂದ ಕಣಿಯೂರರ "ಮೌಖಿಕ ಸಂಕಥನ' ದ ಈ ಚರ್ಚೆ 
ಆಕರ್ಷಣೀಯವಾದದು. 


ಪಾದೂರು ಗುರುರಾಜ ಭಟ್ಟರ ಅಭಿಪ್ರಾಯದಂತೆ ೧೪ನೇ ಶತಮಾನದಲ್ಲಿ ದೈವಾರಾಧನೆ 
ಇಂದಿನ ಸ್ವರೂಪವನ್ನು ಪಡೆಯಿತು. ಈ ಹೊತ್ತಿಗಾಗಲೇ ವಿಜಯನಗರ-ಕೆಳದಿಯರಸರ 
ಆಡಳಿತ ತುಳುನಾಡಿನಲ್ಲಿ ಇದ್ದದ್ದರಿಂದ ಅರಸು ದೈವಗಳನ್ನು ಆರಾಧಿಸುವ ಪರಂಪರೆ 
ಆರಂಭವಾಯಿತು. ಇತರೆಡೆ ಇರುವ ಉಲ್ಲಾಯ- ಉಲ್ಲಾಳ್ಲಿಯರನ್ನು ಬಂಗರ ಮೂಲದ 
ದೈವಗಳೆನ್ನುತ್ತಾರೆ. ಈ ದೈವಗಳನ್ನು ಆರಾಧಿಸುವ ಮೂಲಕ ತಮ್ಮ ಅಧಿಕಾರವನ್ನು 
ಗಟ್ಟಿಗೊಳಿಸುವ ಯತ್ನ ನಡೆದಿದೆ. ಹಾಗಾಗಿ ಬಂಗರ ಸೀಮೆಯ ವ್ಯಾಪ್ತಿಯೊಳಗೆ ಬಹುತೇಕ 
ಅರಸು ದೈವಗಳ ಆರಾಧನೆಯಾಗುತ್ತದೆ. ಉಲ್ಲಾಯನಿಗಿಂತ ಭಿನ್ನವಾದ “ಇರ್ವೆರ್‌ 
ಉಲ್ಲಾಕುಳು' ಗೌಡರ ಮೂಲಕ ಕೆಳದಿಯವರ ಪ್ರಾಬಲ್ಯವನ್ನು ಸ್ಥಿರಗೊಳಿಸುವ ಯತ್ನ 


ಉಲ್ಲಾಕುಳು ಘಟ್ಟವಿಳಿದು ಬರುವಾಗ ಸುಬ್ರಹ್ಮಣ್ಯದ ಸುಬ್ರಾಯನ ಕೊಡಿಮರ 
ಏರುವುದನ್ನು ಕಂಡು ಅದನ್ನು ತಮ್ಮ ಬಾಣದಿಂದ ತುಂಡರಿಸುತ್ತಾರೆ. ಇವರಿಗೂ 
ಸುಬ್ರಾಯನಿಗೂ ನಡೆದ ಕದನ ಸ ಐತಿಹಾಸಿಕ ಧಾಳಿ ಎನಿಸುತ್ತದೆ. ಹಾಗಾಗಿ ಇಂದಿಗೂ 
ಕುಕ್ಕೆಯಲ್ಲಿ ಕೊಡಿಮರ (ದ್ವಜಾರೋಹಣ) ಇಲ್ಲ. ಬದಲಾಗಿ ಉಲ್ಲಾಕುಳು ನೀಡಿದ 
ಕೊಪ್ಪರಿಗೆಯ ಮೂಲಕ ಜಾತ್ರೆ ಆರಂಭವಾಗುತ್ತದೆ. ಹಾಗಾಗಿ ಶಾಪವೆಂಬಂತೆ ಇವರಿಗೆ 
ಹಾಲು ಮಾತ್ರ ಆವಾರೊ ನೀಡುತ್ತಾರೆ. ಡಾ. ಬಳಿಮಲೆಯವರು ಗೌಡೇತರ ದೇವರುಗಳ 
ಕೊಡಿಮರ ಕಡಿದರೆನ್ನುತ್ತಾರೆ. ಇದು ಗೌಡರು ಆಗಮನ ಪ್ರಕ್ರಿಯೆಯಲ್ಲಿ ಎದುರಿಸಿದ 
ಸಂಘರ್ಷ. ಈ ದೈವಗಳ ಆರಾಧನೆ ಗೌಡರ ಮೇಲುಸ್ತುವಾರಿಯಲ್ಲಿ ನಡೆಯುತ್ತದೆ. 
ಗೌಡರು ಸಂತು ತ ಬಚ್ಚನಾಯ್ಕ, ಶಿರಾಡಿ, ರುದ್ರಾಂಡಿ ಮುಂತಾದ ದೈವಗಳನ್ನು 
ಆರಾಧಿಸುತ್ತಾರೆ. ರುದ್ರಾಂಡಿ- ರುದ್ರ 'ಜಾಮುಂಡಿಯನ್ನು ಕುಟುಂಬದ ಮಾತೃನೆಲೆಯ 
ದೈವವಾಗಿ ಆರಾಧಿಸುತ್ತಾರೆ. ಕುಟುಂಬದ ಪ್ರಧಾನ ದೈ ವವಾದ ರುದ್ರಾಂಡಿಯನ್ನು ತರವಾಡು 
ಮನೆಗಳಲ್ಲಿ ಮಾತ್ರ ಆರಾಧಿಸುತ್ತಾರೆ. ಇದರೊಂದಿಗೆ ಪಂಜುರ್ಲಿ, ಗುಳಿಗ, ಕಲ್ಲುಡ, 
ಕಲ್ಲುರ್ಟಿ, ವರ್ತೆ ಮುಂತಾದ ದೈವಗಳನ್ನು ಆರಾಧಿಸುತ್ತಾರೆ. ಪ್ರತಿ ಗೌಡ ಮನೆಯಲ್ಲೂ 
ಕಲ್ಲುರ್ಟ-ಪಾಷಾಣಮೂರ್ತಿಯನ್ನು ಬೆತ್ತ, ಮೂರ್ತಿಗಳಲ್ಲಿ ಆರಾಧಿಸುತ್ತಾರೆ. ಈ ದೈವಕ್ಕೆ 
“ಅಗೆಲು' ಹಾಕಿ ಪೂಜಿಸುತ್ತಾರೆ. 

ಬಚ್ಚನಾಯಕ ದೈವ ಏನೆಕಲ್ಲಿನಲ್ಲಿ ಪ್ರಭಾವಿ ದೈವವಾಗಿದ್ದು, ಓರ್ವ ರಾಜ ಪ್ರತಿನಿಧಿ. 
ಕಂದಾಯ ನೀಡದ ಏನೆಕಲ್ಲು ಮಾಗಣೆಯ ನಾಲ್ಕೂರು ಗುತ್ತು ಮನೆ ಸುಬ್ಬಣ್ಣಗೌಡನನ್ನು 
ಶಿಕ್ಷಿಸಲು ಪಂಜದ ಬಲ್ಲಾಳ ಕಳಿಸುವ ಬಚ್ಚನಾಯಕ' ಗೌಡನ ಕೈಯಿಂದ ಹತನಾಗುತ್ತಾನೆ. 
ಮತ ಮೂಲದ ಸಾಮ್ಯತೆಯಿಂದಾಗಿ ಗೌಡರಿಂದ ಆರಾಧಿಸಲ್ಪಡುತ್ತಾನೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 186 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇಂತಹ ಅನೇಕ ನಾಯಕ ಪರಂಪರೆಯ ದೈವಗಳು ಸುಳ್ಯ ಭಾಗದಲ್ಲಿ ಆರಾಧಿಸಲ್ಪಡುತ್ತಿವೆ. 
ಬೈಸುನಾಯಕ, ಮಡಪ್ಪಾಡಿ-ಮೊಗ್ರಾಲಿನ ಕರಿಯಣ್ಣ ನಾಯಕ ಇವರೆಲ್ಲರನ್ನು ಸುಬ್ಬಣ್ಣ 
ಗೌಡ ಹತ್ಯೆ ಮಾಡುತ್ತಾನೆ. (ಡಾ. ಲಕ್ಷ್ಮಿಪಸಾದ್‌೨೦೧೧, ೨೧) ಇವರೆಲ್ಲ ಕೆಳದಿಯರಸರ 
ಕಾಲದಲ್ಲಿ ತುಳುನಾಡಿಗೆ ಕಪ್ಪ ಸ್ಟೀಕಾರಕ್ಕೆ ಬಂದ ಅರಸು ಪ್ರತಿನಿಧಿಗಳು. 


ಗೌಡರು ತಮ್ಮ ಸಂದಿಹೋದ ಹಿರಿಯರನ್ನು 'ಕಾರಣವರ್‌' ಎಂದು ಆರಾಧಿಸುತ್ತಾರೆ. 
ಮನೆಯಲ್ಲಿ ಅವರಿಗೆ ಅಗೆಲು ಹಾಕಿ ಬಡಿಸುತ್ತಾರೆ. ಒಟ್ಟು ಹದಿನೆಂಟು ಎಲೆಗಳಲ್ಲಿ ಬಡಿಸುವ 
ಇವರು ಸಂದಿಹೋದ ಹದಿನೆಂಟು ಆತ್ಮಗಳಿಗೆ ಗೌರವ ಸಲ್ಲಿಸುತ್ತಾರೆ. ಇವರಲ್ಲಿ ಮೋಕ್ಷದ 
ಕಲ್ಪನೆ ಇಲ್ಲ. ವಿಶೇಷ ಸಂದರ್ಭಗಳಲ್ಲಿ ಇವರನ್ನು ನೆನೆದು ಕಾರ್ಯವನ್ನು ಆರಂಭಿಸುತ್ತಾರೆ. 
"ಗುರು ಕಾರಣವರ್‌' ಗೆ ಗೌರವ ಸಲ್ಲಿಸುವುದು ತಮ್ಮ ಕರ್ತವ್ಯ ಎಂದು ಭಾವಿಸುತ್ತಾರೆ. ಈ 
ಎಲ್ಲ ಆಚರಣೆಗಳೂ ಅಡುಗೆ ಮನೆಯಲ್ಲಿ ನೆಟ್ಟಿರುವ "ಕನ್ನಿಕಂಬ' ಕೇಂದ್ರಿತವಾಗಿರುತ್ತದೆ. 


ಗೌಡರು ಮೂಲತಃ ಶೈವ ಮೂಲದ ನಾಥ ಪಂಥೀಯರು. ಇವರು ಆರಾಧಿಸುವ 
ಪುರುಷರಾಯ ಓರ್ವ ನಾಥಸಿದ್ದ ಸನ್ಯಾಸಿ. ತುಳುನಾಡಿನಲ್ಲಿ ಕದ್ರಿ, ವಿಟ್ಟ ಗುರುಪುರ, 
ಕಾಣಿಯೂರು, ಮಂಜೇಶ್ವರಾದಿ ಹಲವು ಕಡೆಗಳಲ್ಲಿ ತಾಂತ್ರಿಕ ಪಂಥಗಳ ಕುರುಹುಗಳು, 
ಜೋಗಿ ಮಠಗಳಿವೆ. ಶೈವ ಮೂಲೀಯ ಪಾಶುಪತ, ಶಾಕ್ತ, ಕಾಳಮುಖ, ಲಕುಲೀಶ, 
ಕಾಪಾಲಿಕ, ಕಾಳಾದಿ ನಾಥ ತಾಂತ್ರಿಕ ಪಂಥಗಳ ಆಚರಣೆಗಳನ್ನು ಸುಳ್ಯ ಪರಿಸರದಲ್ಲೂ 
ನೋಡಬಹುದು. ತಮ್ಮ ಜೀವನಾವರ್ತನಗಳ ಆಚರಣೆಗಳಲ್ಲಿ ಮಾಡುವ ವೆಂಕಟರಮಣ 
ದೇವರ ಮುಡಿಪು ಕಟ್ಟುವಿಕೆಯು ಇಂತದೇ ಆಚರಣೆಗಳಲ್ಲಿ ಒಂದು. ನಾಥಾದಿ ತಾಂತ್ರಿಕ 
ಪಂಥಗಳಲ್ಲಿ ಪಂಚ "ಮ' ಕಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ. ಮದ್ಯ, ಮಾಂಸ, ಮುದ್ರಾ, 
ಮೈಥುನ ಮತ್ತು ಮತ್ಸ್ಯ ಇವುಗಳ ಮೂಲಕ ಆರಾಧನೆ ನಡೆಯುತ್ತದೆ. ಬಹುಶಃ ಗೌಡರು 
ತಮ್ಮ ಅಡುಗೆ ಮನೆಯಲ್ಲಿ ನೆಡುವ ಕನ್ನಿಕಂಬ ಲಿಂಗದ ರೂಪವಾಗಿರಬೇಕು. ಆದರೆ ನಾಥ 
ಪರಂಪರೆಯವರ ಆರಾಧನೆ ಮೂಲದಲ್ಲಿ ಲಾಕುಳಶೈವರಷ್ಟು ಕಾಮಕ್ಕೆ ಪ್ರಾಶಸ್ತ್ಯವನ್ನು 
ನೀಡುವುದಿಲ್ಲ. ನಾಥ ಸನ್ಯಾಸಿ ಜೋಗಿ ಪುರುಷರು ಭಾಗಮಂಡಲದಲ್ಲಿ ಸೂಳೆಯರ 
ಮೇಳ ನಡೆಸಿದ್ದನ್ನು ಹೇಳುತ್ತಾನೆ. ಕಾಲಾಂತರದಲ್ಲಿ ಲಾಕುಳರ ಪ್ರಭಾವಕ್ಕೆ ನಾಥರು 
ಬಿದ್ದಂತಿದೆ. ನಾಥರಲ್ಲಿ ಯೋಗಿನಿಯರಿಗೆ ಹೆಚ್ಚು ಮಹತ್ವವಿದೆ. ಯೋಗಿನಿಯರನ್ನು ಶಕ್ತಿಯ 
ರೂಪವೆಂದು ತಾಂತ್ರಿಕರು "ಯೋನಿ ತಂತ್ರ' ಮೊದಲಾದ ವಿಧಿಗಳಲ್ಲಿ ಆರಾಧಿಸುತ್ತಾರೆ. 
ಜೋಗಿ ಪುರುಷನಿಗೆ “ಜವುಳಿ ಜಂಗಮ'ಳೆಂಬ ತಂಗಿ ಇದ್ದಳು. 


ಗೌಡರು ಮದ್ಯ, ಮಾಂಸವನ್ನು ದೇವತಾರಾಧನೆಯ ಭಾಗವಾಗಿ ಪರಿಗಣಿಸಿದರೂ 
ಮೈಥುನವನ್ನು ಈ ನೆಲೆಯಿಂದ ಬಿಟ್ಟಂತಿದೆ. ಆದರೂ ಇದರ ಕುರುಹುಗಳನ್ನು ಅವರ 
ಆಚರಣೆಗಳಲ್ಲಿ ಕಾಣಬಹುದು. ಮುಖ್ಯವಾಗಿ ಗೌಡ ಜನಾ೦ಗದ ಪ್ರಖ್ಯಾತ ಕುಣಿತ 
'ಸಿದ್ದವೇಷ'ವನ್ನು ಈ ನೆಲೆಯಿಂದ ನೋಡಬಹುದಾಗಿದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 187 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಸಿದ್ಧವೇಶ: 


ಸುಗ್ಗಿಯ ಕಾಲದಲ್ಲಿ ಗೌಡ ಯುವಕರು ಸಿದ್ದವೇಷವನ್ನು ಕುಣಿಯುತ್ತಾರೆ. ಬ್ರಾಹ್ಮಣ, 
ದಾಸಯ್ಯ ಸನ್ಯಾಸಿ ಮತ್ತು ಆರೇಳು ಮಂದಿ ಯುವಕರು ಇದರಲ್ಲಿ ಬರುವ ಪಾತ್ರಿಗಳು. 
ಯುವಕರು ತಲೆಗೆ ಮುಂಡಾಸುಕಟ್ಟಿ, ಕಚ್ಚೆ ಹಾಕಿ ದೋಗಲೆ ಅಂಗಿ ತೊಟ್ಟಿರುತ್ತಾರೆ. ದಾಸಯ್ಯ 
ಕೆಂಪು ಶಾಲು ಹಾಕಿ ಕೈಯಲ್ಲಿ ಜಾಗಟೆ ಶಂಖ ಹಿಡಿದಿರುತ್ತಾನೆ. ಬ್ರಾಹ್ಮಣ ಬಿಳಿ ಕಚ್ಚೆ ಹಾಕಿ. 
ಗೋಣಿಯ ಹಗ್ಗದಿಂದ. ಜನಿವಾರ ಧರಿಸಿ, ಗಂಧ ಹಚ್ಚಿಕೊಂಡಿರುತ್ತಾನೆ. ಸನ್ಯಾಸಿ ಇದರಲ್ಲಿ 
ಆಕರ್ಷಕ ವೇಷವಾಗಿದ್ದು, ಒಣಗಿದ ಬಾಳೆಎಲೆಯನ್ನು "ಮೃಗ ಕಟ್ಟಿಕೊಂಡಿರುತ್ತಾನೆ. ಮುಖ 
ಮರೆಯಾಗದ ಬಾಳೆ ಎಲೆಯನ್ನು ಕಟ್ಟಿರುತ್ತಾರೆ ಮೆತ್ತು. ತಲೆಗೆ ಅಡಿಕೆ ಹಾಳೆಯಿಂದ 
ಶಂಕುವಿನ ಆಕಾರದ ಟೊಪ್ಪಿ ಇಡುತ್ತಾರೆ. ಸೊಂಟಕ್ಕೆ ಬೆತ್ತದಿಂದ ಮಾಡಿದ ಶಿಶ್ನವನ್ನು 
ಕಟ್ಟಿರುತ್ತಾರೆ. ಕೈಯಲ್ಲೊಂದು ದೊಣ್ಣೆ, ಭಸ್ಮದ ಪಾತ್ರೆ ಹಿಡಿದಿರುತ್ತಾರೆ. 


ಸಿದ್ದುಲಿಂಗ ಮುದ್ದುಲಿಂಗ ಸುದ್ದು ಬೇಸೋ... ಎಂದು ಹಾಡು ಆರಂಭವಾದಾಗ 
ಯುವಕರು ವೃತ್ತಾಕಾರದಲ್ಲಿ ಕುಣಿಯುತ್ತಾರೆ. ಹಾಡಿನಲ್ಲಿ "ಶೃಂಗೇರಿ ಮಠದಿಂದ” ಎಂದು 
ಬ೦ದಾಗ ಸನ್ಯಾಸಿ ಪ್ರತ್ಯಕ್ಷನಾಗುತ್ತಾನೆ. ಕುಂಟುತ್ತಾ ದೊಣ್ಣೆಯನ್ನು ಊರುತ್ತಾ ಸನ್ಯಾಸಿ 
ಬರುತ್ತಾನೆ. ಅಂಗಳದಲ್ಲಿ ದಾಸಯ್ಯ ಮತ್ತು ಸನ್ಯಾಸಿ ಕೂಡ ಇರುತ್ತಾರೆ. ಸನ್ಯಾಸಿ ತನ್ನ 
ಬೆತ್ತದ ಶಿಶ್ನವನ್ನು ನೇವರಿಸುತ್ತಾ 'ಆಹಾಹ...ಓಹೋಹೋ...' ಎಂದು ಪ್ರಲಾಪವನ್ನು 
ಮಾಡುತ್ತಿರುತ್ತಾನೆ. 


ದಾಸಯ್ಯ ಜಾಗಟೆ ಬಾರಿಸುತ್ತಾ ಶಂಖ ಊದುತ್ತಾನೆ. ಬ್ರಾಹ್ಮಣ ತಾನು ಪೂಜೆ 
ಮಾಡಿದಂತೆ, ಮಂತ್ರ ಹೇಳುವಂತೆ ನಟಿಸುತ್ತಾನೆ. ಸನ್ಯಾಸಿ ಇವರಿಬ್ಬರನ್ನೂ ತಮಾಷೆ 
ಮಾಡುತ್ತಾನೆ. ಅವರನ್ನು ಅನುಕರಿಸಿ ಲೇವಡಿ ಮಾಡುತ್ತಾನೆ. ತನ್ನ ನಿಗುರಿದ ಬೆತ್ತದ 
ಶಿಶ್ನದಿಂದ ಇಬ್ಬರನ್ನು ಮುಟ್ಟಲು ಹೋಗುವಾಗ ಅವರಿಬ್ಬರೂ ಓಡುತ್ತಾರೆ. ಅವರನ್ನು 
ಅವಮಾನಿಸುತ್ತಾನೆ. 


ಕೊನೆಯಲ್ಲಿ ಮನೆ ಮಂದಿ ಅವರಿಗೆ ಅಕ್ಕಿಯೋ ಏನೋ ಕೊಟ್ಟು ಪುರಸ್ಕರಿಸುತ್ತಾರೆ. 
ಸನ್ಯಾಸಿ “ತಾನು ಹೊಳೆ ಬದಿಗೆ ಹೋಗಿ ಲಕ್ಷಿ (ಶಿಶ್ನ) ಪೂಜೆ ಮಾಡಬೇಕು?” ಎನ್ನುತ್ತಾನೆ. 


ಮಧ್ಯಕಾಲೀನ ತಾಂತ್ರಿಕ ಪರಂಪರೆಗಳಲ್ಲಿ ಅತ್ಯಂತ ಪ್ರಮುಖವಾದ ಕಾಳಮುಖ- 
ಲಾಕುಲೀಶ ಪಂಥದ ಸನ್ಯಾಸಿಯನ್ನು ಇದು ಹೋಲುತ್ತದೆ. ಸನ್ಯಾಸಿಯ ಪೂರ್ಣ 
ನಗ್ನತೆಯನ್ನು ಬಾಳೆ ಎಲೆಗಳ ಮೂಲಕ ಸಂಕೇತಿಸಲಾಗಿದ್ದರೂ ಶಿಶ್ನದ ರಚನೆ ನಗ್ನತೆಯನ್ನು 
ಬಿಂಬಿಸುತ್ತದೆ. ಲಾಕುಳ ಸನ್ಯಾಸಿಗಳು ನಗ್ನರಾಗಿದ್ದು ಕಾಮುಕರಂತೆ ವರ್ತಿಸುತ್ತಿದ್ದ ಬಗ್ಗೆ ಚೀನೀ 
ಪ್ರವಾಸಿ ಹೂಯೆನ್‌ತ್ಸಾಂಗ್‌ ದಾಖಲಿಸಿದ್ದಾನೆ. ಇವರು ವೈದಿಕ ವಿರೋಧಿಗಳಾಗಿದ್ದರು. 
ಲಾಕುಳರು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದಿರುತ್ತಾರೆ. ಲಾಕುಲೀಶನ ಶಿಲ್ಪದಲ್ಲೂ ಕೈಯಲ್ಲಿ 
ದೊಣ್ಣೆಯನ್ನು ಕಾಣಬಹುದು. ಈ ವಿಗ್ರಹವನ್ನು ಕದ್ರಿ ಮಠದಲ್ಲೂ ನೋಡಬಹುದು. 
ಗೌಡರೂ ಈ ಲಾಕುಳರ ಪುಭಾವಕ್ಕೆ ಬಿದ್ದಿದ್ದನ್ನು ಇದು ತೋರಿಸುತ್ತದೆ. ಸಿದ್ದವೇಷದ 
ಸನ್ಯಾಸಿ ಲಾಕುಳನಾದರೂ "ಸಿದ್ದ' ಎಂಬ ಪದದೊಂದಿಗೆ ಅವನ ಸಂಬಂಧವನ್ನು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲ) 188 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅರ್ಥೈಸಬೇಕಾಗಿದೆ. ಜೋಗಿ ಮಠಗಳೆಂದು ಕರೆಯಲ್ಪಡುವ ಅನೇಕ ಸಿದ್ದಮಠಗಳನ್ನು 
ಕರ್ನಾಟಕದಲ್ಲಿ ನೋಡಬಹುದು. ಸಿದ್ದವೇಷ ಕುಣಿತದ ಹಾಡಿನಲ್ಲಿ ಬರುವ ವಿಟ್ಲ, ಕದ್ರಿ, 
ಮರ್ಕಂಜ ಮೊದಲಾದವು ಜೋಗಿ ಮಠಗಳು. 


ಜೈನ-ಬಂಟ-ಬಿಲ್ಲವರಿಗೆ ಸುತ್ತು ಪಡಿರೆ ಮನೆಗಳಿರುವಂತೆ ಗೌಡರಿಗೂ "ಐನ್‌ಮನೆ” 
ಇದೆ. ಇದೊಂದು ರಾಚನಿಕ ಹಾಗೂ ಸಾಂಸ್ಕೃತಿಕವಾಗಿ ಸಂಕೀರ್ಣವಾದದ್ದು. 
ಐನ್‌ಮನೆಯು ಕುಲದೈವ, ಮನೆದೈವ, ಗುರುಕಾರಣವರ್‌, ಧರ್ಮದೈವಗಳೊಂದಿಗೆ ಕರ್ತನ 
ನಿರ್ದೇಶನದಲ್ಲಿ ನಡೆಯುವ ಮನೆ. ಈ ಐದು ವ್ಯವಸ್ಥೆಗಳ ಮನೆಯಲ್ಲಿ ಕುಲದೈವಗಳ 
ಕೋಣೆ ಇದ್ದು ಮುಡಿಪು, ಹರಿಸೇವೆ ಇತ್ಯಾದಿಗಳು ನಡೆಯುತ್ತವೆ. ಇದೇ ಮನೆಯಲ್ಲಿ 
ಉದ್ರಾಂಡಿ, ಉಲ್ಲಾಕುಳು, ವಿಷ್ಣುಮೂರ್ತಿ, ವಯನಾಟ್‌ ಕುಲವನ್‌ ಮುಂತಾದ ದೈವಗಳ 
ಭಂಡಾರವಿರುತ್ತದೆ. ಸಾಮಾನ್ಯವಾಗಿ ಅಡುಗೆ ಕೋಣೆಯ ಪಕ್ಕ ಕತ್ತಲಲ್ಲಿ ಕಲ್ಲುರ್ಟಿಯ ಬೆತ್ತ 
ಪರಿಕರಗಳು ಇರುತ್ತವೆ. ಹೊರಗಡೆ ಅಗೆಲು ಹಾಕಲಾಗುತ್ತದೆ. 


ಗೌಡರು ತಮ್ಮ ಮತ ಮೂಲದ ಆರಾಧನೆಗಳನ್ನು ಉಳಿಸಿಕೊಂಡು ದೈವಾರಾಧನೆಯನ್ನು 
ಒಪ್ಪಿಕೊ೦ಡಿದ್ದಾರೆ. ಈ ಕಾಲಘಟ್ಟದಲ್ಲಿ ಅನೇಕ ಸ್ಥಿತ್ಯಂತರಗಳು ಘಟಿಸಿವೆ. ಕೊಡುಕೊಳ್ಳುವಿಕೆ 
ನಡೆದಿದೆ. ಈ ಮೂಲಕ ತಾವು ಸ್ವೀಕರಿಸಿದ ಸಂಸ್ಕೃತಿಗೆ ತಮ್ಮ ತನವನ್ನು ನೀಡಿ ಶ್ರೀಮಂತ 
ಗೊಳಿಸಿದ್ದಾರೆ. 


ಪರಾಮರ್ಶಿತ ಗ್ರಂಥಗಳು: 

೧. ಮೌಖಿಕ ಸಂಕಥನ: ಡಾ. ಪೂವಪ್ಪ ಕಣಿಯೂರು, ೨೦೦೯ 

೨. ಕರಾವಳಿ ಜಾನಪದ: ಡಾ. ಪುರುಷೋತ್ತಮ ಬಿಳಿಮಲೆ, ೧೯೯೦ 

೩. ಬೃಹತ್‌ ಕರ್ನಾಟಕ: ಭಾಷಿಕ, ಸಾಂಸ್ಕೃತಿಕ, ಡಾ. ಚಿದಾನಂದ ಮೂರ್ತಿ, ೨೦೦೮ 
೪. ಗೌಡ ಜನಾಂಗ: ಸಂ.ಡಾ. ಚಿನ್ನಪ್ಪ ಗೌಡ ೨೦೦೩ 

೫. ಭೂತಗಳ ಅದ್ಭುತ ಜಗತ್ತು: ಹ ಲಕ್ಷಿ £ಪಸಾದ್‌ 

೬. ತುಳು ದೇಶ ಭಾಷಾ ವಿಚಾರ: ಕಡವ. ಶಂಭುಶರ್ಮ ೧೯೭೦ 

೭. ತುಳುನಾಡು; ಪಾದೂರು ಗುರುರಾಜ ಭಟ್‌ ೨೦೦೯ 

೮. ಜನಮನದ ಕಂದ್ರಪ್ಪಾಡಿ; ಹಿಮಕರ ಎ.ಕೆ. ೨೦೦೧ 

೯. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ; ಗಣಪತಿ ರಾವ್‌ ಐಗಳ್‌, ೨೦೦೪ 
೧೦. ಬಳಗ of South Kanara; Ramesh K.V. 

೧೧. In pursuit of our roots; Puttur Anantharaja Gowda 2015 


ಗೌಡಜನಾಂಗವು ಮೂಲದಲ್ಲ ನಾಥ ಸಂಪ್ರದಾಯಸ್ಥರು 


ತುಳುನಾಡಿನಲ್ಲಿ ಹಿಂದೂ ಧರ್ಮಕ್ಕೆ ಹೊಂದಿಕೊಂಡಂತೆ ನಾಥ ಸಂಪ್ರದಾಯವು ಹಿಂದೆ 
ಉನ್ನತ ಸ್ಥಿತಿಯಲ್ಲಿತ್ತು ಎನ್ನುವುದಕ್ಕೆ ಬಹಳಷ್ಟು ಪುರಾವೆಗಳು ಸಿಗುತ್ತವೆ. ಸ್ಥಳನಾಮಗಳನ್ನು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 189 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಹೊಂದಿಕೊಂಡು ಮಠ, ಮಠಕಣಿ, ಮಠಂದೂರು, ಮಠಂತಬೆಟ್ಟು, ಜೋಗಿಯಡ್ಕ. 
ಜೋಗಿಬೆಟ್ಟು, ಜೋಗಿ ಗುಂಡಿ, ಕಲ್ಲೇಮಠ, ಕೊರಮಠ, ಸಾಧುಮಠ, ಸಿದ್ದಕಟ್ಟೆ. ಸಿದ್ದಾಪುರ, 
ಸಿದ್ದಬೈಲು, “ಖದ್ದೋಡಿ, ಬೈರಂಪುರ, ಬೈರಹಳ್ಳಿ, ಬೈರೋಣಿ ಮುಂತಾದ "ಸ್ಥಳಗಳಲ್ಲಿಯ 
ಸ್ಥಿತಿಗಳಿಂದ ಇವರೆ ಅಸ್ತಿತ್ವವನ್ನು ಗಮನಿ ಬಹ ದಾಗಿದೆ. ಜೈನಮಠ, ಬೌದ್ಧಮಠಗಳಿದ್ದಂತೆ 
ನಾಥ ಸಂಪ್ರದಾಯವೂ ped ಇವರು ಐದು ತತ್ವಗಳಾದ- ಸಾಲೋಕ್ಯ, ಸಾರುಪ್ಯ, 
ಸಾಮಿಪ್ಯ, ಸಾಯುಜ್ಯ, ಸಾಷ್ಟಿತಗಳ ಪರಿಣತರಾಗಿದ್ದು, ನಿಷ್ಣಾತ ಪವಿತ್ರ ಸಂತರು. ಈ ಪೈಕ 
ಭೈರವರು, ಸಿದ್ದರು ಅವಧೂತ ಸ್ಥಿತಿಯಿ೦ದ-ಯೋಗಸಿದ್ಧಿಯಿಂದ ಯೋಗೀಶ್ವರರೆನಿಸಿದ್ದರು. 
ಈ ಪೈಕಿ ನವನಾಥ ಸಿದ್ದರು ಅತೀ ಪ್ರಮುಖರು. 


ಕ್ರಿಸ್ತ ಪೂರ್ವದಲ್ಲಿ ಈ ಸಂಪ್ರದಾಯವನ್ನು ಸಮಾಜದಲ್ಲಿ ಪಾರೀಶ್ಚರನಾಥ ಯೋಗಿಯು 
ತತ್ವ ಭೋದೆ ಮಾಡಿದನೆಂದು ಇತಿಹಾಸ ತಿಳಿಸುತ್ತದೆ. ಯೋಗ ಸಾಧನೆಯಿಂದ ದೇವಸಿದ್ಧಿ 
ಪಡೆದು ಸನ್ಮಾರ್ಗದಲ್ಲಿ ನಡೆಯುವುದೊಂದೇ ಶ್ರೇಷ್ಠವೆಂದು ವ್ಯಾಖ್ಯಾನಿಸುವ ಇವರು 
ಹೆಚ್ಚಾಗಿ ಅತೀ ಶ್ರೀಮ೦ತರನ್ನು-ಆಳುವವರನ್ನು ಆಶ್ರಯಿಸಿ ಸುಖ ಸಂತೋಷಗಳ ಕುರಿತು 
ನಶ್ಚರತೆಯನ್ನು ಪ್ರತಿಪಾದಿಸಿ ಕಷ್ಟದಲ್ಲಿರುವವರನ್ನು-ಜಾತಿ ಭ್ರಷ್ಟರನ್ನು ತಮ್ಮ ಮತಕ್ಕೆ ಸೇರಿಸಿ 
ಅವರನ್ನು ಉದ್ದರಿಸುವುದಾಗಿ ಮತ ಭೋದನೆ ಮಾಡಿದರು. ಇವರು ತಮ್ಮ ಕಿವಿಗಳಿಗೆ 
ದೊಡ್ಡ ಮಕರ ಕುಂಡಲಗಳನ್ನು ಧರಿಸುವುದು ತಲೆಯಲ್ಲಿ ಜಟೆ ಇಳಿಸಿ ರುದ್ರಾಕ್ಷಿಮಾಲೆ 
ಸುತ್ತಿಕೊಳ್ಳುವುದು, ಮೈಗೂ ಹಣೆಗೂ ಭಸ್ಮಧಾರಣೆ ಮಾಡಿ ಕಂಕುಳದಲ್ಲಿ ಜೋಳಿಗೆ 
ಸೊಂಟಕ್ಕೆ ಉಣ್ಣೆಯ ಡ್‌ ಕಟ್ಟಿಕೊಳ್ಳುವುದು, ಕೌಪೀನ ವಸ್ತ್ರ ಕೈಯಲ್ಲಿ ದಂಡ 
ಸೂಕ ಶಿ, ತ್ರಿಶೂಲ ಮುಂತಾದವುಗಳನ್ನು ಹಿಡಿದುಕೊಳ್ಳುವುದು ತೀರ್ಥಯಾತ್ರೆ 
ಕೈಗೊಳ್ಳುವುದಲ್ಲದೇ ಯೋಗ್ಯ ಸ್ಥಳಗಳಲ್ಲಿ ಮಠವನ್ನು ಕಟ್ಟಿಸಿಕೊಳ್ಳುವುದು, ಮತ ಪ್ರಚಾರ 
ಮಾಡುವುದಾಗಿದೆ. ಇವರು ಈಶ್ವರನನ್ನು ಆದಿನಾಥ ನ ಲೋಕೇಶ್ವರನೆಂಬ ಹೆಸರಿನಿಂದ 
ಪೂಜಿಸುವರು. ಅಲ್ಲದೇ ಶಕ್ತಿಯನ್ನು ಭೈರವನನ್ನು ಪೂಜಿಸುವುದಾಗಿದೆ. 


ಈ ಮತವು ಮತ್ಲೇಂದ್ರನಾಥ ಯೋಗೀಶ್ವರನ ಕಾಲದಲ್ಲಿ ಉನ್ನತ ಸ್ಥಿತಿಗೆ ಬಂದಿತು. 
ಈತನ ಶಿಷ್ಯರಾದ ಗೋರಕನಾಥ-ಜಾಲಾಂಧರ ನಾಥ - ಗೋಪೇಂದನಾಥ - 
ಕನೀಫನಾಥ - ಚರ್ಪಟಿನಾಥ - ಔರಂಗಿನಾಥ ಮುಂತಾದ ೧೨ ಜನ ವಿದ್ವಾಂಸ 
ಮತಬೋಧಕರಿದ್ದರು. ಈಗಿನ ಉತ್ತರಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿರುವ 
ಆದಿತ್ಯನಾಥರು ಸಹ ನಾಥಪಂಥಕ್ಕೆ ಸೇರಿದ್ದು, ಕದಿರೆ ಮತ್ತು ಚುಂಚನಗಿರಿಯಲ್ಲಿ ದೀಕ್ಷೆ 
ಪಡೆದವರಾಗಿದ್ದಾರೆ. ಮತ್ತೇಂದನಾಥನು ಗೋರಕಪುರದಲ್ಲಿ ಮುಖ್ಯ ನಾಥ ಮಠ 
ಸ್ಥಾಪನೆ ಮಾಡಿದನು. ಇದು ನಾಥ ಸಂಪ್ರದಾಯದ ಪ್ರಮುಖ ಸ್ಥಳವಾಗಿದೆ. ಇವರು 
ಪ್ರತಿ ೧೨ ವರ್ಷಗಳಿಗೊಮ್ಮೆ ನಾಸಿಕ್‌ ಪ್ರಾಂತ್ಯದ ತ್ರೈಯಂಬಕದಲ್ಲಿ ಧರ್ಮಸಭೆಯನ್ನು 
ನಡೆಸುವುದಲ್ಲದೇ ಅಂದು ನಿಶ್ಚಯಿಸಿಕೊಂಡ ದಿಕ್ಕು (ಸ್ಥಳ)ಗಳಿಗೆ ತೀರ್ಥಯಾತ್ರೆ ? ಮತ 
ಪ್ರಚಾರಕ್ಕೆ ತೆರಳುವುದಾಗಿತ್ತು. "ಆಯಾಯ ಸ್ಥಳಗಳ ಅರಸರನ್ನು ನಾಥ ಸಂಪ್ರದಾಯಕ್ಕೆ 
ತಮ್ಮ ಸೀ ಯೋಗ ಶಕ್ತಿಯಿಂದ ಮನೋಸಿದ್ದಿಯಿಂದಲೂ ಒಗ್ಗೂಡಿಸಿಕೊಂಡು ಮಠ 
ಸ್ಥಾಪಿಸಿ ಬೋಧಿಸುತ್ತಿದ್ದರು. ತುಳುನಾಡಿನಲ್ಲಿ ಪ್ರಮುಖವಾಗಿ ಕದಿರೆಯ ಮಠವು ಒಂದಾಗಿದೆ. 
ಮತ್ತೇಂದನಾಥ ಯೋಗಿಯಿಂದ ಈ ಮಠ ಸ್ಥಾಪಿತವಾಗಿದೆ. ಇಲ್ಲಿ ಯೋಗದ ಗುಹೆ ಹಾಗೂ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 190 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಯಜ್ಞ ಕುಂಡಗಳಿವೆ. ಕಾಸರಗೋಡು ತಾಲೂಕು ಕುಂಬಳೆಯ ಪೊಸೋಡಿಗುಂಪೆಯ 
ಹತ್ತಿರ ಗುಡ್ಡದಲ್ಲಿ ಇವರ ಯೋಗ ಸಾಧನೆಯ ಗವಿಗಳು, ಕುಟಚಾದ್ರಿ, ಸೂಡ ಎಂಬಲ್ಲೂ 
ಇವರ ಮಠಗಳು ಯೋಗ ಸಾಧನೆಯ ಸ್ಥಳಗಳಿವೆ. ಅಂತೆಯೇ ತುಳುನಾಡಿನಲ್ಲಿ ಮೂರು 
ಮುಖ್ಯ ಮಠಗಳಿದ್ದವು. ಕ್ರಿಸ್ತಶಕ ೯೧೮ ರಲ್ಲಿ ಮಂಗಳೂರನ್ನು ಆಳುತ್ತಿದ್ದ ಆಲೂಪ ಅರಸ 
ಕುಂದವರ್ಮನೆಂಬವನು ನಾಥ ಸಂಪ್ರದಾಯವನ್ನು ಅನುಸರಿಸಿ ಕದಿರೆಯಲ್ಲಿ ಲೋಕೇಶ್ವರ 
ದೇವರನ್ನು ಪ್ರತಿಷ್ಠಾಪಿಸಿದನು. 


ಇದು ಈಗಲೂ ಕದಿರೆಯ ಮಂಜುನಾಥ ದೇವಾಲಯದಲ್ಲಿದೆ. ಕಂಚಿನ ಎರಕದ 
ಪ್ರತಿಮೆಯಾಗಿದ್ದು, ಮೂರು ಮುಖಗಳು ಆರು ಕೈಗಳಿವೆ. ಪದ್ಮಾಸನ ಸ್ಥಿತನಾಗಿ ತಲೆಯ 
ಮೇಲೆ ಕಿರೀಟದ ಬದಲು ಜಟೆಯು- ಜಟೆಯ ಬುಡದಲ್ಲಿ ಮತ್ತೇಂದನಾಥನ ಸಣ್ಣ 
ವಿಗ್ರಹವು ಕೆತ್ತಲಟ್ಟು ಜಟೆಯ ಮೇಲೆ ರುದ್ರಾಕ್ಷಿ ಮಾಲೆ ಧರಿಸಲ್ಪಟ್ಟಂತಿದೆ. ಕಿವಿಗೆ ಮಕರ 
ಕುಂಡಲಗಳಿವೆ. ಹಿಂದೆ ಪ್ರಭಾವಳಿ ಇದೆ. ಅಲ್ಲದೇ ಇನ್ನೊಂದು ಪ್ರತಿಮೆಯಿದ್ದು ಒಂದೇ 
ಮುಖ ನಾಲ್ಕು ಕೈಗಳಿವೆ. ಪ್ರತಿಮೆಯು ಪದ್ಮಾಸನದಲ್ಲಿದೆ. ಮತ್ತೊಂದು ಪ್ರತಿಮೆಯು ಮಕರ 
ಕುಂಡಲ ಧರಿಸಿದ ಭೈತವನದ್ದಾಗಿದೆ. ಶೃಂಗೀವಾದ್ಯವು ಕೈಯಲ್ಲಿದೆ. ಕಾಲು ಬುಡದಲ್ಲಿ 
ವರಾಹ ಚಿತ್ರವಿದೆ. ದೇವಾಲಯದ ಒಳಗೋಡೆಯಲ್ಲಿ ಮತ್ತೇಂದನಾಥನ ಶಿಲಾವಿಗ್ರಹ ಇದೆ. 
ಶೃಂಗನಾಥನ ಇನ್ನೊಂದು ಪ್ರತಿಮೆ ಇದೆ. 


ಕದಿರೆ ಗುಡ್ಡದಲ್ಲಿ ಮತ್ತೇಂದನಾಥನ ಮಠವನ್ನು ಕಟ್ಟಿಸಿಕೊಟ್ಟ ಅಲುಪ ಅರಸು 
ಕುಂದವರ್ಮನು" ನಾಥ ಸಂಪ್ರದಾಯಕ್ಕೆ ಅವಕಾಶ ಮಾಡಿದ. ಸ್ಪಷ್ಟ ಸ್ಥಿತಿ ಇದೆ. ಈಗಲೂ 
ಈ ಮಠದಲ್ಲಿ ೧೨ ವರ್ಷಕ್ಕೊಮ್ಮೆ ಪಟ್ಟಾಭಿಷೇಕವಾಗಬೇಕು. ಮೊದಲು ಮತ್ತೇಂದ್ರನಾಥನ 
ಗುಡಿಯ ಸಮೀಪ ಬ್ರಾಹ್ಮಣ ಕ್ರಿಯೆಯಲ್ಲೂ ನಂತರ ಮಠದಲ್ಲಿ ನಾಥ ಸರಿಪ್ರದಾಯದ 
ಪ್ರಕಾರ ನಡೆಯುತ್ತದೆ. ವಿಟ್ಲದ ಅರಸರಲ್ಲಿ ಒಬ್ಬಾತ ನಾಥ ಸಂಪ್ರದಾಯವನ್ನು ಅನುಸರಿಸಿ 
ಯೋಗೀಶ್ವರನಾಗಿ. ವಿಟ್ಲದ. ಹತ್ತಿರ ಮಠವೊಂದನ್ನು ಕಟ್ಟಿಸಿ ಅಲ್ಲಿಯೇ ಇದ್ದನು. ಈ 
ಮಠಾಧಿಪತಿಗೂ ಪಟ್ಟವಾಗಬೇಕು. ಈಗಲೂ ಅನ್ಕರ ಸಹಕಾರದೊಡನೆ ನಡೆಯುತ್ತಿದೆ. 
ತುಳುನಾಡಿನಲ್ಲಿ ಇವರು ೧೨ ಮಠಗಳನ್ನು ಕಟ್ಟಿಕೊಂಡಿದ್ದು, ಪ್ರಕೃತ ೨ ಮಠಗಳಲ್ಲಿ ಮಾತ್ರ 
ಪಟ್ಟಾಭಿಷೇಕ ನಡೆಯುತ್ತದೆ ಉಳಿದಂತೆ ಕಂಡು ಬರುವುದಿಲ್ಲ. ಇತ್ತೀಚೆಗೆ ಮರ್ಕಂಜ 
ಗ್ರಾಮದಲ್ಲಿ ಕಂಡು ಬರುತ್ತದೆ. ಅಲುಪ ಅರಸನ ಆಡಳಿತ ಕಾಲದಲ್ಲಿ ತುಳುನಾಡಿನ ಹಲವು 
ಕಡೆ ಮಠ. ಮಂದಿರಗಳಾದುವು. ನಂತರದ ಕಾಲಘಟ್ಟದಲ್ಲಿ ಈ ಮಠ ಅನೇಕ ಸ್ಥಿತ್ಯ೦ತರಕ್ಕೆ 
ಒಳಗಾಗಿ ಬದಲಾವಣೆಗಳಾದುವು. ಪ್ರತಿಯೊಬ್ಬರೂ ಸನ್ಯಾಸಿಗಳಾಗಿ ಮನೆ ಮಾಡಿಕೊಂಡು 
ಸಂಸಾರಿಗಳಾದರು. 


ಸುಮಾರು ೭ನೇ ಶತಮಾನದವರೆಗೆ ಹಿ೦ದೂಸ್ಥಾನದಲ್ಲಿ ವಿಜಂಭಿಸಿ ಆರ್ಥಿಕವಾಗಿ 
ರಾಜಕೀಯ - ನೈತಿಕತೆಗಳ ಏಳುಬೀಳುಗಳಿಂದ ಬದಲಾವಣೆಗಳಾಗಿರಬಹುದು. 
ಬ್ರಾಹ್ಮಣರಿ೦ಂದಲೂ, ಜೈನಮತದವರಿಂದಲೂ ತಡೆಗೊಂಡ ಕಾರಣ ಮಧ್ಯ ಮಾಂಸದ 
ಅರ್ಚನೆ, ಉಣ್ಣುವುದು ಹಾಗೂ ಅನೈತಿಕತೆ ಮುಂತಾದ ಸಮಾಜ ನಿಂದನೆಯಿಂದ 
ಅಡಚಣೆಯಾಯಿತು. ಬ್ರಾಹ್ಮಣರೆ ಹಿಂದೂ ಧರ್ಮ ಸಂಬಂಧಗಳಿಗೆ ಹಕ್ಕುದಾರರು 


ವಿಶ್ವ ಒತ್ಪಲಗರ ಮಹಾ ವೇವಕೆ (ಲಿ) 191 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಎಂದೆಣಿಸಿ ಉಳಿದ ವರ್ಣದವರು ಅನುಸರಿಸುವ ವ್ಯವಸ್ಥೆಗೆ ಅಧ್ವೈತಮತ ಹಾಗೂ ಶ್ರೀ 
ಶಂಕರಾಚಾರ್ಯರ ಮತ ಬೋಧೆಯು ಕಾರಣವಾಯಿತು. ಜೈನಕವಿಗಳಂತು ರಾಜರನ್ನು 


ಹೊಗಳಿ ಬೆಳೆದರು. ರಾಜರು ಉಳಿದರು, ನಾಥಪಂಥ ಕ್ಷೀಣ ತಗೆ ಬಂದಿತು. 


ನಾಥ ಸಂಪ್ರದಾಯದ  ಶ್ರೇಯಸಿನಲ್ಲಿ ಪುರುಷರಾಯ ಸೋದರರನ್ನು 
ಗುರುತಿಸಬಹುದಾಗಿದೆ. ಕುಕ್ಕೆ ಸುಬ್ರಾಯ ದೇವರನ್ನು ಸಂದರ್ಶಿಸುವುದು ಪಾಡ್ದನಗಳಿಂದ 
ತಿಳಿಯಬಹುದು. ಸುಳ್ಯ ಮತ್ತು ಕೊಡಗು ಪರಿಸರದ ಹೆಚ್ಚಿನ ಕಡೆಗಳಲ್ಲಿ ದೈವಸ್ಥಾನದಲ್ಲಿ 
ಪುರುಷರಾಯ ದೈವದ ಆರಾಧನೆಯಿದೆ. ದೈವಕ್ಕೆ ಸಂಬಂಧಪಟ್ಟಂತೆ ದಂಡ, ತ್ರಿಶೂಲ, 
ಶೌಲ, ಮುಂತಾದ ಸೊತ್ತುಗಳನ್ನಿಟ್ಟು ದೈವಸ್ಥಾನದಲ್ಲಿ ನೇಮಾಧಿಗಳನ್ನು ನಡೆಸುತ್ತಾರೆ. 
ವರ್ಷಾವಧಿಯ ತಂಬಿಲಗಳು ವನಪ್ರದೇಶದಲ್ಲಿ ನಡೆಯುತ್ತದೆ. ಅಗೇಲು ಸಮರ್ಪಣೆಯಲ್ಲಿ 
ಕೋಳಿಮಾಂಸದ ಅಡುಗೆ ? ರೊಟ್ಟಿ... ಸಹೋದರನಿಗೆ ಜೋಳಿಗೆಯಲ್ಲಿ ಅಕ್ಕಿ ತೆಂಗಿನಕಾಯಿ 
(ಪಡಿಅಕ್ಕಿ) ಕೊಡುವುದು ಎನ್ನಲಾಗುತ್ತಿದೆ. ಭೂಮಿ ಸಂಬಂಧವನ್ನು ಹೊಂದಿರುವ 
ಪುರುಷ ದೈವದ ಆರಾಧನೆಯು ಭೂಮಿಯ ಹುಟ್ಟುವಳಿಯಿಂದ ಮಠಕ್ಕೆ ಸಲ್ಲಿಸುವ 
ಕ್ರಮವಿರಬಹುದಾಗಿದ್ದು, ಕಾಲಾಂತರದಲ್ಲಿ ಬಿದ್ದು ಹೋಗಿ ಮಠದ ಅಧಿಕಾರವು ಕೃಷಿ 
ಭೂಮಿಯ ಹಕ್ಕು ಒಡೆತನಗಳು ಅನ್ಯರ ವಶವಾದವು. 


ಕನ್ನಡದಲ್ಲಿ ಸಂಭಾಷಿಸುವುದರಿಂದ "ಕನ್ನಡ ದೇವತೆ” ಯೆಂದು ಮೊಗ್ರ ದೈವಸ್ಥಾನದಲ್ಲಿ 
ಪುರುಷ ದೈವವು ಆರಾಧನೆಗೊಳ್ಳುತ್ತಿದೆ. ಗಾಗಲೇ ಮರೆಯಾಗುತ್ತಿರುವ ಸಿದ್ಧವೇಷ 
ಕಾರ್ಯಕ್ರಮವು ಅವೈದಿಕ ಕ್ರಿಯೆಯಲ್ಲಿ ನಡೆಯುವುದಿದ್ದರೂ ವೈದಿಕ ವಿಚಾರವನ್ನು 
ನಿಂದಿಸುವುದನ್ನು ಗು "ಸುಳ್ಯ ಪರಿಸರ ಕಂದ್ರಪ್ಪಾಡಿ ರಾಜನ್‌ ದೈವ 
ಪುರುಷರಾಯನ ಕ್ಷೇತ್ರವು ಕಾರಣೀಕ ಪ್ರಧಾನವಾಗಿದ್ದು, ಭೂಮಿ ಸಂಬಂಧ ಸಜ 
ಬಾಂಧವರಿಂದ ಆರಾಧನೆಗೊಳ್ಳುತ್ತಿದೆ. 


(ಆಧಾರ ಗ್ರಂಥ! ಪರ್ಲ ಆನಂದಗೌಡ - ಅನ್ನಲಿ ಸ್ಮರಣ ಸಂಚಿಕೆ-2011) 


ಶೃ೦ಗೇಲಿಯ ಮಠ ಹತ್ತಿರದಲ್ಲರುವ ಕಿಗ್ಸ ಮಠವು ಆದಿಯಲ್ಲಿ ನಾಥ ಪರಂಪರೆಯ 
ಮೂಲಸ್ಥಾಸವಾಕಿತ್ತು: 


ಇದೇ ಪರಿಸ್ಥಿತಿಯು ಶೃಂಗೇರಿ ಮಠದಿ೦ದ ೧೦ ಕಿ.ಮೀ. ದೂರದಲ್ಲಿರುವ ಕಿಗ್ಗ (ಯಶ್ಯ 
ಶೃಂಗೇಶ್ವರ) ದೇವಾಲಯದಲ್ಲಿ ಕಾಣಬರುತ್ತದೆ. ಕಿಗ್ಗ ಮಠ (ದೇವಾಲಯ) ವು ಆದಿನಾಥ 
ಪರಂಪರೆಯ ಅನಾದಿಕಾಲದ ಕೇಂದವಾಗಿತ್ತೆಂದು ಸಂಶೋಧಕರಾದ ಪುರುಷೋತ್ತಮ 
ಬಿಳಿಮಲೆಯವರು ತಮ್ಮ ೧೯೮೫ರ ಪ್ರಬಂಧದಲ್ಲಿ ಸೂಚಿಸಿರುತ್ತಾರೆ. 


ಕ್ರಿಶ.೨೦೧೭ರ ಏಪ್ರಿಲ್‌ ತಿಂಗಳಲ್ಲಿ ಕೊಡಗು, ದಕ್ಷಿಣಕನ್ನಡ ಮತ್ತು ಬೆಂಗಳೂರಿನ 
ಸಂಶೋಧಕರ ತಂಡವು ಮೂಡಿಗೆರೆ, ಶೃಂಗೇರಿ ಮತ್ತು ಕಿಗ್ಗ ಪೌರಾಣಿಕ ಸ್ಥಳಗಳಿಗೆ ಭೇಟಿ 
ಮಾಡಿದೆವು. ಈ ಸಂಶೋಧನಾ ಪ್ರಯಣದಲ್ಲಿ ಭಾಗವಹಿಸಿದವರು ವಿದ್ಯಾಧರ ಕುಡೆಕಲ್ಲು, 
ಎ.ಕೆ. ಹಿಮಕರ, ಪಿ. ಅನಂತರಾಜಗೌಡ, ರಾಜೇಶ್‌ ಕುದ್ದಾಜೆ, ಚರಣ್‌ ಐವರ್‌ನಾಡು, 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 192 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಬೆಂಗಳೂರಿನ ನಾಗರಾಜ್‌ ಎನ್‌. ತಲಕಾಡು ಚಿಕ್ಕರಂಗೇಗೌಡರು, ಡಾ.ಪುಟ್ಟಸ್ವಾಮಿ 
ಗೌಡರು, ಡಾ. ಪಾಂಡುಕುಮಾರ್‌ ಇದ್ದರು. ನಮಗೆ ಸಂಯೋಗ ನೀಡಿದವರು “5 
ಗೋಪಾಲಕೃಷ್ಣ ಗೌಡರು. 


ಕಿಗ್ಗ ದೇವಾಲಯವು ಕ್ರಿ.ಶ.೭೦೦ಕ್ಕಿಂತಲೂ ಹಿಂದಿನ ಕಾಲದಲ್ಲಿ ತಲಕಾಡು ಗಂಗರಿಂದ 
ಸ್ಥಾಪನೆಯಾದಂತೆ ಕಾಣುತ್ತದೆ. ದೇವಾಲಯದ ಒಳಪ್ರಾಂಗಣದಲ್ಲಿರು ಶಿಲಾಶಾಸನವು 
“ಪಾಲಿ' ಭಾಷೆಯಲ್ಲಿ, ಹಳೆಗನ್ನಡದಲ್ಲಿ, ತಮಿಳು ಭಾಷೆಗಳಲ್ಲಿರುವುದು ಕಂಡುಬರುತ್ತದೆ. 
ಗಂಗರನ್ನು ಸೋಲಿಸಿದ ಜೋಳರುಕ್ರಿಶ.೧೦೦೪) ದೇವಾಲಯವನ್ನು ವಿಸ್ತರಿಸಿದರು. 
ಮೆಟ್ಟಲಿನಲ್ಲಿ ಆನೆಯ ಮೇಲೇರಿದ ಸಿಂಹದ ಶಿಲ್ಪವಿದೆ. ಗಜಲಾ೦ಛನದ ಗಂಗರನ್ನು 
ಸೋಲಿಸಿದ ಸಿಂಹ ಲಾಂಛನದ ಚೋಳರು ಈ ಶಿಲ್ಪವನ್ನು ಪ್ರತಿಸ್ಥಾಪಿಸಿರಬೇಕು. 


ನಮ್ಮ ತಂಡವು ಶ್ರೀ ಕಲ್ಕುಡಿ ವಿಠಲ ಹೆಗ್ಗೆಯವರನ್ನು ಭೇಟಿಯಾದೆವು. ಗೌಡ 
ಸಮುಧಾಯದವರಾದ ವಿಠಲ ಹೆಗ್ಡೆಯವರು ಶೃಂಗೇರಿಯ ಬಗ್ಗೆ ಸಂಶೋಧನೆ 
ಮಾಡಿರುತ್ತಾರೆ. “ಮಂಗನ ಬೇಟೆ” ಎಂಬ ಅವರ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್‌ನಿಂದ 
ಪ್ರಶಸ್ತಿ ಪಡೆದಿದೆ. ಕಿಗ್ಗ ದೇವಾಲಯವು ಆದಿಯಲ್ಲಿ "ಮಲ್ಲಪ್ಪ pe ಮಲೆದೇವರಾಗಿತ್ತು 
ಜಟ್ಟಗರಾಯ ಮತ್ತು ಚೌಡಿ ಕುದ ದೇವತೆಗಳಾಗಿದ್ದವು. ಸ್ತ್ರೀ ದೇವತೆಗಳೆಲ್ಲಾ ವೈ ದಿಕಾಚರಣೆಯೆ 
ದೈವಗಳಾಗಿರಲಿಲ್ಲ. ಇಂದಿಗೂ ರಥೋತ್ಸವ ಆರಂಭ್‌ ಮೊದಲು ಹಂದಿಯನ್ನು ಬಲಿ 
ಕೊಡುತ್ತಾರೆ. ಚೌಡಿ ದೇವಿಗೆ ಮತ್ತು ಮಲ್ಲಪ್ಪ ದೇವರಿಗೆ ಪ್ರಾಣಿ, ಪಕ್ಷಿ ಬಲಿಗಳು ನಡೆಯುತ್ತವೆ. 
ಇಲ್ಲಿ ಚೋಳಗೌಡನ ಎಂಬ ಪ್ರತಿಷ್ಠಿತ ಗೌಡ ಕುಟುಂಬವಿದೆ. 


ಕಾಲಾನುಘಟ್ಟದಲ್ಲಿ ಈ ದೇವಾಲಯವು ಶೃಂಗೇರಿ ಮಠದ ಸುಪರ್ದಿಗೆ ಒಳಪಟ್ಟು 
ವೈಧಿಕಾಚರಣೆಗೆ ಪರಿವರ್ತನೆಯಾಗಿ ಮಲ್ಲಪ್ಪ ದೇವರಿಗೆ ನಂದಿ ಇರಲಿಲ್ಲವಾದುದರಿಂದ 
ಕ್ರಿಶ.೧೯೭೬ ರಲ್ಲಿ ಶಾಂತಮ್ಮನೆಂಬವರು ನಂದಿಯನ್ನು ಕೂರಿಸಿದರು ಮತ್ತು ಮಲ್ಲಪ್ಪ 
ಮಲ್ಲಿಕಾರ್ಜುನ ದೇವರಾದರು. ಚೌಡಿಯು ಚೌಡೇಶ್ವರಿಯಾಗಿ ದೇವಾಲಯದ ಹೊರಭಾಗದ 
ಒಂದು ಗೋಡೆಯ ಮೂಲೆಯಲ್ಲಿ ಕೂರಿಸಲ್ಪಟ್ಟಿತು. ಸೀಮೆ ದೇವರುಗಳು ಮಾಂಸಹಾರಿ 
ದೇವತೆಗಳಾಗಿದ್ದರು. ಅಕ್ಕಿ ಹಿಂಡಿ ಮತ್ತು ಹಂದಿ ಎಡೆಗಳನ್ನು ಇಡಲಾಗುತ್ತದೆ. ಜಟ್ಟಿಗರಾಯ 
ಕುದದೇವತೆ ಕ್ಷೇತ್ರಪಾಲಕನಾಗಿದ್ದು, ಆತನ ಪಳಿಯುಳಿಕೆಗಳನ್ನು ನೈರುತ್ಯ ಭಾಗದಲ್ಲಿ 
ಬೀಗ ಜಡಿದು ಬಂಧಿಸಲಾಗಿದೆ. ಹಲವಾರು ಕಲ್ಲಿನ ಶಾಸನಗಳು ವಾರಿಸುದಾರರಿಲ್ಲದೆ 
ಅಲ್ಲಲ್ಲಿ ಬಿದ್ದಿವೆ. ಹಿಂದಿನ ಅವೈಧಿಕ ಆಚರಣಾ ಪದ್ಧತಿಗಳ ಸಾಕ್ಷಿಗಳನ್ನೆಲ್ಲಾ ನಾಶಮಾಡಿ 
ಈಗಿನ ವೈಧಿಕ ತತ್ವಗಳನ್ನು ಪ್ರತಿಪಾದಿಸಲಾಗಿದೆ. ಮಲ್ಲಪ್ಪ-ಮಲ್ಲಿಕಾರ್ಜುನನ ಪುತ್ರನಾಗಿ 
ಯಷ್ಯಶೃಂಗ ಕೆಲಗಿನ ದೇವರಾಗಿ ರಾರಾಜಿಸುತ್ತಿದ್ದಾನೆ. ದೇವಾಲಯವು ಸರಿಯಾದ 
ಮೇಲುಸ್ತುವಾರಿಯಲ್ಲದೆ ಶಿಥಿಲಾವಸ್ಥೆಯಲ್ಲಿದೆ. ಕೆಲವೇ ಯಾತ್ರಾರ್ಥಿಗಳು ಬರುತ್ತಾರೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 193 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕಂದ್ರಪಾಡಿಯಲ್ಲ ಪುರುಷ ಜೋಗಿ: 


ಇಂದು ಕಂದ್ರಪಾಡಿ ಮಲೆನಾಡಿನ ಕಣಿವೆಯೊಳಗಿನ ಸಣ್ಣ ಹಳ್ಳಿ. ಕುಕ್ಕೆ ಸುಬ್ರಹ್ಮಣ್ಯದ 


ಸನಿಹದಲ್ಲಿರುವ ಗ್ರಾಮವೊಂದಾಗಿದೆ. ಕ೦ದ್ರಪಾಡಿ ಸುಳ್ಯ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ 
ಕ್ಷೇತಗಳಲ್ಲೊಂದು. ಗಿರಿಶಿಖರಗಳ ಕ೦ದರಗಳೊಳಗೆ ಕಂದಪಾಡಿ, ದೇವಚಳ್ಳ, ನಾಲ್ಕೂರು, 
ಗುತ್ತಿಗಾರು ಮತ್ತು ಮಡಪ್ಪಾಡಿಗಳೆಂಬ ಐದು ಕಂದಾಯ ಗ್ರಾಮಗಳ ಮುನ್ನೂರು ಒಕ್ಕಲುಗಳು, 
ಹದಿನಾರು ದಿಕ್ಕುಗಳಲ್ಲಿ ನೆಲೆ ನಿಂತ ಹದಿನಾರು ಕಾವಲುಗಾರ ಮಲೆದೈವಗಳು ಕಂದಪಾಡಿ 
ಕ್ಷೇತ್ರಕ್ಕೆ ಒಳಪಟ್ಟವರು. ಪುರಾತನ ಕುಕ್ಕೆ ಪಟ್ಟಣ (ಕುಕ್ಕೆ ಸುಬ್ರಹ್ಮಣ್ಯ) ಇಲ್ಲಿಂದ ೧೩ ಕಿ.ಮೀ. 
ದೂರದಲ್ಲಿದೆ. ಮ೦ಗಳೂರು-ಮೈಸೂರು ನಡುವಿನ ೮೭ನೇ ರಾಜ್ಯ ಹೆದ್ದಾರಿಯಲ್ಲಿರುವ 
ತಾಲೂಕು ಕೇಂದ್ರವಾದ ಸುಳ್ಯದಿಂದ ೨೦ ಕಿ.ಮೀ. ದೂರದಲ್ಲಿದೆ. 


ಇಂದು ಕರ್ನಾಟಕದ ಬಯಲುಸೀಮೆಯಿ೦ದ ಬೆಳೆದುಕೊಂಡಿರುವ ಸಂಪರ್ಕ 
ರಸ್ತೆಗಳು ತೀರಾ ಇತ್ತೀಚೆಗಿನವು. ಪ್ರಾಚೀನ ಸಂಪರ್ಕ ಜಾಲಗಳನ್ನು ಈ ಕೆಳಗಿನಂತೆ 
ಗುರುತಿಸಿಕೊಳ್ಳಬಹುದು. ಈ ರಹದಾರಿಗಳೇ ಗೌಡ ಜನಾ೦ಗದ ತುಳುನಾಡಿನ ಪ್ರಸರಣದ 
ದಾರಿಗಳಾಗಿವೆ. 

೧. ಪುರುಷ ದೈವದ ನುಡಿಗಟ್ಟನಲ್ಲಿ ಉಲ್ಲೇಖಿಸಲ್ಪಟ್ಟರುವಂತೆ, ಕೊಡಗಿನ ಭಾಗಮಂಡಲ- 
ತಲಕಾವೇರಿಯಿಂದ ಘಟ್ಟವಿಳಿದು ಚೆಂಬು 9? ಮರ್ಕ೦ಜ - ನರ್ಪ ಇ ತಳೂರು 9) 
ದೇವಚಳ್ಳ- ಅಡ್ಡಣಪಾರೆ ) ಒಳಲಂಬೆ 9 ಕಂದ್ರಪಾಡಿ. 

೨. ಕೊಡಗಿನ ಕಡೆಯಿಂದ ಘಟ್ಟವಿಳಿದು ಚೆಂಬು 9 ಅರೆಕಲ್ಲು ? ಕಡ್ಯ - ಹಾಡಿಕಲ್ಲು ? 
ಕಂದಪಾಡಿ. 

೩. ಕೊಡಗಿನ ಗಾಳಿಬೀಡು ಮೂಲಕ ಘಟ್ಟ ಇಳಿದು ಕಲ್ಲಕಾರು 7? ಕೊಲ್ಲಮೊ 
ಕರಂಗಲ್ಲು ಮೂಲಕ 

೪. ಬಂಗಾಡಿ ಘಾಟಿ ಇಳಿದು ಕಡಿಕಲ್ಲಿಗಾಗಿ ಪುತ್ತೂರು - ಪಂಜ ಸೀಮೆ ಮೂಲಕ 
ಅಂಬ್ರೋಳಿ ಸಂದಿನ ಮೂಲಕ ಒಳಲಂಬೆಗೆ 

೫. ಸುಳ್ಯ ಸೀಮೆಗಾಗಿ ಈಗಿನ ಕೇರಳದ ಅಡೂರಿಗೆ 

೬. ಕಂದ್ರಪಾಡಿಯಿಂದ ಕರಂಗಲ್ಲು - ಹರಿಹರ ? ಕುಕ್ಕೆ ಸುಬ್ರಹ್ಮಣ್ಯ ಮೂಲಕ 9 ಬಿಸಿಲೆ 
ಘಾಟಿ ಮಾರ್ಗವಾಗಿ ಐಗೂರು ಸೀಮೆಗೆ 


ಗ್ರ 


ಶು 


ಕಂದ್ರಪಾಡಿಯ ಚಾರಿತ್ರಿಕೆ ವಿಷಯವನ್ನು ಚರ್ಚಿಸುವ ಮೊದಲು ಆ ಸಂದರ್ಭದ 
ಮಲೆನಾಡು ಮತ್ತು ತುಳುನಾಡಿನ ಚಾರಿತ್ರಿಕ ಅವಲೋಕನವನ್ನು ಸ್ಥೂಲವಾಗಿ ನೋಡುವ 
ಅವಶ್ಯಕತೆಯಿದೆ. ಕೆಳದಿ (ಇಕ್ಕೇರಿ) ನಾಯಕರು ವಿಜಯನಗರ ಅರಸರ ಪತನದ ನಂತರ 
ಮಲೆನಾಡಿನ ಬಯಲುಸೀಮೆ ಮತ್ತು ತುಳುನಾಡಿನ ಪುತ್ತೂರು ಮತ್ತು ಸುಳ್ಯ ಸೀಮೆಗಳನ್ನು 
ಪೂರ್ತಿಯಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊ೦ಡಿದ್ದರು. ಆದರೆ ತುಳುನಾಡಿನ ಸ್ಥಳೀಯ 
ಜೈನ-ಬಂಟ ಪಾಳೇಗಾರರು ಮಾದ್ವ ವೈಷ್ಣವ ಬ್ರಾಹ್ಮಣರೊಡಗೂಡಿ ಕುಕ್ಕೆ ಪಟ್ಟಣದ 
ಸುಬ್ರಹ್ಮಣ್ಯ, ಪುತ್ತೂರು ಮಹಾಲಿಂಗೇಶ್ವರ, ವಿಟ್ಲ ಪಂಚಲಿಂಗೇಶ್ವರ, ಕದ್ರಿ ಮಂಜುನಾಥ 


ಇತ್ಯಾದಿ ದೇವಾಲಯಗಳನ್ನು ತಮ್ಮ ಸುಪರ್ದಿಗೆ ಇಟ್ಟುಕೊಂಡು ಸ್ಥಳೀಯ ಜನರನ್ನು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 194 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ವೈಷ್ಣವರಾಗಿ ಪರಿವರ್ತನೆಗೊಳಿಸುತ್ತಿದ್ದರು. ಆದರೆ ಇಕ್ಕೇರಿ ನಾಯಕರು ತುಳುನಾಡಿನ 
ಆ ಕಾಲದಲ್ಲಿ ಪಾಳೇಯಗಾರರಾಗಿದ್ದ 'ಬಲ್ಲಾಳರನ್ನು ನಂಬಿಕೆಗೆ ಅರ್ಹರಲ್ಲ ಎಂಬುದಾಗಿ 
ಶೃಂಗೇರಿ ಮಠವು ಶೈವ ಸಂಪ್ರದಾಯವನ್ನು ತುಳುನಾಡಿನಲ್ಲಿ ಪುನರ್‌ "ಪ್ರತಿಷ್ಟಾಪಿಸುವ 
ತವಕದಲ್ಲಿದ್ದ ಪ್ರಯುಕ ಅರಮನೆ (ಇಕ್ಕೇರಿ ನಾಯಕರು) ಮತ್ತು ಗುರುಮನೆ (ಶೃಂಗೇರಿ 
ಮಠ) ಕ್ಕ ವಿಧೇಯರಾದ ಗೌಡ ಸಮುದಾಯವನ್ನು ತಂಡ ತಂಡವಾಗಿ ಇಕ್ಕೇರಿ ನಾಯಕರ 
ದಂಡನಾಯಕರ ಮುಂದಾಳತ್ವದಲ್ಲಿ ಕಳುಹಿಸಿರುವುದಾಗಿ ಈ ಹಿಂದೆಯೇ ಚರ್ಚಿಸಿರುತ್ತೇವೆ. 
ಈ ದಿಶೆಯಲ್ಲಿ ಗೌಡರ ನೆಲೆಯನ್ನು ಭದ್ರಗೊಳಿಸಲು ಕೆಳದಿ ನಾಯಕರು ಆಗಾಗ ತಮ್ಮ 
ವೀರ ಪುರುಷರನ್ನು ತುಳುನಾಡಿಗೆ ಕಳುಹಿಸಿರುವುದು ಕಂಡುಬರುತ್ತದೆ. ಭೂತಾರಾಧನೆಯಲ್ಲಿ 
ಬರುವ ಶಿರಾಡಿ ಭೂತ, ಬಚ್ಚನಾಯಕ, ಪುರುಷ ಜ್ಯೋಗಿಗಳು, ಕಬರು ಗೋತ್ರದ ಮೂಲ 
ಪುರುಷ ಕುಮಾರ ಸ್ವಾಮಿ ಇತ್ಯಾದಿ ನಾಯಕರು ಪ್ರಮುಖರಾಗಿ ಗೌಡ ಸಮುದಾಯವು 
ಇಂದಿಗೂ ಇವರನ್ನು ದೈವತ್ವ ಸ್ಥಾನದಲ್ಲಿರಿಸಿ ಆರಾಧಿಸಿಕೊ೦ಡು ಬರುತ್ತಿದ್ದಾರೆ. 


ಕೆಳದಿ (ಇಕ್ಕೇರಿ) ಸಂಸ್ಥಾನದಲ್ಲಿ ನೆಲೆಸಿದ್ದ ಪ್ರಸಿದ್ದ ದಂಪತಿಗಳು ಹಲವು ಕಾಲದ 


ಪರ್ಯಾಂತ ಮಕ್ಕಳಿಲ್ಲದ ಶಂಕರ ಪುರ್ಸೆರ್‌ ಮತ್ತು ದೇವಾಂಗ ಪುರ್ಷೆದಿಯು ಕಾಶಿಯ 
ವಿಶ್ವನಾಥನಿಗೆ ಹರಕೆ ಹೊತ್ತುಕೊಂಡು ಪ್ರಸಾದ ರೂಪವಾಗಿ ನಾಲ್ಕು ಮಂದಿ ಗಂಡು 
ಮಕ್ಕಳನ್ನು ಪಡೆದು ಆನಂದ ತುಂದಿಲರಾದರು. ಮತ್ತೆ ಒಂದಾದರೂ ಹೆಣ್ಣು ಮಗುವನ್ನು 
ಪಡೆಯುವ ಆಸೆಯಿಂದ ಕೊಡಗಿನ ಕಾವೇರಮ್ಮನಿಗೆ ಬೆಳ್ಳಿಯ ತೊಟ್ಟಿಲಲ್ಲಿ ಬಂಗಾರದ 
ಮಗುವಿನ ಪ್ರತಿರೂಪವನ್ನು ನೀಡುತ್ತೇವೆಯೆಂದು ಹರಕೆ ಹೊತ್ತುಕೊಂಡ ಪ್ರಯುಕ್ತ ಒಬ್ಬಳು 
ಹೆಣ್ಣು ಮಗುವನ್ನು ಪಡೆದರು. ಅಣ್ಣನಾದ ಜೋಗಿ ರಾಮಸ್ವಾಮಿ, ವಿಶ್ವನಾಥ ಗುರುಸ್ವಾಮಿ, 
ಜೋಗಿಜಡೆ ಭೈರವಸ್ವಾಮಿ, ಸಿದ್ದಪುರುಷ ರಮಣಸ್ವಾಮಿಯವರು ಪ್ರೀತಿಯ ತಂಗಿಯಾದ 
ಜೋಗಿತಿ ಪುರ್ಸೆದಿಯೊಂದಿಗೆ ಪ್ರವರ್ದಮಾನಕ್ಕೆ ಬಂದರು. ಅಚಲವಾದ ದೈವಭಕ್ತಿ 
ಶೈವನೇಮ ನಿಯಮಗಳಿಂದ ಧರ್ಮಾನುಷ್ಠಾನ ತತ್ವವನ್ನು ಕೈಗೊಂಡು ಸತತ ಮೋಕ್ಷ 
ಸಾಧನೆಗಳನ್ನು ಮಾಡುತ್ತಾ ಸಿದ್ದಜೋಗಿಗಳಾದರು. ಹರಕೆ ಹೊತ್ತು ಮಕ್ಕಳನ್ನು ಪಡೆದ 
ತಂದೆ ಶಂಕರ ಪುರ್ಸೆರ್‌, ತಾಯಿ ದೇವಾಂಗ ಪುರ್ಷೆದಿ ಮಕ್ಕಳ ಜನನದ ಹರಕೆಯನ್ನು 
ತೀರಿಸದೆ ಮರಣ ಹೊಂದಿದರು. 


ವಿವಾಹ ಮುಂಚಿತವಾಗಿ ಹರಕೆಯನ್ನು ಸಲ್ಲಿಸಲು ಉದ್ದೇಶಿಸಿದ ಅಣ್ಣ ತಮ್ಮಂದಿರು 
ತಂಗಿಯನ್ನು ಒಡಗೂಡಿ ಕಾಶಿಯ ವಿಶ್ವನಾಥನ ಸನ್ನಿಧಿಯಿಂದ ದೇಶದ ದಕ್ಷಿಣ 
ದಿಕ್ಕಿನ ಅಖಿಲ ಪುಣ್ಯಕ್ಷೇತ್ರಗಳ ಪರ್ಯಟನೆ ಮಾಡುತ್ತಾ ನೇಪಾಲದ ಅಂಚಿನಲ್ಲಿರುವ 
ಘೋರಕನಾಥಪುರದ ನವನಾಥ ಪರಂಪರೆಯ ಜೋಗಿ ಪುರುಷರಿಂದ ೬೪ 
ವಿದ್ಯೆಗಳಲ್ಲಿ ಪಾರಂಗತರಾಗಿ, ಅಷ್ಟ ಸಿದ್ದಿಯನ್ನು ಹೊಂದಿದ ನವನಾಥ ಸಿದ್ಧಪುರುಷನಾದ 
ರಮಣಸ್ವಾಮಿಯು ಅಣ್ಣ ತಂಗಿಯರನ್ನು ಒಡಗೂಡಿಕೊಂಡು ಗುರುಮಠ ಶೃಂಗೇರಿಯಿಂದ 
ಆಶೀರ್ವಾದ ಪಡೆದು, 'ಅರಮನೆ- ಇಕ್ಕೇರಿ ನಾಯಕರಿಂದ ದಿವ್ಯಾಸ್ತಗಳನ್ನು ಪಡದು ಸ 
ಮಾರ್ಗದರ್ಶನದೊಂದಿಗೆ ದಕ್ಷಿಣ ಕನ್ನ ಗಡದಲ್ಲಿ ಪ್ರಚಲಿತವಿದ್ದ ಜೈನ ಮತ್ತು. ಮಾದ್ವ-ವೈಷ್ಣವ 
ತತ್ವಗಳನ್ನು ಕುಂದಿಸಿ ಶೈವ ಸಂಪ್ರದಾಯವನ್ನು ಎತ್ತಿ ಬಡಿಯುವ ಹಾಗೂ ಈ ಮೊದಲೇ 
ಅಲ್ಲಿ ನೆಲೆಕಂಡಿದ್ದ ಗೌಡ ಸಮುಧಾಯವನ್ನು ಬಲಪಡಿಸುವ ನಿರ್ಧಾರದಿಂದ ಶೃಂಗೇರಿ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 195 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಸೇರಿ, ಐಗೂರು ಸೀಮೆ, ಬಂಗಾಡಿ ಕಡ್ತಿಕಲ್ಲಿಗಾಗಿ, ಕದಿರೆ (ಮ೦ಗಳೂರಿನ)ಯ ಸಿದ್ದಮಠ 
% ಮಂಜುನಾಥ ಕ್ಷೇತ್ರ, ಧರ್ಮಸ್ಥಳ ಮಂಜುನಾಥ ದರ್ಶನ ಮಾಡಿದರು. 


ಕೊಕ್ಕಡ, ಗು೦ಡ್ಯವನ್ನು ಹಾದು ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಕಂಡರು. ಹರಿಹರ, ಬಾಳುಗೋಡು 
ದಾರಿಯಾಗಿ ಕಿನ್ನರಪಾಡಿ (ಕ೦ದ್ರಪಾಡಿ)ಯ ಗೌರಿಗುಂಡಿ ಹೊಳೆಯಲ್ಲಿ ಸ್ನಾನ ಮಾಡಿ 
ಹೊಳೆಕೆರೆ ಪೂಜೆಗೈದು ಕೋಳಿ ರೊಟ್ಟಿ ಊಟವನ್ನು ಮಾಡಿದರು. ತದನ೦ತರ ಪುರುಷ 
ಜೋಗಿಗಳು ಚೆಂಬು, ಪೆರಾಜೆ ಮೂಲಕ ತಲಕಾವೇರಿಗೆ ತೆರಳಿ ಅಲ್ಲಿ ಜಾತ್ರೆಯನ್ನು, 


ಸೂಳೆಯರ ಮೇಳವನ್ನು ನೆರವೇರಿಸಿರುವುದಾಗಿ ತಿಳಿದುಬರುತ್ತದೆ. 


ಜೋಗಿ ಪುರುಷರು ಶಿವಯೋಗಿಗಳು, ಶೈವಧರ್ಮದಲ್ಲಿ ಅಚಲವಾದ ನಂಬಿಕೆಯಿದ್ದು, 
ಭಕ್ತಿ ಶ್ರದ್ದೆಯಿಂದ ಮತ ಪ್ರಚಾರಕರಂತೆ ಊರೂರು ಅಲೆಯುವ ಸನ್ಯಾಸಿಗಳು, ಖಾವಿ 
ಬಣ್ಣದ ಉಡುಪು, ಜಟೆ, ಭಸ್ಮ ಲೇಪನವಿದ್ದು, ರುದ್ರಾಕ್ಷಿಮಾಲೆ ಧರಿಸಿಕೊಂಡು ಶೈವ 
ಧರ್ಮ ಪ್ರಚಾರಕರಾಗಿದ್ದರು. ಕಿನ್ನರಿ ಜೋಗಿಗಳ ಪೈಕಿ ಹಿರಿಯಣ್ಣ ರಮಣಸ್ವಾಮಿ 
ಕಂದ್ರಪಾಡಿಯಲ್ಲೂ, ಎರಡನೇಯ ವಿಶ್ವನಾಥ ಗುರುಸ್ವಾಮಿ ಕದ್ರಿಯಲ್ಲೂ, ಮೂರನೇ 
ಜೋಗಿ ಭೈರವಸ್ವಾಮಿ ವಿಟ್ಟದಲ್ಲಿಯೂ, ಕೊನೆಯ ಕುಮಾರಸ್ವಾಮಿಯು ಹೊಸಲಿಗಮ್ಮನಾಗಿ 
ಸುಬ್ರಹ್ಮಣ್ಯದಲ್ಲೂ ನೆಲೆಯನ್ನು ಕಂಡುಕೊಂಡು ಶೈವಧರ್ಮದ ಪ್ರತಿಪಾದಕರಾಗುತ್ತಾರೆ. 


ಜನಮನದ ಕಂದಪಾಡಿ ಎಂಬ ಎ.ಕೆ. ಹಿಮಕರರವರ ಕೃತಿಯ ಮುನ್ನುಡಿಯಲ್ಲಿ ಶ್ರೀ 
ವಿದ್ಯಾಧರ ಕುಡೆಕಲ್‌ರವರು ಈ ರೀತಿಯಾಗಿ ನುಡಿದಿರುತ್ತಾರೆ. 


“ಸುಳ್ಯ (ಮತ್ತು ಕೊಡಗು) ಪರಿಸರದಲ್ಲಿ ಅರೆಕನ್ನಡ (ಗೌಡ ಕನ್ನಡ) ಮನೆಮಾತುಳ್ಳ 
ಗೌಡ ಸಮುದಾಯ ಪುರುಷ ದೈವದ ಮುಖ್ಯ ಆರಾಧಕರಾಗಿದ್ದಾರೆ. ಸಾಮಾನ್ಯವಾಗಿ 
ಪುರುಷ ದೈವದ ಅರ್ಚಕರು (ಪೂಜಾರಿಗಳು) ಇದೇ ಸಮುದಾಯದವರಾಗಿರುತ್ತಾರೆ. 
ಗೌಡ ಸಮುದಾಯದ ಕುಟುಂಬಗಳ ಐನ್‌ಮನೆ (ಆದಿಮನೆ) ಗಳಲ್ಲಿ ಕನ್ನೆಕಂಬವೆಂಬ 
ಕಾಷ್ಟಲಿಂಗವನ್ನು ಸ್ಥಾಪಿಸಿ ಪೂಜಿಸುತ್ತಾರೆ. ಕುಟುಂಬದ ಯಾವುದೆ ಶುಭಾಶುಭ 
ಸಮಯಗಳಲ್ಲಿ ಕನ್ನೆಕಂಬದ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿ 
ಐನ್‌ಮನೆಯ ಇನ್ನೊಂದು ಕೋಂಬರೆ (ಕೊಠಡಿ) ಯಲ್ಲಿ ತಿರುಪತಿ ತಿಮ್ಮಪ್ಪನ ಮುಡಿಪನ್ನು 
ಕಟ್ಟಿರುತ್ತಾರೆ. ಕಾಲಾವಧಿ ಹರಿಸೇವೆಯನ್ನು ನಡೆಸುವ ಸಂಪ್ರದಾಯವೂ ಜತೆಗಿದೆ. ಈ ಗೌಡ 
ಸಮುದಾಯದ ಜನ ಸಿದ್ಧವೇಷ ಅಥವಾ ಪುರುಷರ ಮಕ್ಕಳ ಕುಣಿತ ಎಂಬ ಜನಪದ 
ಆಚರಣೆಯನ್ನು ನಡೆಸುತ್ತಾರೆ. 


ಈ ಕಲಾಪ್ರಕಾರದಲ್ಲಿ ಸಿದ್ಧವೇಷವನ್ನು ಧರಿಸಿದ ವ್ಯಕ್ತಿ ಬ್ರಾಹ್ಮಣ ವೇಷಧಾರಿಯನ್ನು ಮತ್ತು 
ದಾಸಯ್ಯ ವೇಷಧಾರಿಯನ್ನು ಅತ್ಯಂತ ಅವಹೇಳನಕಾರಿಯಾಗಿ ಅಪಹಾಸ್ಯ ಮಾಡುವ 
ಸನ್ನಿವೇಶವಿದೆ. ಸಿದ್ಧವೇಷದ ಕುಣಿತ ರಾತ್ರಿ ವೇಳೆಯಲ್ಲಿ ನಡೆಸುವ ಆಚರಣೆ, ಹಗಲು 
ಹೊತ್ತಲ್ಲಿ ವೈದಿಕರೊಂದಿಗೆ, ವೈಷ್ಣವರೊ೦ದಿಗೆ ಹೊಂದಾಣಿಕೆಯ ಬದುಕು ಸಾಗಿಸುತ್ತಾ ರಾತ್ರಿ 
ವೇಳೆಯಲ್ಲಿ ಆಂತರ್ಯದ ಅಸಹನೆಯನ್ನು ಅಭಿವ್ಯಕ್ತಗೊಳಿಸುವ ಯಣಾತ್ಮಕ ಮನಃಸ್ಥಿತಿಯ 
ಪ್ರತೀಕವೆಂದು ಪ್ರೊ. ಪುರುಷೋತ್ತಮ ಬಿಳಿಮಲೆ ತಮ್ಮ “ಕರಾವಳಿ ಜಾನಪದ” ದಲ್ಲಿ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲ) 196 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ವಿಶ್ಲೇಷಿಸುತ್ತಾರೆ. ಆದರೆ ಈ ವಾದ ಸಮರ್ಥವಾದ ಪುರಾವೆಯ ಅಥವಾ ತಾರ್ಕಿಕ ಶಿಸಿನ 
ಬೆನ್ನೆಲುಬನ್ನು ಹೊಂದಿಲ್ಲ. ಮನೆಯಲ್ಲಿ ಕನ್ನೆಕಂಬವನ್ನಿಟ್ಟು ಪೂಜಿಸುವ ಶಿವಾರಾಧಕರಾದ 
ಈ ಸಮುದಾಯ ಕಾಲಘಟ್ಟದ ಯಾವುದೋ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ 
ನಡೆದುಕೊಳ್ಳುವ ಸಂಪ್ರದಾಯವನ್ನು ರೂಢಿಸಿಕೊಂಡಿರುವುದು ಸ್ಪಷ್ಟ "(ತಿರುಪತಿ ತಿಮ್ಮಪ್ಪ 
ಎಷ್ಟರ ಮಟ್ಟಿಗೆ ವೈಷ್ಣವ ದೈವ ಎಂಬ ಪ್ರಶ್ನೆ ಬೇರೆ!) ಒಂದು ಸಮುದಾಯದೊಳಗೆ ಎರಡು 
ವಿಭಿನ್ನ ವಿಚಾರಧಾರೆಗಳು ಪರಸ್ಪರ ತಿಕ್ಕಾಟಕ್ಕೆ ತೊಡಗಿದ್ದರೆ ಆಶ್ಚರ್ಯವಿಲ್ಲ' ಸಿದ್ಧವೇಷದ 
ಮೂಲಕ ಶೈವ ಪರಂಪರೆಯನ್ನು ಪ್ರತಿಪಾದಿಸುವ ಮಾದರಿಯೊಂದು ಹುಟ್ಟಿಕೊಂಡಿದೆ. 
ಮಧ್ಯಕಾಲೀನ ತಾಂತ್ರಿಕ ಪಂಥವೊಂದರ ನಗ್ನ ಸನ್ಯಾಸಿಯೊಬ್ಬ ಇಲ್ಲಿ ಧಾರ್ಮಿಕ ಪ್ರಾಬಲ್ಯದ 
ಸಂಕೇತವಾಗಿ ಬಳಸಲ್ಪಟ್ಟದ್ದಾನೆ. ಅಂದಿನ ವೈಚಾರಿಕ ಸಂಘರ್ಷದ ಪಳೆಯುಳಿಕೆಯಾಗಿ 
ಸಿದ್ಧವೇಷ ಈಗ ಆಚರಣೆಯ ರೂಪದಲ್ಲಿ ಉಳಿದುಕೊಂಡಿದೆ. 


ಕರ್ನಾಟಕದ ಮಧ್ಯಕಾಲೀನ ತಾಂತ್ರಿಕ ಪಂಥಗಳು ಇನ್ನೂ ನಿಗೂಢವಾಗಿಯೇ 
ಉಳಿದಿವೆ. ಆ ಸಮಯದ ಶೈವ, ಶಾಕ್ತ ಮುಂತಾದ ಧರ್ಮಗಳಲ್ಲಿ ತಾಂತ್ರಿಕ ಪಂಥಗಳು 
ಅಸ್ತಿತ್ವದಲ್ಲಿದ್ದವು. ಅದರಲ್ಲೂ ಶೈವ ಪರಂಪರೆ ಪಾಶುಪತನಾಥಸಿದ್ಧ, ಲಕುಲೀಶ, ಕಾಪಾಲಿಕ 
ಮುಂತಾದ ಪ್ರತ್ಯೇಕ ವಿಭಾಗಗಳನ್ನು ಹೊಂದಿತ್ತು. ವಿವಿಧ ಪಂಥಗಳ ಮಧ್ಯೆ ವೈರುಧ್ಯ 
ಮತ್ತು ಹೊಂದಾಣಿಕೆ ಎರಡನ್ನೂ ನೋಡಬಹುದು. ಶಿವನ ಅರ್ಧನಾರೀಶ್ವರ ಕಲನೆಯ 
ಹಿಂದೆ ಶೈವ-ಶಾಕ್ತ ಸಂಸರ್ಗ ನಿಚ್ಚಳವಾಗಿದೆ. 


ಎಲ್ಲ ತಾಂತ್ರಿಕ ಪಂಥಗಳೂ ಮೂಲತಃ ಬೌದ್ಧ ವಜ್ರಯಾನ ವೈಚಾರಿಕತೆಯ 
ಪ್ರಭಾವಕ್ಕೊಳಗಾಗಿವೆ. ಜೈನ ಮತ್ತು ವೈದಿಕ ಧರ್ಮಗಳ ಮೇಲೆ ಪ್ರಹಾರವನ್ನೆಸಗಲು 
ಕಾರಣೀಭೂತನಾದ ಜೋಗಿ ಪುರುಷ ರಮಣಸ್ವಾಮಿ ಇಂದು ಭೂತಾರಾಧನೆಯಲ್ಲಿ 
ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅವನೊಬ್ಬ ನಾಥಸಿದ್ಧ ಪರಂಪರೆಗೆ ಸೇರಿದ ವ್ಯಕ್ತಿಯಾಗಿದ್ದಾನೆ. 
ಆದರೆ ಆಚರಣೆಯಲ್ಲಿ ಮತ್ತು ವೇಷಭೂಷಣಗಳಲ್ಲಿ ವೈದಿಕತೆ ನುಸುಳಿರುವುದು 
ಕಾಲಾಂತರದಲ್ಲಿ ನಡೆದ ಅನುಸಂಧಾನದ ಪ್ರಕ್ರಿಯೆಯ ಲಕ್ಷಣವಾಗಿದೆ. ಇದು ಪುರುಷದೈ ವದ 
ಆರಾಧಕ ಸಮುದಾಯ ನಡೆದು ಬಂದ ದಾರಿಯನ್ನು ತೆಕೆದಿಡುವ ಇತಿಹಾಸವೂ ಗದೆ 
ಜತೆಗೆ ಸಂಸ್ಕೃತಿ ಯಾವಾಗಲೂ ಎಂದೆಂದಿಗೂ ಚನ ಎಂಬ ಸತ್ಯವನ್ನು ಸಹ 
ದಾಖಲಿಸುತ್ತದೆ. 


ಕಂದಪ್ಲಾಡಿಯಲ್ಲಿ ಪುರುಷದೈವವಾಗಿ ಆರಾಧಿಸಲ್ಪಡುವ ಜೋಗಿ ಪುರುಷ ಈಗಾಗಲೇ 
ಹೇಳಿರುವಂತೆ ಒಬ್ಬ ಜನಪದ ನಾಯಕ. ಈತ ಕಂದ್ರಪ್ಪಾಡಿಯಲ್ಲಿ ನೆಲೆ ನಿಂತರೆ ಇವನ 
ಸಹೋದರ ಹೊಸೊಳಿಗಮ್ಮ ಸುಬ್ರಹ್ಮಣ್ಯದಲ್ಲಿ ನೆಲೆಸುತ್ತಾನೆ. ಸುಬ್ರಹ್ಮಣ್ಯದಲ್ಲಿ ಮತ್ತು 
ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ಹೊಸೊಳಿಗಮ್ಮನನ್ನು ಹೆಣ್ಣು ದೈವವೆಂದು 
ಆರಾಧಿಸುತ್ತಾರೆ! ಜೋಗಿ ಪುರುಷ ಮತ್ತು ಹೊಸೊಳಿಗಮ್ಮ ಕಂದ್ರಪ್ಪಾಡಿ ಸೀಮೆಯ ಕಡೆ 
ಬರುವ ಮೊದಲು ಅವರು ಭಾಗಮಂಡಲದಲ್ಲಿ ಜಾತ್ರೆಯನ್ನು ನಡೆಸುತ್ತಾರೆ. ಭಾಗಮಂಡಲ 
ಮತ್ತು ಅದರ ಸನಿಹದ ತಲಕಾವೇರಿ ಶೈವ-ಶಾಕ್ತ ಧರ್ಮಗಳ ಸಮನ್ವಯ ಸಂಕೇತದ 
ಪ್ರದೇಶಗಳಾಗಿವೆ. ತಲಕಾವೇರಿಯಲ್ಲಿ ವರ್ಷಕ್ಕೊಮ್ಮೆ ತೀರ್ಥೋದ್ಭವಾಗುವುದು ಮತ್ತು ಆ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 197 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಸಮಯದಲ್ಲಿ ಕುಂಡಿಕೆಯಲ್ಲಿ ಕುಂಕುಮ ಚೆಲ್ಲಿ ರಕ್ತವರ್ಣವಾಗಿಸುವುದು ಶಾಕ್ತ ನಂಬಿಕೆಗಳಿಗೆ 
ಅನುಸಾರವಾಗಿಯೇ ಇವೆ. "ಕುತೂಹಲಕಾರಿ 'ಅಂತವೆಂದರೆ ಕೊಡಗಿನ ಅಮ್ಮಕೊಡವ ಎಂಬ 
ಸಮುದಾಯದ ಜನ ತಮ್ಮನ್ನು ತಾವು ಕಾವೇರಿ ಬ್ರಾಹ್ಮಣರು ಎಂದು ಕರೆದುಕೊಳ್ಳುತ್ತಾರೆ. 
ಇವರು ತಲಕಾವೇರಿಯ ಮೂಲ ಅರ್ಚಕರಾಗಿದ್ದರು ಎನ್ನುವ ದಂತ ಕತೆಗಳಿವೆ. ಈ ಅಮ್ಮ 
ಕೊಡವರ ಹೆಸರುಗಳು ಕೊನೆಯಲ್ಲಿ ಅಮ್ಮ ಅಥವಾ ಅಮ್ಮಯ್ಯ ಎಂದು ಅಂತ್ಯಗೊಳ್ಳುತ್ತದೆ! 
ಶಿವನ ಮುಂದೆ ತಾನು ಹೆಣ್ಣು ಎಂದು ಆರೋಪಿಸಿಕೊಳ್ಳುವ ಸಂಪ್ರದಾಯ ಕರ್ನಾಟಕದ 
ಬೇರೆ ಪ್ರದೇಶಗಳಲ್ಲೂ ರೂಢಿಯಲ್ಲಿವೆ. ಸುಬ್ರಹ್ಮಣ್ಯದ ಹೊಸೊಳಿಗಮ್ಮ ಎನ್ನುವ ಹೆಸರು 
ಸಹ ಇದೇ ಚಿಂತನೆಯ ಹಿನ್ನೆಲೆಯನ್ನು ಹೊಂದಿರಬಹುದು. 


ಕ೦ದ್ರಪ್ಪಾಡಿಯ ಪುರುಷದೈವದ ಕತೆ ಮುಖ್ಯವಾಗಿ ಸಾಮಾಜಿಕ-ಸಾಂಸ್ಕೃತಿಕ ಸಂಘರ್ಷದ 
ಒಂದು ಐತಿಹಾಸಿಕ ಘಟನೆಯಾಗಿದೆ. ಮೂಲತಃ ಶೈವರಾದ ಗೌಡ ಸಮುದಾಯದ ಜನ 
ಇಲ್ಲಿನ ಆಳುವ ವರ್ಗವಾದ ಜೈನ ಬಲ್ಲಾಳರನ್ನು ಮತ್ತು ನಾಗಾರಾಧಕ ಬ್ರಾಹ್ಮಣರನ್ನು 
ರಕ್ತಸಿಕ್ಷವಾದ ಹೋರಾಟವೊ೦ದರ ಮೂಲಕ ಏಕಕಾಲದಲ್ಲಿ ಹೊಡೆದೋಡಿಸಿದ ಪ್ರಸಂಗವಿದು. 
ಪ್ರತಿವರ್ಷವೂ ಕ೦ದ್ರಪ್ಪಾಡಿ ಜಾತ್ರೆಯ ಸಮಯದಲ್ಲಿ ಮಾಳಿಗೆಯಿಂದ ಮಾಡಕ್ಕೆ ಭಂಡಾರ 
ತರುವ ಹೊತ್ತಲ್ಲಿ ಈ ಘಟನೆಯ ಪುನರಭಿನಯ ನಡೆಯುತ್ತದೆ. ಜೈನಧರ್ಮ ಮತ್ತು 
ವೈದಿಕ ಧರ್ಮಗಳು ಇಲ್ಲಿನ ಜನಸಾಮಾನ್ಯರ ನಂಬಿಕೆಯನ್ನು ನಿರಾಕರಿಸುವ ಹೊತ್ತಲ್ಲಿ ಈ 
ಹೋರಾಟಗೊಂಡಿರುವುದು ಸ್ಪಷ್ಟವಾಗಿದೆ. 


ಒಂದೇ ರಾತ್ರಿಯಲ್ಲಿ ಕಂದ್ರಪ್ಪಾಡಿಯ ಸಾಮಾನ್ಯ ಜನಸಮೂಹ ಜೈನಬಸದಿಯನ್ನು 
ನಿರ್ನಾಮ ಮಾಡಿ ಬಲ್ಲಾಳ ಆಳ್ವಿಕೆಯನ್ನು ಕೊನೆಗೊಳಿಸುವುದರೊಂದಿಗೆ ನಾಗಾರಾಧಕ 
ಬ್ರಾಹ್ಮಣರು ಹೊಸದಾಗಿ ಕಟ್ಟಿಸಿ ಶಂಖಪಾಲ ದೇವರನ್ನು ಪ್ರತಿಷ್ಠಾಪಿಸಲು ಉದ್ದೇಶಿಸಿದ್ದ 
ದೇಗುಲದ ಸುತ್ತ ಸೂತ್ರ ಬಳ್ಳಿಯ ಬದಲು ಕಡವೆಯ ಕರುಳನ್ನು ಸುತ್ತಿ ತಮ್ಮ ಆರಾಧ್ಯ 
ದೈವವಾದ ರಾಜ್ಯ ದೈವವನ್ನು ನೆಲೆಗೊಳಿಸಿದ ಪ್ರಸಂಗವಿದು. (ಹೊಸ ಕಟ್ಟಡಗಳ ಒಕ್ಕಲಿನ 
ಸಮಯದಲ್ಲಿ ಸುತ್ತಲೂ ಸುತ್ತುವ ಸೂತ್ರ ಬಳ್ಳಿಗೆ "ಕಿನ್ನರಿ ಬಳ್ಳಿ? ಎಂಬ ಬಳ್ಳಿಯನ್ನು 
ಉಪಯೋಗಿಸುತ್ತಾರೆ. ಈ ಹೋರಾಟಕ್ಕೆ ಪ್ರೇರಣೆಯಾದ. ಎರಡು ಮುಖ್ಯ ಕಾರಣಗಳನ್ನು. 
ನಾವು ನೋಡಬಹುದು. ಮೊದಲನೆಯದ್ದು ಶೈವಧರ್ಮ ಪ್ರಚಾರಕನಾದ ಜೋಗಿ ಪುರುಷ 
ಧಾರ್ಮಿಕ ವಿರೋಧಿಗಳಿಂದ ಹತ್ತೆಗೊಳೆಗಾದುದು. ಎರಡನೆಯದ್ದು ಶೈವಧರ್ಮದ 
ಪ್ರಾಬಲ್ಯವನ್ನು ಸಂಕೇತಿಸುವ ಕೊಡಿಮರವನ್ನು ಏರಿಸದಂತೆ ರಾಜ್ಯ ದೈವದ ಅರಾಧನೆಯ 
ಸಂದರ್ಭದಲ್ಲಿ ಆಳುವ ವರ್ಗ ನಿಷೇಧಿಸಿದ್ದು, ಇನ್ನೂ ಒಂದು ಗಮನಾರ್ಹ ಅಂಶವೆಂದರೆ 
ಸಮಕಾಲೀನವಾಗಿ ಇಂತಹದೊಂದು ಜನಾಭಿಪ್ರಾಯ ಮತ್ತು ಹೋರಾಟ ಸಾರ್ವತ್ರಿಕವಾಗಿ 
ರೂಪುಗೊಂಡಿತ್ತು ಎನ್ನುವುದು.” 


ತದನಂತರ ಶ೦ಕಪಾಲನು (King 0೦01೩ - ನಾಗಾರಾಧನೆ) ಗುತ್ತಿಗಾರು ಸಮೀಪದ 
ವಲಲಂಬೆಯಲ್ಲಿ ನೆಲೆಸಿದ್ದು, ದೇವಾಲಯವನ್ನು ರೂಪಿಸಿದ್ದು ವೈಧಿಕ ಮತ್ತು ಅವೈಧಿಕ 
ಪರಂಪರೆಯ ಸಮನ್ವಯದ ಪ್ರತೀಕವಾಗಿದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 198 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ. ಎ.ಕೆ. ಹಿಮಕರರವರ “ಜನಮನದ ಕಂದ್ರಪಾಡಿ? 
ಎಂಬ ಕೃತಿ, ೨೦೦೧, `ಕಿನ್ನರಿ' ಸ್ಮರಣ ಸಂಚಿಕೆ-ಶ್ರೀ ರಾಜ್ಯದೈವ ಮತ್ತು ಪುರುಷ 
ದೈವ ದೈವಸ್ಥಾನ ಕಂದಪಾಡಿಯಲ್ಲಿ ಪ್ರಕಟವಾದ ಲೇಖಕರಾದ ಪರ್ಲ ಆನಂದ ಗೌಡ, 
ರುದ್ರಚಾಮುಂಡಿ ದೇವಿದಾಸ ಕುಶಾಲಪ್ಪ ಗೌಡ, ಡಾ. ಪುರುಷೋತ್ತಮ ಬಿಳಿಮಲೆ, 
ಮಂಜುನಾಥ ಉಂಇಗನ, ಶ್ವೇತಾ ಮಡಪ್ಪಾಡಿ, ಫಾಲನೇತ್ರ ಮುಂಡೊಡಿ, ಡಾ. ಪೂವಪ್ಪ 
ಕಣಿಯೂರುರವರುಗಳ ಕೃತಿಯಲ್ಲಿ ಕಾಣಬಹುದು. 


ಆಧಾರ ಗ್ರಂಥಗಳು: 
೧. “ಜನಮನದ ಕಂದ್ರಪಾಡಿ' - ಎ.ಕೆ. ಹಿಮಕರ 2001, 
೨. ವೀರ ಪುರುಷರಾಯ - ರುದ್ರಚಾಮುಂಡಿ ದೇವಿದಾಸ, ಕಿನ್ನರಿ ಸ್ಮರಣ ಸಂಚಿಕೆ-2011 


32 ಬಜ kkk kkk kkk 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 199 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

11. ಪಾಶುಷತಶೈವರು ಮಡ್ತು ಗೌಡ ಸಮಾಜ 
ಮೂಲಕೃತಿ : ಮಾಶೋನಹಜ್ಟ ದೊಡ್ಡಪ್ಪಗೌಡ 

ಪಾಶುಪತಶೈವರು ಮತ್ತು ಗೌಡ ಸಮಾಜ - ೧೯೯೫ ರ ಆಯ್ದ ಭಾಗಗಳು ಲೇಖಕರ 


ಅವಿಸ್ಕಾರದೊಂದಿಗೆ 


(ಮಾಕೋನಹಳ್ಳಿ ದೊಡ್ಡಪ್ಪಗೌಡರು ಮೂಡಿಗೆರೆ ತಾಲೂಕು ಮಾಕೋನಹಳ್ಳಿ ದೊಡ್ಡಮನೆ 
ಮಂದೇಪಟೇಲ್‌ ಕಾಳೇಗೌಡರು ಮತ್ತು ಸಿದ್ದಮ್ಮನವರ ಮಗ. ಆನನ ೧೦.೦೬.೧೯೦೭. 
ಮಾಕೋನಹಳ್ಳಿ, ಮೂಡಿಗೆರೆ, ಚಿಕ್ಕಮಗಳೂರು ಮತ್ತು ಬೆ೦ಗಳೂರುಗಳಲ್ಲಿ ಇಂಟರ್‌ 
ಮೀಡಿಯೇಟ್‌ವರೆಗೆ ವ್ಯಾಸಂಗಮಾಡಿದ ಗೌಡರು ಅನಂತರ ಗಾಂಧೀಜಿ ಪ್ರಭಾವಕ್ಕೊಳಗಾಗಿ 
ಸ್ಥಾತಂತ್ಯ ಚಳುವಳಿಯಲ್ಲಿ ದುಮುಕಿದರು.) 


ಮುನ್ನುಡಿ: 


ದಕ್ಷಿಣ ಭಾರತದ ಜನಾಂಗದ ಒಳಪಂಗಡಗಳಲ್ಲಿ ಗಂಗಡಿಕಾರ, ರೆಡ್ಡಿ, ದಾಸೊಕ್ಕಲಿಗ, 
ಮೊರಸು, ಕುಂಚಿಟಿಗ, ನಾಮಧಾರಿ ಮುಂತಾದುವು ಮುಖ್ಯವಾದುವು. ಇವನ್ನೆಲ್ಲ 
ಆಯಾ ಹೆಸರಿನಿಂದಲೇ ಕರೆಯುವುದು ವ್ಯಾವಹಾರಿಕ ದೃಷ್ಟಿಯಿಂದ ತುಂಬ 
ತೊಡಕಾಗುವುದರಿಂದಲೂ, ಕೇಂದ್ರ ಸಂಘದ ಅನುಮತಿಯಿಂದಲೂ ಅವೆಲ್ಲವನ್ನೂ 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರಿ) 200 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಪ್ರತಿನಿಧಿಸಲು "ಒಕ್ಕಲಿಗ' ಎಂಬ ಒಂದೇ ಹೆಸರು ಮಾನ್ಯತೆ ಪಡೆದುಬಂದಿದೆ. 


ಈ ರೀತಿ `ಒಕ್ಕಲಿಗ' ಎಂದೇ ವಿಂಗಡಣೆಯಾಗಿರುವ ಈ ಜನಾಂಗ ಯಾವ 
ಮತದವರು? ಉಚ್ಚ ನೀಚ ಎಲ್ಲರಿಗೂ ಒಂದು ಜಾತಿ, ಮತವೆ೦ದು ಇರುವಾಗ, ಪ್ರಮುಖ 
ಜನಾಂಗಗಳಲ್ಲೊಂದಾಗಿ ಬಾಳಿ "ಬದುಕಿ ಬಂದ ಈ ಜನಾಂಗಕ್ಕೆ ವೃತ್ತಿಯ ಹೆಸರು ಬಿಟ್ಟರೆ 
ಬೇರೆ ಜಾತಿ, ಮತ ಎಂಬುದು ಇಲ್ಲವೆ? ಅಥವಾ ಆರ್ಯಸಮಾಜದ ಚಾತುರ್ವರ್ಣದಲ್ಲಿ 
ಶೂದ್ರರೆಂಬವರು ಇವರೇ ಇರಬಹುದೇ? ಇವೇ ಮುಂತಾದ ಪ್ರಶ್ನೆಗಳನ್ನು ಪರಿಶೀಲಿಸಿ 
ಸತ್ಯಸ೦ಗತಿಗಳನ್ನು ಬೆಳಕಿಗೆ ತರಬೇಕಾಗಿದೆ................. 


ಒಕ್ಕಲಿಗ ಜನಾಂಗ ಕುರಿತ ಈ ಸಂಶೋಧನಾತ್ಮಕವಾದ ಪಾಶುಪತಶೈವರು ಮತ್ತು 
ಗೌಡಸಮಾಜ' ಎಂಬ ಗ್ರಂಥವನ್ನು ಸಾರ್ವಜನಿಕರಿಗೆ ಇದೀಗ ಅರ್ಪಿಸುತ್ತಿದ್ದೇನೆ. 


ಮಂಗಳೂರು ವಿಶ್ವ ವಿದ್ಯಾನಿಲಯದ ಡಾ.ಪುರುಷೋತ್ತಮ ಬಿಳಿಮಲೆ ಅವರು 
ನನ್ನ ಈ ಕೃತಿ ಹಸ್ತಪ್ರತಿಯನ್ನು ತರಿಸಿಕೊಂಡು, ಅದನ್ನೇ ಮುಖ್ಯ ವಿಷಯವನ್ನಾಗಿ 
ಆರಿಸಿಕೊಂಡು ಅಧ್ಯಯನಮಾಡಿ ಮಹಾಪ್ರಬಂಧವನ್ನು ಸಿದ್ದಪಡಿಸಿ ಒಪ್ಪಿಸಿದ ಬೃಹತ್‌ 
ಗ್ರಂಥಕ್ಕೆ ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್‌ ಪದವಿ ನೀಡಿ ಗೌರವಿಸಿದೆ. 


ಹೀಗೆ ನಾನು ಪ್ರಾರಂಭಿಸಿದ ಕಾರ್ಯ ಒಂದು ಹಂತದಲ್ಲಿ ಮುಕ್ತಾಯವಾದಂತಾಗಿದೆ 
ಎಂಬುದನ್ನು ತಿಳಿದು ನನಗೆ ಆಗಿರುವ ಸಂತೋಷವನ್ನು ಊಹಿಸಿಕೊಳ್ಳಬಹುದು. 
ಇದರೊಂದಿಗೆ ಮತ್ತೊಂದು ಸಂತೋಷದ ವಿಷಯವೂ ಕೂಡಿಬಂದಿತು. ಏನೆಂದರೆ 
ಇತ್ತೀಚೆಗೆ ಮಾಕೋನಹಳ್ಳಿಯ ನಮ್ಮ ಆದಿಮನೆಯಲ್ಲಿ ದೊರೆತಿರುವ ಪುರಾತನ ಸನ್ನದಿನ 
ನಕಲು ಕೊಡಗು ಮತ್ತು ದಕ್ಷಿಣಕನ್ನಡ ಜಿಲ್ಲೆಯ ಹಾಲೊಕ್ಕಲುಮಕ್ಕಳು ಗೌಡ ಜನಾಂಗಕ್ಕೆ 
ಮುನ್ನೂರು ವರ್ಷಗಳ ಗೆ ಇಕ್ಕೇರಿ ಅರಸು ಕೆಳದಿ ಬಸ ಪ್ರನಾಯ್ಕರು ಗೌಡ ಜಾ 
ವಿವಾಹ. ಕಾಲದ ಸಂಪ್ರದಾಯ, ಮಾನಮರ್ಯಾದೆ, ರಿವಾಜು ಕುರಿತು ಬರೆಸಿಕೊಟ್ಟು, ಈಗ 
ಶೃಂಗೇರಿ ಮಠದಲ್ಲಿರುವ ಸನ್ನದಾಗಿರುತ್ತೆ. ಅದರ ವಿವರಗಳನ್ನು ಪರಿಶೀಲಿಸಿ ತುಳುಗೌಡಗಳೂ 
ಘಟದ ಮೇಲಿನ ಗೌಡಗಳೂ ಒಂದೇ ಬುಡಕಟ್ಟು ಮತ್ತು ಸಂಪ್ರದಾಯದವರೆಂಬುದು 
ಮನಗಂಡು ಅದರ ಸಂಕ್ಷಿಪ್ತ ವಿವರಣೆ ಈಗ ಅಳವಡಿಸಲಾಗಿದೆ....... 


ಈ ಕುರಿತು ಅನಾದಿಶೈವಧರ್ಮದ ನಾಲ್ಕು ಶಾಖೆಗಳಲ್ಲಿ ಒಂದಾದ "ಪಾಶುಪಶಶೈವ' 
ಸಂಪ್ರದಾಯವನ್ನು ತಮ್ಮ ಧಾರ್ಮಿಕ, ಸಾಮಾಜಿಕ ಹಾಗೂ ವ್ಯವಹಾರಿಕೆಯಲ್ಲಿ ಕ್ರಮವಾಗಿ 
ಅನುಸರಿಸಿಕೊಂಡು ಬಂದವರು ಇವರೇ ಎಂಬುದನ್ನು ಈ ಕೃತಿಯ ಮೊದಲ 
ಅಧ್ಯಾಯಗಳಲ್ಲಿ ಸಂಕ್ಷೇಪವಾಗಿ ವಿವರಿಸಿದ್ದೇನೆ. 


ಇದರೊಂದಿಗೆ ಇತ್ತೀಚಿನ ಸಂಶೋಧನೆಯಿಂದ, ಆದಿಗುರು ಗೋರಕ್ಷನಾಥನಿಗೂ 
ಶ್ರೀಕಂಠನಾಥನೆಂಬ ಮತ್ತೋರ್ವ ಗುರುವಿದ್ದದ್ದು ಕಂಡುಬಂದು ಕದ್ರಿಮಠದಲ್ಲಿ ಆತನ 
ವಿಗ್ರಹವೂ ಇದ್ದು, ಅದರ ಛಾಯಾಚಿತ್ರದೊಂದಿಗೆ ವಿವರಣೆ ಕೊಟ್ಟಿದ್ದೇನೆ ಹಾಗೂ ಗೌಡ 
ಜನಾ೦ಗದಲ್ಲಿಯೂ ಒಬ್ಬಳು ತಪಸ್ವಿನಿ ಮಹಾಮಾತೆ, ಸಂತೆ ಮಂಗಳಾದೇವಿ ಎಂಬವಳು 
ಇದ್ದ ವಿಷಯಕ್ಕೆ ಸಹ ಬೆಳಕು ಹರಿಸಿದ್ದೇನೆ. 


ವಿಶ್ವ ಒಕ್ಪಲಗರ ಮಹಾ ವೇದಿಕೆ (೨) 201 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಲಡಾಕಿನಲ್ಲಿ ದೀರ್ಫಕಾಲ ಪ್ರವಾಸಮಾಡಿ, ಅಲ್ಲಿನ ಬಗ್ಗೆ ಪುಸ್ತಕ ಬರೆದಿರುವ 
ಆಂಡ್ರೂಹಾರ್ವೆ, ಒಮ್ಮೆ ಒಬ್ಬ ಲಾಮಾನನ್ನು ಭೇಟಿಯಾದಾಗ, “ನಾನೊಬ್ಬ ಲೇಖಕನಾಗಿ 
ಕಂಡದ್ದನೆಲ್ಲ ಬರೆದೆ. ಇನ್ನು ನಾನೇನು ಮಾಡಬಹುದು? ಎಂದು ಕೇಳಿದಾಗ, ಲಾಮಾ 
ಹೇಳಿದ, “ಈಗ ಎಲ್ಲವೂ ಬದಲಾಗುತ್ತಿದೆ. ಮುಂದೆ ಈಗಿನದೆಲ್ಲವು ಗತಿಸುತ್ತದೆ. ನಾವು ಈಗ 
ಹೇಗಿದ್ದೆವು ಎಂಬುದಕ್ಕೆ ನೀನು ಸಾಕ್ಷಿಯಾಗು: ನಾವು ನಿನಗೆ ನೀಡಿದ್ದನ್ನು ಇನ್ನೊಬ್ಬರಿಗೆ 
ದಾಟಸು; ಅಷ್ಟು ಮಾಡಿದರೆ ಸ್ವಲ್ಪವಾದರೂ ಮಾಡಿದಂತೆ” ಎಂದು ನಕ್ಕು, ಹೇಳಿದನಂತೆ. 
ಇದೂ ಅಷ್ಟೆ ಓಂದಿನವರ ಪದ್ದತಿ ಹೇಗಿದ್ದಿತು ಎಂಬುದಕ್ಕೆ ಸಾಕ್ಷಿಯಾಗಿ "ಮುಂದಿನವರಿಗೆ 
ದಾಟಸುತಿದೆಕಿಣೆ. ಎಟ 


22-2-1995 
ಮಾಜೋನಹಜ್ಟ ದೊಡ್ಡಪ್ಪಗೌಡ 


ಒಕಲುಮಕಳು: 
ಈ ಈ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 202 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಉತ್ತರ, ಮಧ್ಯಭಾರತದ ಗಂಗರು ಚದುರಿಹೋಗಿದ್ದು. ಒಕ್ಕಲು ವೃತ್ತಿಯೇ 
ಕುಲಕಸುಬಾದವರಲ್ಲಿ ಜಾಟರು, ಚಾದ್ರಿಗಳು, ಪಟೇಲರು, ಠಾಕೋರರು. ಇವರೆಲ್ಲರು 
ಒಕ್ಕಲು ಜಾತಿಗೆ ಸೇರಿದವರೆ ಆಗಿದ್ದಾರೆ. ದೇವಿಲಾಲ್‌, ಚೌದ್ರಿಚರಣ್‌ ಸಿಂಗ್‌, ಸರದಾರ್‌ 
ವಲ್ಲಬಾಯ್‌ ಪಟೇಲ್‌, ದಿ.ಮಾಜಿ ಪ್ರಧಾನಿ ಚಂದಶೇಖರ್‌, ಅಜಿತ್‌ ಸಿಂಗ್‌, ಮಹೇಂದ್ರ 
ಸಿಂಗ್‌ ಟೆರಾಯಿತ್‌ ಇವರೆಲ್ಲರು ಒಕ್ಕಲು ಜಾತಿಯ ಮಕ್ಕಳೆ. ಇವರಲ್ಲಿ ಸಸ್ಯಹಾರಿ, 
ಮಾಂಸಹಾರಿಗಳಿದ್ದಾರೆ. ಕುಲ ಕಸುಬು ಒಕ್ಕಲು, ಅದಕ್ಕೆ ಒಕ್ಕಲು ಜಾತಿಯಾಯಿತು. 


ಕನ್ನಡ ನಾಡಿನಲ್ಲಿ ಒಕ್ಕಲಿಗರು ಒಂದು ಪ್ರಮುಖ ಜನಾಂಗವಾಗಿದ್ದಾರೆ. ಅವರನ್ನು 
ಒಕ್ಕಲುಮಕ್ಕಳು, ಗೌಡರು, ಗೌಡರ್‌, ಗೌಂಡರ್‌ಗಳು ಎಂದು ಕರೆಯುತ್ತಾರೆ. ಸರಕಾರದವರೂ 
ಮಠಾಧಿಪತಿಗಳೂ "ಒಕ್ಕಲಿಗರು' ಎಂಬ ಮತಕ್ಕೆ ಆರ್ಷೇಯವಾಗಿ ಮಾನ್ಯತೆ ಕೊಟ್ಟಿರುತ್ತಾರೆ. 
ಶ್ರೀ ಆದಿಚುಂಚನಗಿರಿ ಮಠವು ಈ ಜನಾ೦ಗದ ಗುರುಪೀಠವಾಗಿದೆ. ಹಾಸನ ಜಿಲ್ಲೆಯ 
ಕುಂದೂರು ಮಠ, ಮಂಗಳೂರಿನ ಕದ್ರಿಮಠಗಳೂ ಒಕ್ಕಲಿಗರ ಮಠಗಳೆನ್ನಿಸಿಕೊಂಡಿವೆ. 
ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ಪಟ್ಟಣ ಸಮೀಪ ಒಕ್ಕಲಿಗರ ಒಂದು ಪುರಾತನ ಮಠವಿದ್ದು, 
ಈಚೆಗೆ ಅದು ಚುಂಚನಗಿರಿಯ ಶಾಖಾಮಠವಾಗಿ ಸೇರ್ಪಡೆಯಾಗಿರುತ್ತದೆ ಎಂಬುದನ್ನು 
ಮಹಾಜನತೆಯ ಗಮನಕ್ಕೆ ತರಬಯಸುತ್ತೇನೆ. 


ಈ ಜನಾಂಗ ಬೇಸಾಯ, ಪಶುಪಾಲನೆಯನ್ನು ಮುಖ್ಯ ವೃತ್ತಿಯನ್ನಾಗಿ ಅವಲಂಬಿಸಿದೆ. 
ದಕ್ಷಿಣ ಭಾರತದಲ್ಲಿ ಒಕ್ಕಲಿಗರು ಹಾಗೂ ರೆಡ್ಡಿಯವರು ಬಹುಸಂಖ್ಯೆಯಲ್ಲಿದ್ದಾರೆ. ಒಕ್ಕಲಿಗರಲ್ಲಿ 
ಶೈವ ಹಾಗೂ ವೈಷ್ಣವ ಎಂಬ ಎರಡು ಸಂಪ್ರದಾಯದವರಿದ್ದರೆ, ಒಳಪಂಗಡಗಳು 
ಮೈಸೂರು ಗೆಜೆಟಿಯರ್‌ ಆಧಾರದ ಮೇಲೆ ಸುಮಾರು ೫೪ ಇರುತ್ತವೆ. ಆದರೆ ಈಗ 
ಪ್ರಮುಖವಾಗಿ ಕೇವಲ ನಾಲ್ಕಾರು ಪಂಗಡಗಳು ಮಾತ್ರ ಇವೆ. 


ಈ ಜನಾ೦ಗ ಸಾಮಾನ್ಯವಾಗಿ ಹಳೇ ಮೈಸೂರಿನ ಮೈಸೂರು, ಮಂಡ್ಯ, ಕೋಲಾರ, 
ಚಿತ್ರದುರ್ಗ, ಬೆ೦ಗಳೂರು, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ 
ಜಿಲ್ಲೆಗಳಲ್ಲಿ ಮತ್ತು ದಕ್ಷಿಣ ಕನ್ನಡದ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕುಗಳಲ್ಲಿ; 
ಕೊಯಮತ್ತೂರು, ಸತ್ಯಮಂಗಲ, ನೀಲಗಿರಿಗಳಲ್ಲಿ ವ್ಯಾಪಕವಾಗಿಯೂ ಕೊಡಗು, 
ಮಂಗಳೂರು, ಪಾಲ್‌ಘಾಟ್‌ಗಳಲ್ಲಿ ಅಲ್ಲಲ್ಲಿ ಚದುರಿದ೦ತೆಯೂ ಇದ್ದಾರೆ. 


ವಿದ್ಯಾಪ್ರಸಾರ ಹೆಚ್ಚಿದಂತೆ ಶೈವ, ವೈಷ್ಣವರಲ್ಲಿ ಕೆಲಮಟ್ಟಿಗೆ ಬಾಂಧವ್ಯ ಬೆಳೆಯುತ್ತಾ 
ಬಂದಿದ್ದರೂ, ಬಹುಭಾಗ ಒಳಪಂಗಡಗಳಲ್ಲಿ ಪರಸ್ಪರ ಬಾಂಧವ್ಯಕ್ಕೆ ಸಮ್ಮತಿಸುತ್ತಿಲ್ಲ. ಈ 
ಜನಾಂಗ ಕುಲಸಂಕೇತವಾಗಿ ತಮ್ಮ ಹೆಸರಿನ ಮುಂದೆ 'ಗೌಡ' ಎಂಬುದಾಗಿ ಇಟ್ಟುಕೊಳ್ಳುತ್ತಾರೆ. 
ಇವರಲ್ಲಿ "ಹೆಗ್ಗಡೆ" 'ನಾಯಕ್‌' ಮನೆತನಗಳೂ ಇವೆ. ಶೈವಸಂಪ್ರದಾಯದವರು ಹಣೆಗೆ 
ವಿಭೂತಿಯನ್ನೂ ವೈಷ್ಣವರು ಕುಂಕುಮದ ನೆಟ್ಟನೆಯ ಗೀಟನ್ನೂ ಹಾಕಿಕೊಳ್ಳುವುದು 
ರೂಢಿಯಲ್ಲಿದೆ. ಮಹಿಳೆಯರನ್ನು ಗೌಡ್ತಿ, ಹೆಗ್ಗಡ್ತಿ, ಒಕ್ಕಲಗಿತ್ತಿ ಎಂದು ಕರೆಯುತ್ತಾರೆ. ಅನೇಕ 
ಶಿಲಾಶಾಸನಗಳಲ್ಲಿಯೂ ಹಳಗನ್ನಡ ಸಾಹಿತ್ಯದಲ್ಲೂ ಮಾಸ್ತಿಕಲ್ಲು, ವೀರಗಲ್ಲುಗಳಲ್ಲಿಯೂ 
ಗಾವುಂಡ, ಗವೂಂಡಿ ಎಂಬುದಾಗಿ ಬರೆದಿರುವುದನ್ನು ನೋಡಬಹುದು; 'ಆನ್ತೆ ನೆಗಲ್ಲಿ 
ಬಮ್ಮಗಾವುಂಡಂಗ೦ ಆತನ ಕುಲವಧು ವಿಚವೆಗಾವುಂಡಿಂಗಂ ಪುಟ್ಟಿದರು....' 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 203 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಈೊಡಗು ಮತ್ತು ದಕ. ಗೌಡರು 

ಇವರ ಕುಲದೇವರು ಶೈವರಿಗೆ ಶ್ರೀಕಾಲಭೈರವ, ವೀರಭದ್ರಸ್ವಾಮಿ, ವೈಷ್ಣವರಿಗೆ ತಿರುಪತಿ 
ವೆ೦ಕಟರಮಣಸ್ವಾಮಿ, ಮೇಲುಕೋಟೆ ಚೆಲುವರಾಯ ಸ್ವಾಮಿ ಹಾಗೂ ನರಸಿಂಹಸ್ವಾಮಿ. 
ಶೈವ-ವೈಷ್ಣವ ಸಂಪ್ರದಾಯದ ಪಂಗಡದ ಒಕ್ಕಲಿಗರ ಲಗ್ನಕಾರ್ಯಗಳೂ ಬ್ರಾಹ್ಮಣ 
ಪುರೋಹಿತರುಗಳಿ೦ದಲೇ ನೆರವೇರಿಸಲ್ಪಡುತ್ತಿವೆ. ಇವರಲ್ಲಿ ಕೆಲವರು ಮದ್ಯ ಮಾಂಸ 
ಸೇವಿಸುತ್ತಾರೆ. ಇವರಿಗೆ ಯಜ್ಞೋಪವೀತವಿಲ್ಲದಿರುವುದರಿಂದ ಚಾತುರ್ಪರ್ಣಗಳಲ್ಲಿ 
ಶೂದ್ರಜನಾಂಗದ ಗುಂಪಿಗೆ ಸೇರಿದವರೆನ್ನು SB Rs 


ಚರಿತ್ರೆಯ ಅವಲೋಕನದಿಂದ ಈ ಜನಾಂಗದಲ್ಲಿ ಅನೇಕ ರಾಜರುಗಳು ಪಾಳೇಗಾರರೂ 
ದಂಡನಾಯಕರೂ ಕವಿಗಳೂ ಇದ್ದರೆಂದು ತಿಳಿದುಬರುತ್ತದೆ. ಇಂದು ವ್ಯವಸಾಯ, 
ವ್ಯಾಪಾರ, ವಿಜ್ಞಾನ, ಸಾಹಿತ್ಯ, ರಾಜಕೀಯ, ಕೈಗಾರಿಕೆ ಮುಂತಾದ ಎಲ್ಲ ರಂಗಗಳಲ್ಲಿಯೂ 
ಕಾರ್ಯನಿರ್ವಹಿಸುತ್ತಾ ಮುಂದುವರಿಯುತಿದ್ದಾರೆ. ಹೊಯ್ದಳರು, ರಾಷ್ಟ್ರಕೂಟರು, 
ಕೋಲಾರದ ಬಾಯೂರು, ಯಲಹಂಕದ ಂಪೇಗೌಡರು ಇವರೆಲ್ಲ ಒಕ್ಕಲು ಮಕ್ಕಳ 
ಆಗಿದ್ದಾರೆ. ಶ್ರೀಪುರುಷನ ಮಗಳನ್ನು ಚಾಲುಕ್ಯ ಚಕ್ರವರ್ತಿ ಹಿಮ್ಮಡಿ ಪುಲಿಕೇಶಿಗೆ ವಿವಾಹ 
ಮಾಡಿಕೊಟ್ಟು ಚಾಲುಕ್ಕ-ಗಂಗರ ನಕಿಥವ ನೆಲೆಸಿತ್ತು. ಧರ್ಮಗಳು ಪ್ರಬಲವಾದಂತೆ 
ಜೈನರಾದರು, ಲಿಂಗಾಯಿತರಾದರು. ಒಕ್ಕಲು ಜಾತಿ ಕಡಿಮೆಯಾಗುತ್ತ ಬಂದು ಕೆಲವೇ 
ಜಿಲ್ಲೆಗಳಲ್ಲಿ ಕಟಬದ್ಧರಾಗಿ ಉಳಿದರು. 


ಇವರು ಭೂಮಾತೆಯ ಪ್ರೀತಿಯ ಮಕ್ಕಳು. ಅಂತೆಯೇ ಗೇಣುಭೂಮಿಗಾಗಿ ತಮ್ಮ 
ಸರ್ವಸ್ವವನ್ನೂ ಬಲಿಕೊಡುವ ಹುಚ್ಚು ಸಾಹಸಿಗರು. ತಮ ಮ ಅಜ್ಞಾನದಿಂದ ಮುಂದುವರಿದ 
ಜನಾಂಗದವರ ಶೋಷಣೆಗೆ ಗುರಿಯಾದವರೂ ಹೆಚ್ಚಾಗಿ ಇವರೇ. ಎಲ್ಲ ಶಾಸ್ತ್ರಗಳಿಗೂ 
ಹ್ಞೂಗುಟ್ಟ, ಎಲ್ಲ ದೇವರುಗಳಿಗೂ ಕೈ ಮುಗಿದು, ಎಲ್ಲ ಮಠದ ಗುರುಗಳೂ ತಮ್ಮವರೌ ಎಂದು 
ಮಣಿದವರು, `ಮೂಢಸಂಪ್ರದಾಯಗಳು ಇವರಲ್ಲಿ | ಗಣನೀಯವಾಗಿ ಮನೆಮಾಡಿಕೊಂಡಿವೆ. 
ಅನ್ನದಾನಕ್ಕೆ ಎತ್ತಿದ ಕೈ. ದುಂದುಗಾರಿಕೆಗೂ ಇತಿಮಿತಿ ಇಲ್ಲ. ಭೂವಿಸ್ತರಣೆ ಇವರ 
ಪ್ರಬಲವಾದ ಹವ್ಯಾಸ. 


ಹಾಲೊಕ್ಷಲುಮಶ್ನಚು ಗೌಡಗಳು: 


ಮಾಕೋನಹಳ್ಳಿಯ ನನ್ನ ಆದಿಮನೆಯಲ್ಲಿ ಇದೀಗ ಹಳೆಯ ದಾಖಲೆಯೊಂದರ 
ಪೂರ್ಣಪಾಠ ದೊರೆತಿದೆ. ಅದು ಶೃಂಗೇರಿಮಠದ ಭಂಡಾರದಲ್ಲಿ ನಂಬರ್‌ ೩೬೮ 
ಎ೦ದು ದಾಖಲಾಗಿದ್ದುದನ್ನು ಮಂಗಳೂರು ಬಾರೆಕಾಜೆ, ಮಾಗಣಿಗೌಡ-ನೀಲಬೈಲು 
ರಾಮೇಗೌಡರು ೧೮೯೨, ಜನವರಿ ೨೪ರಲ್ಲು ಮಠದ ಮೊಹರು ನಿಶಿನಕಲು ಪಡೆದು 
ಪ್ರತಿ ನಕಲು ನಮ್ಮ ಹಿರಿಯರಿಗೆ ಕಳಿಸಿದ್ದಾಗಿದೆ. 


'ಶ್ರೀ ಶಾರದಾ೦ಬಾಯ ನಮಃ. ವಿದ್ಯಾಶಂಕರಾ-ಶ್ಯಾಸನದ ಕಲ್ಲು' ಅಂತ ಪ್ರಾರಂಭವಾಗಿ, 
"ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮೀಜಿಃ' ಎಂತ ಸ್ವಾಮಿಗಳ ಮಾನ 
ಸನ್ಮಾನ ಗೌರವದ ವಾಕ್ಯಗಳನ್ನಷ್ಟೇ ಆಯ್ದು ಕೊಂಡಿದೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 204 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಶ್ರೀ ಶೃಂಗೇರಿ ಮಠದ ಭಂಡಾರಕ್ಕೆ. 


“ಸ್ವಸ್ತಿಶ್ರೀ ವಿಜಯಾಭ್ಯುದಯ ಶಾಲಿವಾಹನಶಕ ೧೬೨೬ನೇ ವರ್ತಮಾನಕ್ಕೆ ಸಲ್ಲುವ 
ತಾರಣಸ೦ವತ್ಸರದ ಜೇಷ್ಟ ಶುದ್ಧ ೧೫ ರಲ್ಲು ಮಠದ ಪಾರುಪತ್ತೇಗಾರರು ನಾರಾಯಣಭಟ್ಟರ 
ಮುಂತಿಟ್ಟು, ಮೇಲುಶೀಮೆಯ ಬೇಲೂರು ತಿಮ್ಮೇಗೌಡ, ವಸ್ತಾರೆ ಕಲಸೇಗೌಡ, ದೇಗುಂದದ 
ರಾಮೇಗೌಡ, ಚಿಕ್ಕಮಗಳೂರು ಜೋಗೇಗೌಡ ಮುಂತಾದವರ ಮುಂತಿಟ್ಟುಕೊಂಡು, 
ಮಂಗಳೂರು ಹೋಬಳಿಯಲ್ಲಿ ಇಹ ಹಾಲೊಕ್ಕಲು ಮಕ್ಕಳು ಗೌಡಗಳು ಸುಳ್ಯ ಸೀಮೆ 
ಅಜ್ಜಾವರದ ಕುನ್ಯಟ್ಟಿಗೌಡ... ಅಮರಸೀಮೆ... ಪಂಜದ ಮಾಗಣಿ.... ಸುಬ್ರಹ್ಮಣ್ಯ ಮಾಗಣಿ..... 
ಕಡಬದ ಮಾಗಣಿ...ಗೇರಂಕಿ ಮಾಗಣಿ... ಪುತ್ತೂರು ಸೀಮೆ...ಕುಂಬಳ ಸೀಮೆ... 
ಮೊಗನಾಡು ಸೀಮೆ... ಬಂಗರ ಸೀಮೆ... ಮುಂತಾದ ಸಮಸ್ತ ಬಂಗಾಡಿಸೀಮೆಗೌಡಗಳೂ 
ಬರೆದು ವಪ್ಪಿಸಿದ ಬಿನ್ನವತ್ತಳ ಕ್ರಮವೇನೆಂದರೆ, ಘಟ್ಟದ ಕೆಳಗಿನ ತುಳುಪ್ರಜೆಗಳು ತಮ್ಮ 
ತಮ್ಮ ಜಾತಿ "ಮರ್ಯಾದೆ ಇದ ರೀತಿ ತೊಡರು ಮಾಡಿದ್ದರಿಂದ ಹುಜೂರಿಗೆ ಹೋಗಿ ಅರಿಕೆ 
ಮಾಡಿ ನಿರೂಪ ಬರ್ಲಿಕ್ಕೊಂಡು ಬಂದೆವು...ಆದ್ಯಂತರ ಸಮ್ಮತದಿಂದ ಹರಿಹರದ ತಿಮ್ಮಂಣ, 
ಹೊಪ್ಪಳೆರಾಜಾ, ಅಮಾಸಿಸುಬ್ಬ, ಸಬನಿಚಂನ, ಅಜ್ಜಾವರದ ಕುನ್ಯಟ್ಟಿ, ಉಪ್ಪಿನಂಗಡಿ 
ಶಿವಣ್ಣ, ಅಬಿಕಸುಬ್ಬ ಸಹ ಆದ್ಯಂತರ ಸಮ್ಮತದಿಂದ ಬರೆದು ವಪ್ಪಿಸಿದ ಬಿನ್ನವತ್ತಳೆಯ 
ಯಥಾನಕಲು೧. (೧. ಕೆಳದಿ ಅರಸು ಬಸಪ್ಪನಾಯ್ಕರ ಆಸ್ಥಾನ) 


ಹದಿನೆಂಟು ಮಾಗಣಿಯವರು ಶ್ರೀಮಠದವರೂ ಕೂಡಿ ನಿಶ್ಚಯಿಸಿದ ಹಾಲುವಕ್ಕಲು 
ಮಕ್ಕಳು ಗೌಡರ ಜಾತಿ ರಿವಾಜು ಪಟ್ಟ... ತಾರಣ ಸಂವತ್ಸರದ ವೈಶಾಖ ಶುದ್ಧ 
ಪಂಚಮಿಯಲ್ಲೂ ಕೆಳದಿ ಬಸಪ್ಪನಾಯಕರು ಸನ್ನದಿನ ಅಪ್ಪಣೆ ಪ್ರಕಾರ ಹಾಲುವಕ್ಕಲುಮಕ್ಕಳು 
ಶುಭ ಶೋಭನ ಆಗುವ ವಿವರಕ್ಕೆ ಮಾಡಿದ ದಂಥೆ ಕಟ್ಟುಕಟ್ಟೆಯ ಪ್ರಮಾಣ.... 


ಈ ರಿವಾಜುಪಟ್ಟಿಯು ಪ್ರಾಕುಶಾಸನದಲ್ಲಿದ್ದಂನು ಅಪೇಕ್ಷಿಸಿದವರು ದಕ್ಷಿಣ ಕನ್ನಡ 
ಹಾಲುವಕ್ಕಲುಮಕ್ಕಳು ಗೌಡಗಳು ಅಪೇಕ್ಷಿಸಿ ಆಚಾರ ವಿಚಾರ ಅಧಿಕಾರ ನೇಮಕಪಟ್ಟ 
ಶುಭೇದಾರರು ಯಡಮಂ೦ಗಲ ಸೀತಾರಾಮಯ್ಯನವರಿಗೆ ಬಿನ್ನವತ್ತಳೆ ಅರ್ಪಿಸಿದ ಪ್ರಕಾರ 
ಅವರು ಶ್ರೀಮಠಕ್ಕೆ ಸದರಿ ಬಿನ್ನವತ್ತಳೆ ಹುಡುಕೋಣ ಪೀಜು ರೂಪಾಯಿ ೧೨೯-೯೬ 
ಸಮೇತ ಬರಕೊಂಡವರಿಗೆ ಶಾಸನದ ಯಥಾನಕಲನ್ನು ಸುಭೇದಾರ್‌ ಸೀತಾರಾಮೈಯ್ಯನವರ 
ಬಳಿಗೆ ರವಾನಿಸಿದ ತಾರೀಖು ಸಾಲಿವಾಹನ ಶಕವರುಷ ೧೮೦೬ ತಾರಣ ಸಂವತ್ಸರದ 
ಜೇಷ್ಠ ಬಹುಳ ೭ರಲ್ಲು ಶುಭೇದಾರ್‌ರವರಿಂದ ವಳಗುತ್ತೇದಾರರಿಗೆ ಸಿಕ್ಕಿದ ಯಥಾನಕಲು... 


ರುಜು ಶುಬೇದಾರ್‌ ಶಿವಂಗೈಶಾಸ್ತಿಗಳು. 


ಮೊಹರ್‌ನಿಶಿ ದಸ್ವತು೦ಟು. 


ಈ ನಕಲು ವಿವರ ೨೪ ಪುಟಗಳಲ್ಲಿದೆ. ಅಲ್ಲಿನ ಗೌಡಜನಾಂಗದ ಮದುವೆ ಶಾಸ್ತ್ರಗಳು, 
ಛತ್ರಿ, ಚಾಮರ, ಪಲ್ಲಕ್ಕಿ೧, ದೀವಟಿಗೆ, ಮಕರತೋರಣ ಮುಂತಾದ ಮಾನಮರ್ಯಾಡೆಗಳೂ 
ಕೈವಾಡದವರಿಗೆ, ಉದ್ಯೋಗದವರಿಗೆ ಕೊಡುವ ರಿವಾಜು ಅತ್ಯಾದಿ ವಿವರಗಳಿವೆ. ಅಷ್ಟು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 205 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ವಿವರವಾಗಿ ನಿರೂಪಿಸುವ ಸನ್ನದು ದಾಖಲೆ ಪ್ರಾಯಶಃ ಇತರ ಕಡೆ ಗೌಡ ಜನಾಂಗದವರಿಗೆ 
ದೊರೆತಿರುವ ನಿದರ್ಶನ ಈವರೆಗೆ ಕಂಡುಬಂದಿರುವುದಿಲ್ಲ. ಅಥವಾ ಅಂತಹ ಸನ್ನದುಗಳನ್ನು 
ರೆಕಾರ್ಡ್‌ ರೂಮಿನಲ್ಲಿ ಹುಡುಕಿಸಿ ನೋಡುವ ಪ್ರಯತ್ನ ಮಾಡಿಲ್ಲ. ಈ ಸನ್ನದು ಪತ್ರ ಸುಮಾರು 
ಮುನ್ನೂರು ವರ್ಷಗಳಷ್ಟು ಹಿಂದಿನದಾಗಿರುತ್ತೆಂಬುದು ಗಮನಾರ್ಹ. 


ಹಳೇ ಮೈಸೂರಿನ ಘಟ್ಟದ ಮೇಲಿನ ಮತ್ತು ಬಯಲುಸೀಮೆಯ ಗೌಡಜನಾಂಗದವರು, 
ಮದುವೆ ಚಪ್ಪರದಲ್ಲಿ "ಮದಲಿಂಗನಕಂಬ ಅಥವಾ ಸೂತಕ ಕಂಬ” ವೆಂತ ಚಪ್ಪರದ 
ಒಂದು ಕಂಬದ ಬುಡದಲ್ಲಿ ಹುಡಿಗೊಬ್ಬರದ ಹೆಡಿಗೆ ಇಟ್ಟು ಅದರಲ್ಲಿ ಅತ್ತಿ, ಆಲ ಅಥವಾ 
ಹಲಸಿನಕೊನೆ ಇಟ್ಟು ಮಡಿ ಬಟ್ಟೆ ಸುತ್ತಿ, ವರನ ಕಡೆಯಿಂದ ಬಂಗಾರದ ಹೆಡಿಗೆಯಲ್ಲಿ 
ಬಂದ ಐದು ಐರಣಿ ಕುಡಿಕೆಗಳಲ್ಲಿ ಫಲತಾಂಬೂಲ ತುಂಬಿಸಿ ಕೊನೆ ಬುಡದಲ್ಲಿಟ್ಟು 
ಪೂಜೆ ಮಾಡುವಂತೆ ದಕ್ಷಿಣ ಕನ್ನಡದ ಮತ್ತು ಕೊಡಗಿನ ಗೌಡ ಸಮಾಜದವರೂ ಸಹ 
ಮಾಡುತ್ತಾರೆ. ಆದರೆ ಆಲ, ಅತ್ತಿ ಹಲಸಿನ ಕೊನೆಗೆ ಬದಲಾಗಿ, ಕಡಿದರೆ ಹಾಲಿನಂತೆ 
ಸುರಿಯುವ ಹಾಲೇಮರದಕೊನೆ ಇಡುತ್ತಾರೆ. ಈ ಹಾಲೇಮರ ಘಟ್ಟದ ಮೇಲೆ ಎಲ್ಲಿಯೂ 
ಕಂಡುಬರುತ್ತಿಲ್ಲ. ಇದನ್ನು ಇಂಗ್ಲಿಷ್‌ನಲ್ಲಿ ಟುಟಣಂಧಿ ಚಿಟಿ ಮತ್ತು ೦ಟಣಠ- 
ಟುಚಿ ಖುಟಚಿಡಿ" ಎಂತಲೂ ತುಳುವಿನಲ್ಲಿ 'ಪಾಲೇಮರ' ಸಂಸ್ಕೃತದಲ್ಲಿ 'ಕ್ಷೀರತ' ಎಂತ 
ಇರುವುದಾಗಿ ತಿಳಿದು ಬಂದಿದೆ. ದೀಪಾವಳಿಯಲ್ಲಿ ಬಲೀಂದನ ಪೂಜೆಗೂ ಅಲ್ಲಿಯವರಿಗೆ 
ಇದು ಅಗತ್ಯವಾಗಿದೆ. ಇದರ ಹಣ್ಣು ತಿನ್ನುವುದಿಲ್ಲ, ಸೊಪ್ಪು ಹಟ್ಟಿಗೆ ಒಳ್ಳೆಯದಲ್ಲವೆನ್ನುತ್ತಾರೆ. 
ಹಾಲೇಮರದ ಕೊನೆ ಪೂಜಿಸುವುದರಿಂದ, 'ಹಾಲೇವಕ್ಕಲು ಮಕ್ಕಳು' ಎಂತಾಗಿ ಕ್ರಮೇಣ 
"ಹಾಲೊಕ್ಕಲು ಮಕ್ಕಳು' ಎಂಬುದಕ್ಕೆ ಈ ಮರವೇ ಕಾರಣವೆಂದು ದೃಢಪಡುತ್ತದೆ. 


ಘಟ್ಟದ ಮೇಲಿನ ಕಾಡುಗಳಲ್ಲಿ ತಾನಾಗಿಯೇ ಅಪರೂಪವಾಗಿ ಬೆಳೆಯುವ 
ಹಾಲೇಮರಗಳಿವೆ. ಇವುಗಳ ಕೊನೆ ಕಡಿದರೆ ಹಾಲು ಬರುವುದಿಲ್ಲ. ಮರ ದಪ್ಪನಾಗಿ 
ನೇರವಾಗಿ ಬೆಳೆಯುತ್ತದೆ. ನಾಟಾಯೋಗ್ಯವಾದ ಈ ಮರದ ಪಕ್ಕಾಸು, ರೀಪು ಕೊಯ್ದು 
ಮನೆಗೆ ಉಪಯೋಗಿಸುತ್ತಾರೆ. ಇದರ ಹಣ್ಣು ಸಪೋಟ ಹಣ್ಣಿನ ಗಾತ್ರವಿದ್ದು ಸ್ವಲ್ಪ ಮೇಣ 
ಒಸರಿದರೂ ತಿನ್ನಲು ರುಚಿಯಾಗಿರುತ್ತದೆ. ಬೀಜಗಳೂ ಸಪೋಟ ಬೀಜದಂತೆಯೇ 
ಇರುತವೆ. 


ಇನ್ನು ಚನ್ನಪಟ್ಟಣದಲ್ಲಿ ಆಟದ ಸಾಮಾನುಗಳನ್ನು ತಯಾರಿಸುವ ಮರವನ್ನು 
“ಹಾಲೇಮರ' ಎನ್ನುತ್ತಾರೆ. ಇವು ಪುತ್ತೂರು, ಸುಳ್ಯ ಸೀಮೆಯ ಹಾಲೇಮರವೊ ಅಥವಾ 
ಇವೇ ಬೇರೆ ಜಾತಿಗಳೋ ತಿಳಿಯದು ಮತ್ತು ಇವುಗಳ ಕೊನೆಯನ್ನು ಆ ಪ್ರಾಂತ್ಯದವರು 
ಮದುವೆ ಶಾಸ್ತ್ರದಲ್ಲಿ ಉಪಯೋಗಿಸುವ ವಿಷಯವೂ ತಿಳಿಯದು. 


ಇತರ ಶಾಸ್ತ್ರ ಸಂಬಂಧಗಳಲ್ಲವೂ ಸುಮಾರಾಗಿ ಘಟ್ಟದ ಮೇಲಿನವುಗಳಂತೆಯೇ 
ಇರುವುದು ಶಾಸನದಲ್ಲಿ ದೀರ್ಫ್ಥವಾಗಿ ಕಂಡುಬರುವ ವಿವರಗಳಿಂದ ಶೃತಪಡುತ್ತದೆ 
ಮತ್ತು ಸಾಕ್ಷಿ ಹಾಗೂ ಸಮ್ಮತಿಗಾಗಿ ಘಟ್ಟದ ಮೇಲಿನ ನಾಡುಗಳಿಂದ ನಾಲ್ಕು ಜನರನ್ನು 
ಮುಂದಿಟ್ಟುಕೊಂಡು ಶಾಸನ ಬರೆಸಿರುವುದು, ಆಗಿನ ಕಾಲದಲ್ಲಿ ಅಲ್ಲಿ ಗೌಡ "ಜನಾಂಗದ 
ಹಿರಿಯ ಮುತ್ಸದ್ಧಿತನವನ್ನು ದೃಢಪಡಿಸುತ್ತದೆ. 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 206 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯವೆಂದರೆ ಬಿ.ಎಲ್‌. ರೈಸ್‌ ಅವರು ಮೈಸೂರು 
ಗೆಜೆಟೆಯರ್‌ನಲ್ಲಿ ಹೇಳಿರುವ ಐವತ್ಮಾಲ್ಕು ಉಪಪಂಗಡಗಳಲ್ಲಿ "'ಹಾಲೊಕ್ಕಲುಮಕ್ಕಳು' 
ಎಂಬವರು ಕಂಡುಬಂದಿಲ್ಲ. ಪ್ರತಿಯಾಗಿ "ತುಳುವ' ಎಂದಿದೆ. ಈಗಲೂ ಘಟ್ಟದ 
ಮೇಲಿನವರು ಇವರನ್ನು "ತುಳು ಗೌಡಗಳು' ಎಂದೇ ಹೇಳುತ್ತಾರೆ. 


ಗಂಗಡಿಕಾರರು: 


ಒಕ್ಕಲಿಗ ಜನಾಂಗದಲ್ಲಿ ಬಹುಸಂಖ್ಯಾತ ಒಳಪಂಗಡ 'ಗಂಗಡಿಕಾರ' ಒಕ್ಕಲಿಗರು. 
ಇವರು ಯಾರು, ಎಲ್ಲಿಯವರು. ಈ ಹೆಸರು ಇವರಿಗೆ ಹೇಗೆ ಬಂದಿತು ಎಂಬುದು 
ಪರಿಶೀಲನಾರ್ಹವಾದದ್ದು. ಪ್ರಸಿದ್ಧ ಚರಿತ್ರಕಾರರಾದ ಲೂಯಿ ರೈಸ್‌ ಅವರು ಹೀಗೆ 
ಹೇಳಿದ್ದಾರೆ. "The Gangadikars and Nonabawakkaligars are doubtless 
the representatives of indigenous tribes who formed the subjects of 
Gangavadi and Nonambavadi Provinces.” ಗಂಗಡಿಕಾರ ಮತ್ತು ನೊಣಬ 
ಒಕ್ಕಲಿಗರು, ಗಂಗವಾಡಿ ಮತ್ತು ನೊಣಂಬವಾಡಿ ಪ್ರಾಂತ್ಯಗಳ ಆರ್ಷೇಯ ಜನಾಂಗದ 
ವಂಶೀಯರೆಂಬುದರಲ್ಲಿ ಸಂಶಯವಿಲ್ಲ. 


ಆದರೆ  ಪ್ರೊಯಂ.ವಿ.ಕೃಷ್ಣರಾಯರ ಅಭಿಪ್ರಾಯ ಹೀಗಿದೆ: `ಕರ್ನಾಟಕ 
ಆಂಧ್ರ ತಮಿಳುನಾಡಿನಲ್ಲಿ ರಾಜ್ಯ ಕಟ್ಟಿ ಆಳಿದ ಪುರಾತನ ರಾಜ ಮನೆತನವಾದ "ಗ೦ಗರಸರು' 
ಎಂಬ ಹೆಸರು ಹೇಳುವಾಗ, "ಅವರ ಕುರುಹಾಗಿ ನೋಡಲು ಸಿಕ್ಕುವುದು "ಗಂಗಡಿಕಾರ' 
ಒಕ್ಕಲಿಗ ಜನಾಂಗ ಮಾತ್ರವಾಗಿದೆ. 


ಒಂದು ಕಾಲಕ್ಕೆ ಮೈಸೂರು ದೇಶದ ಬಹುಭಾಗವನ್ನು ಆಳುತ್ತಿದ್ದು ಅಸ್ತಮಿಸಿದ. ಇಂದು 
ಮರೆತುಹೋದ ಸಾಮ್ರಾಜ್ಯ'ವೆನ್ನಿಸಿರುವ "ಗಂಗವಾಡಿ ತೊಂಬತ್ತಾರು ಸಾವಿರ' ಸೀಮೆಯ 
ಪ್ರಭುಗಳು "ಗಂಗರಸರು'. ಇವರು ಯಾರು, ಇವರಿಗೆ ಈ ಹೆಸರು ಹೇಗೆ ಬಂದಿತು. 
ಇವರು ಎತ್ತ ಕಡೆಯಿಂದ ಬಂದವರು, ಇವರ ಮನೆತನದವರೇ "ಗಂಗಡಿಕಾರ' ಒಕ್ಕಲಿಗರು 
ಎಂಬುದಾಗಿ ಹೇಗೆ ನಿರ್ಧರಿಸುವುದು? ಗ೦ಗರಸರು, ಜೈನರು, ಅಹಿ೦ಸಾವಾದಿಗಳು. 
ಗಂಗಡಿಕಾರ ಒಕ್ಕಲಿಗರು ಬಹುತೇಕ ಶೈವರು ಹಾಗೂ ವೈಷ್ಟವರು. ಮಾಂಸಾಹಾರಿಗಳು 
ಎಂಬ ವಿಷಯ ಗಮನಾರ್ಹವಾದದ್ದು. 


"ಗಂಗಡಿಕಾರ' ಎಂಬುದು "ಗಂಗವಾಡಿಕಾರ' ಅಥವಾ "ಗಂಗವಾಡಿಯವ' ಎಂದಾಗುತ್ತದೆ. 
ಇಲ್ಲಿ 'ವಾಡಿ' ಎಂಬುದು ಗಂಗರು ಎನ್ನುವ ಜನರು ವಾಸಿಸುವ ಸ್ಥಳ, ವಸತಿ ಹಾಗೂ 
ಅವರ ನಾಡನ್ನು ಗುರುತಿಸುತ್ತದೆ. ರಾಜವಾಡಿ-ರಾಜರು ವಾಸಿಸುವ ಸ್ಥಳ ಅರಮನೆ ಅನ್ನುವ 
ಹಾಗೆ. ಇದರಲ್ಲಿ ಗಂಗರು ಎನ್ನುವ ನಾಮ ಸ್ಪಷ್ಟವಾಗಿದೆ. ಗಂಗರ ನಾಡಿನಲ್ಲಿ ನಾನಾ ಮತ 
ಸಂಪ್ರದಾಯದ ಜನರು ವಾಸಿಸುತ್ತಿದ್ದಿರಲೇಬೇಕು. ಆದರೆ ಉಳಿದ ಯಾವ ಮತೀಯರ 
ಹೆಸರೂ "ಗಂಗರು' ಎಂದು ಉಳಿದುಬರಲಿಲ್ಲ. ಇದರಿಂದ ಕ್ರಿಶ.೨೦೦ರಿಂದ ಸುಮಾರು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 207 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಒಂಭತ್ತನೆಯ ಶತಮಾನದವರೆಗೆ ಕರ್ನಾಟಕ-ಆ೦ಧ್ರ-ತಮಿಳುನಾಡುಗಳಲ್ಲಿ ರಾಜ್ಯ ಕಟ್ಟಿ, 
ಕಲೆ, ಸಾಹಿತ್ಯ ಮುಂತಾದವುಗಳಿಗೆ ಆಶ್ರಯದಾತರಾಗಿ, ಹಿರಿದಾಗಿ ಬಾಳಿದ ಪ್ರಸಿದ್ಧ 
ಗಂಗರಸರ ಪೀಳಿಗೆಯವರೇ ಇಂದಿಗೂ ಅದೇ ಹೆಸರಿನಲ್ಲಿ ಉಳಿದುಬಂದಿರಬಹುದೆಂದು 
ಹೇಳಬಹುದಾಗಿದೆ. 


“Of the ancient dynasties of South India, the Gangas were one 
of the most illustrious who ruled over the greater part of the Mysore 
Country then known by the Wellneigh forgotten name Gangawadi 
which survives only in the designation of a community of Mysore 
people known to this day as the Gangadikar Vokkaligars?. The Gan- 
gas may be described as the principal Jaina Dynasty of the South. 
How Ganga came to be their designation, whence their kingdom 
was called Gangavadi or Gangapadi and its subjects Gangadikars 
are not accounted for”. 


ಈ ಸಂದರ್ಭದಲ್ಲಿ ಒಕ್ಕಲಿಗ ಜನಾಂಗದ ಮುಖ್ಯ ಗುರುಪೀಠಗಳೆನ್ನಿಸಿ ಕೊಂಡಿರುವ 
ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಠ ಮತ್ತು ಮಂಗಳೂರಿನ ಕದ್ರಿ ಮಠ ಇವೆರಡಲ್ಲಿಯೂ 
ಹಿಂದೆ ಬಹುಕಾಲದಿಂದ ಮಹಾಸಂಸ್ಥಾನಗಳ ಆಡಳಿತ ನಡೆಸುತ್ತಿದ್ದ ಮತ್ತು ಈಗಲೂ ಕದ್ರಿ 
ಮಠದಲ್ಲಿ ನಡೆಸುತ್ತಿರುವ ಗುರುಪರಂಪರೆ, ಉತ್ತರ ಭಾರತದ ಗೋರಕ್‌ಪುರದ ಅವಧೂತ 
ಯೋಗಾಶ್ರಮದ, ನಾಥಪಂಥ ಸಮಾಜದ ಪಾಶುಪತರದ್ದಾಗಿರುತ್ತದೆ ಎಂಬುದನ್ನು 
ಗಮನಿಸುವುದು ಸೂಕ್ತವಾಗಿರುತ್ತದೆ. 


ಗಂಗರು: 


ಗಂಗರ ಮೂಲಪುರುಷರು ದಡಿಗ ಮತ್ತು ಮಾಧವ ಎಂಬವರು. ಗ೦ಗರಸರಲ್ಲಿ 
ಪೂರ್ವದಲ್ಲಿ ಕಳಿಂಗಗಂಗರು (ಒರಿಸ್ಸಾ), ಚೋಳಗ೦ಗ (ತಾ೦ಜಾವೂರು) ಮತ್ತು 
ಪಶ್ಚಿಮದಲ್ಲಿ ತಲಕಾಡು ಗ೦ಗರು ಎಂಬುದಾಗಿ ಒಂದೇ ವಂಶದ ಎರಡು ಕವಲುಗಳು 
ದಕ್ಷಿಣಭಾರತದಲ್ಲಿ ಆಳುತ್ತಿದ್ದರು. 


`` 08111185 and expansion of Gangawadi under Madhava and his 
successiors”2. (Gangas of Talkad chapter 11 by Dr. M.V.K. Rao) 


Didiga who was also called kongunivarma or Konakaniverma a 
title used by all the subsequent Kings of the line was the founder of 
the dynasty (350 to 400 AD) as he and his brother had came from the 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 208 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
North and halted at perur with a view to mature their plans of can 
quest they naturally had to encounter the opposition of the mahabali 
or Bana king who held away over the east of Mysore? and became 
victorious”’3. (ಮಾಧವ ಮತ್ತು ಆತನ ವಂಶಿಯರಿಂದ "ಸಾಮ್ರಾಜ್ಯ ಸ್ಥಾಪನೆ ಮತ್ತು 
ವಿಸ್ತರಣೆ: ಆಧಾರ; ತಲಕಾಡಿನ ಗಂಗರು ಅಧ್ಯಾಯ ಖಖ ಪ್ರೊ.ಯಂ.ವಿ. ಕೃಷ್ಣರಾವ್‌ ಅವರ 
Gangas of Talkad 8೯೯೫-೬) ಕೊಂಗುಣಿ ವರ್ಮ ಅಥವಾ ಕೊಂಕಣಿವರ್ಮನೆಂದು 
ಬಿರುದಾಂಕಿತರಾದ ಈ ವಂಶದ ಮೂಲಪುರುಷ ದಡಿಗನೆಂಬವನು ತನ್ನ ತಮ್ಮ 
ಮಾಧವನೊಂದಿಗೆ ಉತ್ತರದ ಕಡೆಯಿಂದ ಬಂದು "ಪೆರೂರ್‌' ಎಂಬಲ್ಲಿ ನೆಲೆಸಿ, ಪೂರ್ವದ 
ಮೈಸೂರಿನ ಬಹುಭಾಗವನ್ನು ಆಕ್ರಮಿಸಿ ಆಳುತ್ತಿದ್ದು, ಪ್ರಬಲನಾಗಿದ್ದ ಮಹಾಬಲಿ ಅಥವಾ 
ಬಾಣ ದೊರೆಯೊಡನೆ ಯುದ್ದ ಮಾಡಿ ಗೆದ್ದು ಆ ರಾಜ್ಯಕ್ಕೆ ಅಧಿಪತಿಗಳಾದರು. 


ಇಕ್ಸ್ಟ್ವಾಕುವಂಶದ ಹರಿಶ್ಚಂದ್ರನಿಗೆ ಭರತನೆಂಬ ಮಗನಿದ್ದನು. ಆತನ ಪತ್ನಿ 
ವಿಜಯಮಹಾದೇವಿಯು ಪವಿತ್ರಗಂಗೆಯಲ್ಲಿ ಮಿಂದು ಪುತ್ರಸಂತಾನಕ್ಕಾಗಿ ಪ್ರಾರ್ಥಿಸಿ 
ಗಂಗದತ್ತನೆಂಬ ಮಗನನ್ನು ಪಡೆದಳು; ಆತನ ಸಂತತಿಯವರೇ ಗಂಗರು. ಈ ವಂಶದ 
ಭಗದತ್ತನೆಂಬವನಿಗೆ ಕಳಿಂಗದೇಶದ ಪ್ರಭುತ್ವ ದೊರೆಯಿತು. ಈ ರಾಜ ಮನೆತನದ ಧ್ವಜ 
'ಅನೆ'. ಈ ಆನೆಯ ಧ್ವಜ ಮುಂದೆ ಗಂಗರಸರಲ್ಲಿಯೂ ಇತ್ತು. 


ಈ ವಂಶದ ಪ್ರಿಯಬಂಧು ಎಂಬವನಿಗೆ ದೇವೇಂದ್ರನು ಐದು ವರಗಳನ್ನು೧ (110 
101005) ಕರುಣಿಸಿ “ನೀನಾಗಲೀ ನಿನ್ನ ವಂಶೀಯರಾಗಲೀ ಸ್ವಧರ್ಮ ತ್ಯಾಗಮಾಡಿದಲ್ಲಿ 
ಇವು ಮಾಯವಾಗುವುವು' ಎಂದು ತಿಳಿಸಿದ್ದನು. ಉಜ್ಜಯಿನಿಯ ಮಹೀಪಾಲನು ಆ 
ವರಗಳನ್ನು ತನಗೆ ಒಪ್ಪಿಸಬೇಕಾಗಿ ಆಗ್ರಹಪಡಿಸಲು, ತನ್ನ ಇಬ್ಬರು ಗ೦ಡುಮಕ್ಕಳು, ಒಬ್ಬಳು 
ಮಗಳು ಮತ್ತು ಕೆಲವು ಬ್ರಾಹ್ಮಣರನ್ನು ಕೂಡಿಸಿ ಅವರುಗಳ ಸಮೇತ ದಕ್ಷಿಣಾಭಿಮುಖವಾಗಿ 
ಕಳಿಸಿಕೊಟ್ಟನು. ಆ ಇಬ್ಬರು ಪುತ್ರರೇ ದಡಿಗ-ಮಾಧವರು. ಇವರು ಪಶ್ಚಿಮ ಗಂಗರ 
ಮೂಲಪುರುಷರು೨. 

೧. ಐದು ವರಹ-ಸಮಂಜಸವಲ್ಲ. ಈ ಕುರಿತು ತರಂಗ-"ಪಾಪು ಪ್ರಪಂಚ' 

೧೯-೧೨-೮೩. 

೨. 'ತರಂಗ', ೧೯-೧೨-೯೩, ಪುಟ ೨೨, “ಪಾಪು ಪ್ರಪಂಚ' 


“೧೪೦೦ ವರ್ಷಗಳ ಹಿಂದೆ ಮಂಡ್ಯ, ಹಾಸನ, ಮೈಸೂರು, ಬೆ೦ಗಳೂರು, ಕೋಲಾರ, 
ತುಮಕೂರು ಕೆಲವು ಪ್ರದೇಶದಲ್ಲಿ ಗಂಗ ದೊರೆಗಳು ಗ೦ಗನಾಡಿನ ಗ೦ಗಡಿಕಾರರು 
ರಾಜ್ಯಭಾರ ಮಾಡುತ್ತಿದ್ದರು. ಅವರು ರಾಜ್ಯಸ್ಥಾಪನೆ ಗೊಳ್ಳುವ ಆರಂಭದ ಕಾಲದ ಒಂದು 
ಕಥೆ ಇಲ್ಲಿ ನನಗೆ ನೆನಪಾಗುತ್ತದೆ. ಆ ಗಂಗದೊರೆಗಳು ಉತ್ತರಭಾರತದವರೆಂದು ಕೆಲವರು, 
ಅವರು ಇಲ್ಲಿಯವರೇ ಎಂದು ಇನ್ನು ಕೆಲವರು ಹೇಳುತ್ತಾರೆ. ಅವರು ಎಲ್ಲಿಯವರೇ ಆಗಿರಲಿ, 
ಆಗ ನಡೆದ ಒಂದು ಪ್ರಸಂಗ ಇಲ್ಲಿ ಪಸ್ತುತವೆನ್ನಿಸುತ್ತದೆ. ಗಂಗರ ಮೂಲಪುರುಷ ತನ್ನ 
ರಾಜ್ಯವನ್ನು ಕಳೆದುಕೊಂಡು ತನ್ನ ಇಬ್ಬರು ಮಕ್ಕಳೊಂದಿಗೆ ಕಾಡಿನಲ್ಲಿ ಸಂಚರಿಸುತ್ತಿರುತ್ತಾನೆ. 
ಆಗ ಅವನಿಗೆ ತನ್ನ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯಾಯಿತು. ಅವನ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 209 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಸಂಚಾರದಲ್ಲಿ 'ಸಿ೦ಹನದಿ' ಎಂಬ ತಪಸ್ವಿಗಳು ಅವನಿಗೆ ಕಂಡರು. ತನ್ನ ಮಕ್ಕಳಿಗೆ 
ವಿದ್ಯಾಭ್ಯಾಸ ಮಾಡಿಸಬೇಕೆಂದು ಅವನು ಅವರನ್ನು ಬೇಡಿಕೊಂಡ, ಅವರು ಒಪ್ಪಿದರು 
ಮತ್ತು ಆಗಿನ ಕಾಲದಲ್ಲಿ ೬೪ ವಿದ್ಯೆಗಳು ಎಂದು ಏನು ಜನಗಳು ತಿಳಿದುಕೊಂಡಿದ್ದರೋ 
ಆ ವಿದ್ಯೆಗಳಲ್ಲೆಲ್ಲ ಅವರು ಪಾರಂಗತರಾಗುವಂತೆ ಆ ಯಷಿ ಪುಂಗವರು ಮಾಡಿದರು. 


ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವರು ಆ ತಪಸ್ಸಿಗಳ ನಿರೂಪ ತೆಗೆದುಕೊಂಡು 
ಹೋಗಬೇಕು. ಆದರೆ ಅವರಿಗೆ ಚಿಂತೆ ಆಯಿತು. ತಮಗೆ ಕಲಿಸಿದ ಗುರುವಿಗೆ ಗುರುದಕ್ಷಿಣೆ 
ಕೊಡಲು ತಮ್ಮ ಬಳಿ ಏನೂ ಇಲ್ಲವೆನ್ನುವ ವ್ಯಥೆ ಅವರನ್ನು ಕಾಡಿತು. ಸಿಂಹನಂದಿಯವರು 
ಅವರ ಮನಸ್ಸಿನ ವ್ಯಾಕುಲವನ್ನು ಓದಿಕೊಂಡರು. 


ಆಗ ಅವರು ರಾಜಪುತ್ರರಿಗೆ ಹೇಳಿದರು. "ನೀವು ನಾಳೆ ಹೇಗೊ ರಾಜ್ಯ ಕಾರಭಾರ 
ಮಾಡುತ್ತೀರಿ; ನಾನು ಹೇಳಿದ ಐದು ಮಾತುಗಳನ್ನು ನಡೆಸಿ ಕೊಟ್ಟರೆ ನೀವು ನನಗೆ 
ಗುರುದಕ್ಷಿಣೆ ಕೊಟ್ಟುದುದಕ್ಕಿಂತಲೂ ಜಾಸ್ತಿ ಆಗುತ್ತದೆ. ನೀವು ನಿಮ್ಮ ಕೈಯಿಂದ ಆಗದೇ 
ಇದ್ದುದನ್ನು ಕುರಿತು ಎಂದೂ ವಚನ ಕೊಡಬೇಡಿ. 


ಆ ಇಬ್ಬರು ಮಕ್ಕಳೇ ದಡಿಗ, ಮಾಧವರು, ಗಂಗರಸರ ಮೂಲ ಪುರುಷರು. 
ಕಳಿಂಗಗಂಗ ವಂಶದಲ್ಲಿ ಯಯಾತಿಯ ಮಗ ಪೂರ್ವಸು ಮಕ್ಕಳಿಲ್ಲದೆ ಗಂಗೆಯನ್ನು 
ಪ್ರಾರ್ಥಿಸಿ ಗಾಂಗೇಯನೆಂಬ ಪುತ್ರನನ್ನು ಪಡೆದನು. ಈತನ ವಂಶೀಯರೇ ಪ್ರಸಿದ್ಧ 
ಕಳಿಂಗಗಂಗರು. ರಾಜಾದುರ್ವಿನೀತನ ಒಂದು ಶಾಸನದಲ್ಲಿ ಪಶ್ಚಿಮಗ೦ಗರು ಶ್ರೀಕೃಷ್ಣನ 
ವಂಶಜರೆಂದು ಹೇಳಿಕೊಂಡಿರುವುದಾಗಿ ಕಂಡುಬಂದಿದೆ. ಇದರಿಂದ ಇವರು 
ಯಾದವಕುಲದವರೆಂದಾಗುತ್ತದೆ- 


“Simhanandi is another celebrated teacher who is mentioned in 
many inscriptions as helping Madhava konganivarma in founding 
his dynasty and establishing his power he took up the cause of Mad- 
hava and in due course he provided them with the army and invested 
them with all kingly power?. He finally insisted on the two brothers 
changing their faith 10 Jainism ೩5 Ganga-wadi was then predomi- 
nantly jains and attempted with their support to secure the solidarity 
of the jaina community. 


ಸಿಂಹನಂದಿ ಎಂಬ ಜೈನಗುರುವು ಉತ್ತರದಿಂದ ಬಂದ ಸಾಹಸಿಗರಾದ ದಡಿಗ 
ಮತ್ತು ಮಾಧವರಿಗೆ, ರಾಜ್ಯ ಸ್ಥಾಪನೆಗೆ ಸರ್ವ ವಿಧದಲ್ಲು ನೆರವು ಕೊಡುವ ಮೊದಲು 
ಜೈನಧರ್ಮ ಸ್ವೀಕರಿಸಲು ಒಪ್ಪಿಸಿ, ಅನಂತರ ಸೈನ್ಯ ಸಹಾಯ ಕೊಟ್ಟು "ಮಹಾಬಲಿ' 
ಅಥವಾ 'ಬಾಣ' ದೊರೆಯನ್ನು ಸೋಲಿಸಿ ರಾಜ್ಯ ಸ್ಥಾಪನೆ ಮಾಡಿಸಿದನು. ಬಾಣದೊರೆಗಳು 
ಪೂರ್ವಮೈಸೂರಿನಲ್ಲಿ ಪ್ರಬಲರಾಗಿದ್ದರು. 
ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 210 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇದರಿಂದ ಒಂದು ವಿಷಯ ಸ್ಪಷ್ಟವಾದಂತಾಯಿತು. ಪುರಾಣ ಕಥೆ ಏನೇ ಇರಲಿ, 
ಸಿಂಹನಂದಿ ಎಂಬ ಜೈನಗುರು “ಚೇರರು ಅಥವಾ ಚೇರಪತಿಗಳು ಎಂಬವರನ್ನು 
ಜೈನಮತಕ್ಕೆ ಮಾಜ ಜಂ ಚೇರರ ಮೂಲಪುರುಷರಾದ ದಡಿಗ-ಮಾಧವರು 
ಉತ್ತರದಿಂದ ಬಂದು ಜೈನಗುರುವಿನ ಸಹಾಯದಿಂದ ಚೇರ ಸಾಮ್ರಾಜ್ಯವನ್ನು ದಕ್ಷಿಣದಲ್ಲಿ 
ಸ್ಥಾಪಿಸಿದರು. ಈ ಅಭಿಪ್ರಾಯವನ್ನು ಲೂಯಿರೈಸ್‌ರವರೂ ಪ್ರೊ.ಯಂ.ವಿ.ಕೃಷ್ಣರಾಯರೂ 
ಅನುಮೋದಿಸುತ್ತಾರೆ. ಇದರಿಂದ ಚೇರರು ಪೂರ್ವದಲ್ಲಿ ಜೈನರಲ್ಲ ಎಂಬುದೂ 
ಮತ್ತು ಐತ್ತರೇಯ ಅರಣ್ಯಕದಲ್ಲಿ ಕಂಡುಬರುವಂತೆ ವಂಗ, ಮಗದ ಪಾದಗಳು 
ವೈದಿಕದರ್ಮದ ವಿರೋಧಿಗಳಾಗಿದ್ದು, ಬಿಹಾರ್‌ ಹಾಗೂ ಮಧ್ಯಪುದೇಶಕ್ಕೆ ಸೇರಿದ ಪ್ರತ್ಯೇಕ 
ಸರಾ ಪ್ಹವಾಗುತ್ತದೆ. ಆರ್ಯರ ಒತ್ತಡದಿಂದಾಗಿ ತಮ್ಮ ರಾಜ್ಯಕೋಶಗಳನ್ನು 
ಕಳೆದುಕೊಂಡು ದಕ್ಷಿಣಕ್ಕೆ" ಧಾಳಿಯಿಟ್ಟವರೆಂದು ಹೇಳಬಹುದು. 


ಇವರು ಚೇರಪತಿಗಳಾಗಿ ಜೈನಧರ್ಮ ಸ್ವೀಕರಿಸಿ ರಟ್ಟರು, ರೆಡ್ಡಿ ಕುಲದವರಾದರು. 
ಜೈನಧರ್ಮವನ್ನು ತ್ಯಜಿಸಿ ಶೈವರಾಗಿ 'ಗಂಗವಂಶ'ವನ್ನು ಸ್ಥಾಪಿಸಿದರು. ಅವರು ಸಾಮಾನ್ಯ 
ಪ್ರಜೆಗಳಾಗಿ ಉಳಿದುಕೊಂಡಾಗ 'ಗ೦ಗಡಿ ಕಾರ'ರಾದರು. ಇದರಿಂದ ರೆಡ್ಡಿ ಮತ್ತು ಒಕ್ಕಲಿಗರು 
ಒಂದೇ ಬುಡಕಟ್ಟಿನವರು ಎಂಬುದು ನಿಸಂದೇಹವಾದದ್ದು. 


ಗೌಡ ಸಮಾಜ-ಗೌಡ ರಾಜ್ಯ: 


“ಊರಿಗೊಬ್ಬ ಗೌಡ-ದೇಶಕ್ಕೊಬ್ಬ ದೊರೆ'. ಇದು ಕನ್ನಡನಾಡು, ನುಡಿ. ದೇಶದ ಜನತೆ 
ಪೂರ್ವದ ಒಕ್ಕಲಿಗ ಗೌಡರುಗಳ ಗ್ರಾಮಾಡಳಿತದ ಸವಿನೆನಪಿಗೆ ಇಂದಿಗೂ ಸಲ್ಲಿಸುತ್ತಿರುವ 
ಗೌರವಾದರದ ಬಳಕೆಯ ಮಾತು. ಇದನ್ನು `ಗೌಡಾಳ್ವಿಕೆ'ಯೆಂದೇ ಕರೆಯುತ್ತಾರೆ. 


`ಗೌಡ' ಶಬ್ದವು ಅತಿ ಪ್ರಾಚೀನವಾದದ್ದು. ಪುರಾತನ ಗದ್ಯ ಸಾಹಿತ್ಯದಲ್ಲಿ ಅಂಗ ವಂಗ 
ಕಳಿಂಗ ಮುಂತಾದ ಐವತ್ತಾರು (ಛಪ್ಪನ್ನ) ದೇಶಗಳ ಹೆಸರು ಹೇಳುವಾಗ "ಗೌಡ' ದೇಶದ 
ಹೆಸರು ಇದೆ. ಇದರಿಂದ ಗೌಡ ರಾಜ್ಯವೊ೦ದು ಇತ್ತೆಂಬುದಾಗಿ ತಿಳಿಯಬಹುದು. 


ಕಲ್ಯಾಣದ ಚಾಲುಕ್ಕ ಚಕ್ರವರ್ತಿ ಸೋಮೇಶ್ವರನ ಮಗ ವಿಕ್ರಮಾದಿತ್ಯ ೫ (ತ್ರಿಭುವನಮಲ್ಲ 
ಕ್ರಿ.ಶ.೧೦೭೬-೧೧೨೬) ಬಂಗಾಳದ ಗೌಡರಾಜ್ಯ ಮತ್ತು ಅಸ್ಸಾಂಗಳನ್ನು ಗೆದ್ದಂತೆ 
ಉಲ್ಲೇಖವಿದೆ. ರಾಷ್ಟ್ರಕೂಟ ಅರಸು ಅಮೋಘವರ್ಷನ ಮಗನಾದ ಕೃಷ್ಟ ಭಯ ಅಥವಾ 
ಅಕಲವರ್ಷ (೭೭೫- ೭೯೯) ನು 'ಲಾಟ್‌'ರನ್ನು ಮತ್ತು 'ಗೌಡರುಗಳನ್ನು' ೧ ಸದೆಬಡಿದಂತೆ 
ಇದೆ. ಎಂಟನೆಯ ಶತಮಾನದ ಆದಿಯಲ್ಲಿ 'ಕನೋಜದ ಸುಯಶೋವರ್ಮನೆಂಬವನು 
ಬ೦ಗಾಳದವರೆಗೆ ಧಾಳಿಮಾಡಿ, ಅಲ್ಲಿನ ಗೌಡರಾಜನನ್ನು ಕೊಂದು ಆ ದೇಶವನ್ನು 
ಆಕ್ರಮಿಸಿದ ವಿವರ ಡಾ.ಎಸ್‌.ಎಂ.ಮಿಸರವರ “ಯಶೋವರ್ಮನ್‌ ಆಫ್‌ ಕನೋಜ್‌' 
ಎ೦ಬ ಪುಸ್ತಕದಲ್ಲಿ ಉಲ್ಲೇಖವಿದೆ. ಈ ಗೌಡರಾಜ್ಯಗಳು ಯಾವುವೆಂದು ತಿಳಿಯದು. 


ಆದರೆ ಚೋಳರಿಂದ ನಾಶವಾದ ತಲಕಾಡಿನ ಗಂಗರಸರ ಸಂತತಿಯಲ್ಲಿ “ಜೋಳಗ೦ಗ' 
ಎಂಬವನು ಅಳಿದುಳಿದ ಸೈನಿಕರನ್ನು ಕೂಡಿಕೊಂಡು ಬಹುದೂರದ ಒರಿಸ್ಸಾ ಪ್ರಾಂತ್ಯ- 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 211 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕೆ ನುಗ್ಗಿ ಆ ದೇಶವನ್ನೂ ಗೆದ್ದು ಗಂಗರಾಜ್ಯವನ್ನು ಸ್ಥಾಪಿಸಿದನು. ಪೂರಿ ಜಗನ್ನಾಥ 
ದೇವಾಲಿಯವನ್ನು ಕೊನಾರ್ಕದ. ಸೂರ್ಯ ದೇವಾಲಯವನ್ನೂ ಕಟ್ಟಿಸಿದವರು ಈ 
ವಂಶದವರು. ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ಇರುವ *ದಾಖಿಲೆಯಂತೆ ಈ 
ವಂಶೀಯರು ಕ್ರಿಶ.೧೧೩೨ರಿಂದ ೧೪೩೪ರವರೆಗೆ ಈ ದೇಶವನ್ನು ಆಳುತ್ತಿದ್ದರು. 
ತ್ರಿಭುವನಮಲ್ಲ ೧೧೨೬ ರಲ್ಲಿ ಬಂಗಾಳದ ಗೌಡ ರಾಜ್ಯವನ್ನು ಸೋಲಿಸಿದನು ಎನ್ನು ವುದಕ್ಕೆ 
ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮರ್ಥನೆ ಕೂಡ ದೊರೆಯುತ್ತದೆ. * ಜೋಳಗಂಗನು ಒರಿಸ್ಸಾ ಪಾಂತ್ಯಕ್ತಿ 
ಧಾಳಿ ಇಟ ಒಡನೆ ರಾಜ್ಯಗಳನ್ನು ಗೆದ್ದು, ಸ್ಥಿರವಾಗಿ ರಾಜಗದ್ದುಗೆಯನ್ನೇರಿ 'ರಾಜ್ಯಭಾರ 
ಮಾಡಲು ಕ್ರಮಿಸಿದ್ದು ೧೧೩೬ ರಲ್ಲಿ “ಎಂದು ಭಾವಿಸಬಹುದಾದರೆ "ಅದಕ್ಕೆ ಕೇವಲ 
೮-೧೦ ವರ್ಷಗಳ ಹಿಂದೆ ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಅಸ್ಥಿರವಾಗಿದ್ದ ಈತನ ರಾಜ್ಯದ 
ಮೇಲೆ ತ್ರಿಭುವನಮಲ್ಲ ಧಾಳಿಯಿಟ್ಟು ಸೋಲಿಸಿರಬಹುದು ಎಂದು ಊಹಿಸಲು ಸಾಕಷ್ಟು 
ಸಮರ್ಥನೆ ದೊರೆಯುತ್ತದೆ. ಆ ಕಾಲದಲ್ಲಿ ಬಂಗಾಳ ಒರಿಸ್ಸಾಗಳ ಪ್ರಾದೇಶಿಕ ಗಡಿಗಳು 
ಯಾವುದೂ ಇರಲಿಲ್ಲವೆಂಬುದನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಬಹುದು. 


೧೫೩೪ ರಲ್ಲಿ ಮುಸಲ್ಮಾನರ ಧಾಳಿಯಿಂದ ನಾಶವಾದ ಈ ಸಂತತಿ ಮತ್ತೆ ತಲೆಯೆತ್ತಲಿಲ್ಲ. 
"ಗೌಡ ಬಂಗಾಳಿ” ಎಂಬ ಜನ ಈಗಲೂ ಬಂಗಾಳದಲ್ಲಿ ಇರುವುದಾಗಿ ತಿಳಿದುಬರುತ್ತೆ. 


ಗಂಗರಸರ ಮತ್ತೊಂದು ಹಿರಿಯ ಶಾಖೆ ತರೀಕೆರೆ ತಾಲೂಕು, ಆಸಂದಿನಾಡಿನ 
“ಆಸ೦ದಿ' ಗ್ರಾಮವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು, ಹೊಯ್ಸಳರ ಪ್ರಮುಖ 
ಸಾಮಂತರಾಗಿ ತಮ್ಮ ಪೂರ್ವದ ೯೬೦೦೦ ಸೀಮೆಯನ್ನು ಆಳುತ್ತಿದ್ದರು ಎಂಬುದಕ್ಕೆ 
ಎ.ಕ.ಸಂ.೬(ಕಡೂರು) ಅನೇಕ ಶಾಸನಗಳೂ, ಆಸಂದಿಯಲ್ಲಿ ಅವರು ಕಟ್ಟಿಸಿರುವ 
ಶಿವಾಲಯಗಳೂ ಅವಕ್ಕೆ ಬಿಟ್ಟ ದತ್ತಿಗಳೂ ಸಾಕ್ಷಿಯಾಗಿವೆ. ಹೊಯ್ಸಳರ ಪತನಾನಂತರ 
ಆಸಂದಿನಾಡ ಪ್ರಭುಗಳೂ ತಮ್ಮ ರಾಜ್ಯ ಕಳೆದುಕೊಂಡು ಮೂಡಿಗೆರೆ ತಾಲೂಕು ಜಾವಳಿ 
ಗ್ರಾಮಕ್ಕೆ ಬಂದು ಜಾವಳಿ, ಇಡಕಣಿ, ಹಮ್ಮಕ್ಕಿ ಕೂವೆ - ಹೀಗೆ ನಾಲ್ಕು ಗ್ರಾಮಗಳ ಒಡೆ- 
ಯರಾಗಿ ಸಾಮಾನ್ಯ ಜನರೊಡನೆ ಬೆರೆತಿದ್ದರೂ ಪಾಳೇಗಾರರಂತೆ "ವೈಭವದ ಜೀವನ 
ನಡೆಸುತ್ತಿದ್ದರು. 


ಈಗಿನ ಕೂವೆ ಪಟೇಲ್‌ ವೀರಪ್ಪಗೌಡರ ಅಜ್ಜ ಸಿದ್ದೇಗೌಡರ ಕಾಲಕ್ಕೆ ಸರ್ಕಾರಿ ಕಂದಾಯ 
ಬಾಕಿಗೆ ಜಾವಳಿ, ಇಡಕಣಿ, ಹೆಮ್ಮಕ್ಕಿ ಗ್ರಾಮಗಳು ಹರಾಜಾಗಿ ಇವರು ಜಾವಳಿಯಿಂದ 
ಕೂವೆಗೆ ವಲಸೆ ಹೋದರು. ಅವರ ಮನೆಯಲ್ಲಿ ಈಗಲೂ ಗ೦ಗರಸರ ವಂಶಾವಳಿಯನ್ನು 
ಹೇಳುವ ತಾಮ್ರದ ೬ ಹಾಳೆಗಳಲ್ಲಿರುವ ಶಾಸನ (ಸಂಖ್ಯೆ ೩೬, ಕ್ರಿಶ.೭೪೯, ವಿ.ಕ.ಸಂ.೬) 
ಇದೆ ಮತ್ತು ಅದರಲ್ಲಿ ಗಂಗರಸರ ಲಾಂಛನವಾದ “ಆನೆದ್ವಜ'ವೂ ಚಿತ್ರಿಸಲ್ಪಟ್ಟದೆ. 


ಗೌಡ: 


“ಗೌಡ ಎಂದರೆ, “ಯಜಮಾನ' ಎಂದು ಅರ್ಥ. ಪ್ರಾಚೀನ ಗ್ರ೦ಥಗಳಲ್ಲಿಯೂ, 
ಶಾಸನಗಳಲ್ಲಿಯೂ ಗಾವುಂಡ, ಗೌಡಿ, ಗವೂಂಡಿ, ಗವೂ೦ಡರ್‌ ಎಂಬ ಪದಗಳು 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 212 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಹೇರಳವಾಗಿ ಸಿಗುತ್ತವೆ. ಕಡೂರುಯಗಟಿ ಹೋಬಳಿ ಮರುವಂಜಿ ಗ್ರಾಮದ 
ಕಲ್ಲೇಶ್ವರ ದೇವಸ್ಥಾನದ ಬಳಿ ನೆಟ್ಟ ಕಲ್ಲು “ಅನ್ನುನೆ ಗಲ್ಲ ಬಮ್ಮಗಾವುಂಡಂಗಂ ಆತನ 
ಕುಲವಧು ವಿಚವೆಗಾವುಂಡಿಗಂ ಪುಟ್ಟಿದರು ಸುಮತ್ರ ಕುಲದೀಪಕರು ಸ ಸ್ವಸ್ತಿ ಸಮಸ್ತ 
ಗುಣಸಂಪನ್ನಂ ನುಡಿದು ಮತ್ತೆನ್ನಂ ಗೋತ್ರಪವಿತ್ರ೦ ಪರನಾರೀಪುತ್ರ ಕುಲದೇವರ 
ಶ್ರೀಪಾದ ಪಂಕಜಭ್ರಮರನಪ್ಪ ಸೋಮಗೌಂಡಂ ನಾಗವ್ವೆಗೌಂಡಿಗಂ ಪುಟ್ಟಿದ ಪುತ್ರರು 
ಮಲ್ಲಗೌಡ ಬಸವಗೌಡ... (ಶಕವರುಷ ೧೦೯೨ನೆಯ 'ವಿಕ್ರಮಸಂವತ್ಸರದು ಗೌಡಾಳಿಕೆ 
ಚೇರರ ಕಾಲದಲ್ಲಿಯೇ ಪ್ರಾರಂಭವಾಗಿ ಗಂಗರಸರ ಕಾಲಕ್ಕೆ ದಕ್ಷಿಣ ಮೈಸೂರಾದ್ಯಂತ 
ವಸ್ತರಿಸಿದಂತೆ ಕಾಣುತ್ತದೆ. ಚೇರಪತಿಗಳು ಆದಿಯಲ್ಲಿ ಕೇರಳ ತಮಿಳುನಾಡುಗಳಲ್ಲಿ ರಾಜ್ಯ 
ವಿಸ್ತರಣೆ ಮಾಡುತ್ತಾ ಹೋದಂತೆ ಗೌಡಾಳ್ವಿಕೆಯೂ ಬೇರೂರಿತು ಎನ್ನಬಹುದು. 


ಇದರಿಂದ ಈಗಲೂ ಆ ಭಾಗದಲ್ಲಿ ವೆಳ್ಳಾಲಗೌಂಡರ್‌, ಬೆಳ್ಳಿಯಗೌಂಡರ್‌ಗಳೆಂದು 
ಇದ್ದಾರೆ. ಇವರ ಮನೆ ಮಾತು ಮಲೆಯಾಳ, ತಮಿಳು. ಕೊಯಮತ್ತೂರು, ಪೊನ್ನಾಚಿ, 
ನೀಲಗಿರಿ, ಮಧುರೈ. ಧರ್ಮವರಂ, ತಿರುವಲ್ಲಾಮಲೈ, ಸತ್ಯಮಂಗಲ, ಪಾಲ್‌ ಘಾಟ್‌ ಕಡೆ- 
ಯೂ ಗೌಡರ್‌ ಗೌಂಡರ್‌ಗಳೂ ಇದ್ದಾರೆ. ಇವರ ಮನೆ ಮಾತು ಅರೆಕನ್ನಡ. ಮನೆಯಿಂದ 
ಹೊರಗೆ ಬಂದರೆ ಶುದ್ಧ ತಮಿಳರೇ ಆಗಿರುತ್ತಾರೆ. ಇವರ ಕುಲದೇವರು ಶ್ರೀ ಕಾಲಭೈರವ. 
ಆದಿಚುಂಚನಗಿರಿ ಮಠವೇ ಗುರುಮಠ. 


ಆದ್ದರಿಂದ *ಗೌಡ' ಶಬ್ದದ ಪ್ರಾಚೀನತೆಯನ್ನು ನಿರ್ಣಾಯಕವಾಗಿ ಹೇಳಲು 
ಸಾಧ್ಯವಿಲ್ಲದಿದ್ದರೂ ಇದು ರಾಜ್ಯದ ಆಡಳಿತಾಂಗದ ಒಂದು ಹುದ್ದೆಯ ಹೆಸರನ್ನು 
ಸೂಚಿಸುತ್ತದೆ. ಯುದ್ಧ ವ್ಯವಸಾಯದಲ್ಲಿ ನುರಿತ ಒ೦ದು ಜನಾ೦ಗ ರಾಜ್ಯ ಸ್ಥಾಪನೆಯ 
ನಂತರ ವ್ಯವಸ್ಥಿತ ಹಾಗೂ ಸುಭದ್ರ ಆಡಳಿತಕ್ಕಾಗಿ ತನ್ನವರನ್ನೇ ಮುಖ್ಯ ಸ್ಥಾನಗಳಿಗೆ 
ನೇಮಿಸಿಕೊಳ್ಳುವುದು ಪೂರ್ವದ ರಾಜನೀತಿಯಾಗಿದ್ದಿತು. ಹೊಸ ಹೊಸ ಪ್ರಾಂತ್ಯಗಳನ್ನು 
ಗೆದ್ದಾಗ ಸ್ಥಳದ ಪ್ರಜೆಗಳಲ್ಲಿ ವಿಶ್ವಾಸವಿರುತ್ತಿರಲಿಲ್ಲ. ಆದುದರಿಂದ ಚೇರರು, ಗಂಗರು 
ತಮ್ಮ ಜನರಿಗೆ ಗೌಡಿಕೆ ಕೊಟ್ಟು ಆ ಮೂಲಕ ಗ್ರಾಮಾಂತರದಲ್ಲಿ ಶಾಂತಿ ಸುವ್ಯವಸ್ಥೆಗಳು 
ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತಿದ್ದರು. ಆತನೇ ಊರಿನ ಮುಖ್ಯಾಧಿಕಾರಿ, ನ್ಯಾಯಾಧೀಶ. 
ಗೌಡನನ್ನು ಸಾಮಾನ್ಯವಾಗಿ ರಾಜಪ್ರತಿನಿಧಿಗಳು ನೇಮಕ ಮಾಡುತ್ತಿದ್ದರು. ಗೌಡಿಕೆ ಹುದ್ದೆ 
ಅನುವಂಶಿಕವಾಗಿ ನಡೆದು ಬರುತ್ತಿತ್ತು. 


“The title of Heggade or pergade seems to have been same lines 
born by the provicial governors.” 


The Chief men of Nads or Rural circles were the Gamunda, a 
word which after becoming Gavunda now appears as Gowda. Every 
Indian village is and appears always to have been, infact a separate 
community or republic, the Gaunda or Patel is the judge and Majis- 
trate.1 (Mysore Gezetteer. P.466: Administration) 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 213 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

“ಸ್ವಸ್ತಿ ಶ್ರೀ ಮನ್ಮಹಾಮಂ೦ಡಳೇಶ್ವರ... ಭುಜಬಳಗಂಗ ವಿಷ್ಣುವರ್ಧನ ಹೊಯ್ದಳದೇವರು 
ಗಂಗವಾಡಿ ತೊಂಭತ್ತಾರು ಸಾನಿರಮಂ SN ಪೃಥ್ವೀರಾಜ್ಯಂಗೈ ಯುತ್ತಮಿರೆ ಸಕವರ್ಷ 
೧೦೬೩ನೆಯ ದುರ್ಮತಿ ಸಂವತ್ಸರದಂದು ಚಕಾ ಸಕಣ ೫ ರಸ ಬಿಟ್ಟಿದೇವ 
ಕಾಲಂಗೆಯ್ಯೆ ಬೊಪ್ಪದೇವ ದಣ್ನಾ! ಯಕರು, ಕಂಠಮಂ ಕೊಂಡು ಬೆಂನಗೆ ಬಂದಲ್ಲಿ 
ಮೂಡಿಗೆರೆಯ ಕಾಳೆಗದಲ್ಲಿ ತಳಿಗೆನಾಡ ಮಿರಿಯಿವಾಳ್ವಳ್ಳಿಯ (ಆಲ್ದೂರು ಹವ್ವಳ್ಳಿ) ಬಿಣ್ನ] ಗೌಂಡ 
ಆನೆಭಂಡಾರವ ಹಿಡಿಹಡವಲ್ಲಿ ಕಾದಿ ಬಿದ್ದಲ್ಲಿಗೆ, ತಳಿಗೆನಾಡ ಸಾಯಿರ ಭೂಮಿಯವೊಂಭತ್ತು 
ಮಂದೆಯ ಪ್ರಭುಗಾವುಂಡಗಳು, ನಾರಸಿಂಗದೇವರಿಗೆ (ವಿಷ್ಣುವರ್ಧನನ ಮಗ ಚಕ್ರವರ್ತಿ) 
ಬಿನ್ನಹಂಗೆಯ್ದು ವೊಂದು ಹಣವಿನ ಮಣ್ಣ ನಾ ಬೀರಣ್ಣಗೌಡನ ಮಗ ಭೂತೆಗೌಡಂಗೆ 
ಸಲಿಸಿ ನಿರಿಸಿದ ಕಲ್ಲು”೧ (ಎ.ಕೆ.ಸಂ.೬, ೯೭, ಕಲ ೧೧೪೧, ಚಿಕ್ಕಮಗಳೂರು) ಈ 
ಶಾಸನವು ಆ ಕಾಲದಲ್ಲಿ ಆಯಾ ನಾಡಿಗೆ ಮಂದೇಗೌಡರುಗಳೇ ಪ್ರಭುಗಳಾಗಿದ್ದು, ರಾಜ್ಯದ 
ಆಡಳಿತದಲ್ಲಿ ಅವರಿಗಿದ್ದ ವಿಶೇಷ ಸ್ಥಾನಮಾನ ಗೌರವ ಪ್ರತಿಷ್ಠೆಗಳನ್ನು ಸೂಚಿಸುತ್ತದೆ ಹಾಗೂ 
ಈ ಜನಾಂಗದ ಬಹುಪಾಲು ಜನರಿಗೆ ಪೂರ್ವಕಾಲದ ಅರಸರುಗಳಿಂದ ಬಂದ ಉಂಬಳಿ, 
ಕೊಡುಗೆಗಳೂ ರಾಜಯೋಗ್ಯವಾದ ಪಲ್ಲಕ್ಕಿ, ಛತ್ರಿ, ಚಾಮರ, ಸೂರ್ಯಚಂದ್ರಪಾನಿ (ಪಕ್ಕೆ 
ಪಕ್ಕೇವು) ಹಗಲು ದೀವಟಿಗೆ ಮುಂತಾದ ಬಿರುದಾವಳಿಗಳೂ ಇವೆ. 


ಗೌಡ ಜನಾಂಗದ ಆಚಾರಗಳು, ಊಟ ಉಪಚಾರಗಳ ಪರಿವರ್ತನೆ ಮುಂತಾದವುಗಳಲ್ಲಿ 
ಕೆಲವು ಅಂಶಗಳು ಗಮನಾರ್ಹವಾಗಿವೆ. 


“The Kapalikas worshipped Bhirava-feasted on flesh and wine, 
worshipped women as the embodiment of Adishakti and at the same 
time recognised equality of all class of people. The Tantric Shiva 
worship and Chandika worship seem to have originated in the south 
among the Andhras and the Dravidians who were always as the chief 
priests in the rites. Shivism in Gangawadi however was qualified 
monism which abhorred the blood sacrifices and revolting practices 
of the kapalikas. It regarded Vedas and Agamas as its Seriptures, the 
former being intended for the twice born and the later for all. Laku- 
lisa pasupatas or Kalamukhas experienced considerable influence in 
Gangawadi in the Ninth, Tenth and the following centuries”. 


ಕಾಪಾಲಿಗಳು ಭೈರವನ ಉಪಾಸಕರಾಗಿದ್ದಾರೆ. ಅವರು ಮದ್ಯ ಮಾಂಸ ಸೇವಿಸುವವರು. 
ಇವರಿಂದಲೇ ದ್ರಾವಿಡನಾಡು, ಆಂಧ್ರ, ಗಂಗವಾಡಿಯಲ್ಲಿ ಶಿವ, ಆದಿಶಕ್ತಿ ಚಂಡಿಕಾಪೂಜೆಗೆ 
ಪ್ರಾಶಸ್ತ್ಯ ಹೆಚ್ಚಾದುದು ಮತ್ತು ಪ್ರಾಣಿ ಬಲಿಯ ಪೂಜೆ ಹೆಚ್ಚಾದದ್ದು. ೯-೧೦ನೇಯ 
ಶತಮಾನದಲ್ಲಿ ಲಕುಲೀಶ ಪಾಶುಪತ ಅಥವಾ ಕಾಳಾಮುಖರ ಪ್ರಭಾವ ಗಂಗವಾಡಿಯಲ್ಲಿ 
ಅತಿ ಹೆಚ್ಚಿನ ಮಟ್ಟದಲ್ಲಿತ್ತು. ಇವರ ಜೊತೆಗೂಡಿಯೇ ಪುರೋಹಿತವರ್ಗದಿಂದ ಮತ್ತೆ ಯಜ್ಞ 
ಯಾಗಾದಿಗಳೂ ಉತ್ತೇಜನ ಪಡೆದುವು. ಮಾಂಸಾಹಾರವು ಸರ್ವಸಾಮಾನ್ಯ ಊಟದ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 214 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಪದಾರ್ಥವಾಯಿತು. ರಾಜಾಧಿರಾಜರೂ ಕೂಡ ತಮ್ಮ ಅರಮನೆಯಲ್ಲಿ ಮಾಂಸಾಹಾರವನ್ನು 
ಧಾರಾಳವಾಗಿ ಬಳಸುತ್ತಿದ್ದರು. ಅರಮನೆಯಲ್ಲಿ ರುಚಿಯಾದ ಮಾಂಸ ಭಕ್ಷ್ಯಗಳನ್ನು 
ಮಾಡುವವನಿಗೆ "ಮಾಂಸಪಾಕ ವಿಶಾರದ' ನೆಂಬ ಬಿರುದು ದೊರೆಯುತ್ತಿತ್ತು. 


™A class of Bramins are described as well versed in the scene 
of sacrifices and performance of six duties and as incessant drink- 
ers of the some juice (avichacma somapitabyam) with the decline 
of Jainism in the country and the establishment of Hoysala sov- 
ereignty vaishnavite persuation and the revival of rituals and sac- 
rifices, animal food seems to have been revived and indulged is 
by the kings and the nobility too. Culminary experts (Mamsapaka 
Visharada) who could prepared varieties of flesh were employed in 
the palace”.1 (Gangas of Talkad’ p.p. 189). 


“ಯಥಾರಾಜಾ ತಥಾ ಪ್ರಜಾ”. ಇನ್ನು ಸಾಮಾನ್ಯ ಜನರ ಪಾಡೇನು. ಜೈನಧರ್ಮದ 
ಅವನತಿಯಿಂದ, ಕಾಪಾಲಿ ಕಾಳಾಮುಖರು ಮುಂತಾದ ಮತ ಪ್ರಚಾರಕರುಗಳ 
ಪ್ರಭಾವದಿಂದ, ವೈದಿಕ ಯಜ್ಞ ಯಾಗಾದಿಗಳ ಆಚರಣೆ ಪ್ರಾಣಿಬಲಿ, ರಾಜಾಧಿರಾಜರ, 
ಶ್ರೀಮಂತರ ಬಳಕೆಯಿಂದ ಗೌಡ ಸಮಾಜದ ಒಕ್ಕಲಿಗ ಜನಾಂಗದವರೂ ಮದ್ಯ ಮಾಂಸ 
ಸೇವಿಸತೊಡಗಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ.............. ಗಂಗಸಂತತಿಯ ಸ್ಥಾಪಕರು 
ಕನ್ನಡಿಗರೆಂಬುದರಲ್ಲಿ ಸಂಶಯವಿಲ್ಲ. ಅವರ ಭಾಷೆ ಅಚ್ಚಹಳಗನ್ನಡ ವಾಗಿರುವುದೇ ಇದಕ್ಕೆ 
ಸಾಕ್ಷಿ. ಶಾತವಾಹನ ಸಾಮ್ರಾಜ್ಯ ಪತನವಾಗುವ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಹಲವಾರು 
ರಾಜಮನೆತನಗಳು ತಲೆ ಎತ್ತಿದ್ದುವು. ಅವರಲ್ಲಿ ಕದಂಬರು, ಬಾಣರು, ಪಲ್ಲವರು, ಗಂಗರು 
ಮುಖ್ಯರು. ತಲಕಾಡಿನ ಗ೦ಗರ ರಾಜ್ಯದ ಮೇರೆಗಳು ಕಾಲಕಾಲಕ್ಕೆ ಬದಲಾಗಿವೆ. ಒಟ್ಟಿನಲ್ಲಿ 
ಬಳ್ಳಾರಿ ಜಿಲ್ಲೆಯಿಂದ ಹಿಡಿದು ತಮಿಳುನಾಡು ಕೊಯಮತ್ತೂರು ಚಲ್ಲೆಯವರೆಗೂ ಕೊಡಗು 
ಜಿಲ್ಲೆಯಿಂದ. ಉತ್ತರ ಆರ್ಕಾಟ್‌ ಜಿಲ್ಲೆಯವರೆಗೂ ಇವರ ಪ್ರಭಾವ "ವಸ್ತರಿಸಿತ್ತೆನ್ನ ಬಹುದು. 


ಧಾರ್ಮಿಕ ಪರಂಪರೆ 
ಲಕುಅ€ಶಪಾಶುಪತ ಶಿವಾದ್ವೈತ: 


ಭಾರತದ ಸನಾತನ ಧರ್ಮಗಳಲ್ಲಿ ಶೈವಧರ್ಮವು ಅತ್ಯಂತ ಪ್ರಾಚೀನವಾದುದು. 
ಜಗದಕ್ಷಕನಾದ ಪರಮೇಶ್ವರನು ಲೋಕಕಲ್ಯಾಣಕ್ಕಾಗಿ “ಲಕುಲೀಸ' ನೆಂಬ ಅಭಿದಾನದಿಂದ 
ಅಯೋನಿಜನಾಗಿ ಗುಜರಾಥದ ಕಾರಾವನದಲ್ಲಿ ಅವತರಿಸಿ, ತನ್ನ ಅಂಶದಿಂದ ಉದ್ಭವಿಸಿದ 
ಇತರ ಇಪ್ಪತ್ತೆಂಟು ಶಿವಯೋಗಾಚಾರ್ಯರನ್ನೊ ಳಗೊಂಡು. ಪಾಶುಪತಲಾಕುಳಶೈವ 
ಧರ್ಮವನ್ನು ಸ್ಥಾಪಿಸಿದನು. ಶಿವಾದ್ವೆ ತೆ ಮತವನ್ನು ಪ್ರತಿಪಾದಿಸಲು ಈತನು ರಚಿಸಿದ 
ಧರ್ಮ ಗಂಥಕ್ಕೆ “ಫರಟಾಭವಲ ರ ಅಥವಾ ಪಂಚಾರ್ಥಿಕಾ” ಎಂಬ ಹೆಸರು 
ರೂಢಿಯಲ್ಲಿರುವುದಾಗಿಯೂ ತಿಳಿದುಬರುತ್ತದೆ. ಈ ಗ್ರಂಥವು ಈವರೆಗೆ ಉಪಲಬ್ಧವಿಲ್ಲ. 
ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 215 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಹೀಗೆ ಅವತರಿಸಿದ “ಲಕುಲೀಸ' ಮತ್ತು ಇಪ್ಪತ್ತೆಂಟು ಮಂದಿ ಶಿವಯೋಗಾಚಾರ್ಯರನ್ನು 
ಪೌರಾಣಿಕ ಲಕುಲೀಸನ ಅವತಾರಿಗಳಂದೂ ಇವರು ಕ್ರಿಸ್ತಪೂರ್ವದಲ್ಲಿ ಇದ್ದಿರಬಹುದೆಂದೂ 
ಅಭಿಪ್ರಾಯ ಪಡುತ್ತಾರೆ. ಇದಕ್ಕೆ ಕಾಯಾರೋಹಣ ಮಹಾತ್ಮೆ ಕೂರ್ಮಪುರಾಣ, 
ಲಿಂಗಪುರಾಣ ವಾಯುಪುರಾಣಗಳಲ್ಲಿ ಆದಿರುದ್ರನ ಇಪ್ಪತ್ತೆಂಟು ಅವತಾರಗಳ ವಿವರವಿದೆ೧. 
(`` 5೩111513 through the Ages”, 0.62, by Prof. Rabindrakumar Sid- 
dhartha Shastree.) 


೧. ಶ್ವೇತ, ೨. ಸುತಾರ, ೩. ದರ್ಶಕ, ೪. ಸುಹೋತ್ರ, ೫. ಕಾಂಗ, ೬. ಲೋಕಾಕ್ಷಿ, ೭. 
ಜಯಗೀಸವ್ಯ, ೮. ದಧಿವಾಮನ, ೯. ವೃಷಭ, ೧೦. ಮುನಿ, ೧೧. ಉಗ್ರ, ೧೨. ಅತ್ತಿ, 
೧೩. ವಾಲಿನ್‌, ೧೪. ಗೌತಮ, ೧೫.ವೇದಶಿರಸ್‌, ೧೬.ಗೋಕರ್ಣ, ೧೭.ಗುಹವಾಸಿನ್‌, 
೧೮.ಶಿಖಂಡಿನ್‌, ೧೯.ಜಾತಮಾಲಿನ್‌, ೨೦.ಅಟ್ಟಹಾಸ, ೨೧.ದಾರುಕ, ೨೨. ಲಿಂಗಾಲಿನ್‌, 
೨೩. ಶ್ವೇತ, ೨೪. ಸೂಲಿನ್‌, ೨೫. ದಂಡಿಮುಂಡೀಶ್ವರ, ೨೬. ಸಹಿಷ್ಣು. ಏಪ್ರಿ 
ಸೋಮಶರ್ಮನ್‌, ೨೮. ನಕುಲೇಶ. 


ಕಲಿಯುಗದಲ್ಲಿ "“ನಕುಲೇಸ'ನೆಂಬ ಅಭಿದಾನದಿಂದ ಕೊನೆಯ ೨೮ನೆಯ 
ಅವತಾರವಾಗಿದೆ. ಆದರೆ ಲಕುಲೀಸ ಗುರುವಿನಿಂದ ಉಪದೇಶಿಸಲ್ಪಟ್ಟ ಶಿವಾದ್ವೈತ ಮತವು, 
ಮಹಾಭಾರತದ ಶಾಂತಿಪರ್ವದಲ್ಲಿ ನೋಡಲು ಸಿಕ್ಕುತ್ತದೆ. ಅದರಲ್ಲಿ ಆ ಕಾಲದ ಭಾರತದ 
ಮುಖ್ಯ ಧರ್ಮಗಳು ಐದು ಎಂದೂ ಅವು ೧.ಶಾಂಖ್ಯ, ೨.ಯೋಗ, ೩. ಪಂಚರಾತ್ರಾ, 
೪.ವೇದ, ೫.ಪಾಶುಪತ ಎಂದು ತಿಳಿದುಬರುತ್ತದೆ. ಮೊದಲ ಮೂರು ಧರ್ಮಗಳು ಇಂದು 
ವೇದ ಮತ್ತು ಪಾಶುಪತಧರ್ಮಗಳಲ್ಲಿ ವಿಲೀನಗೊಂಡಿವೆ ಎನ್ನಬಹುದು. 


ಐತಿಹಾಸಿಕ “ಲಕುಲೀಸ'ನೆಂಬ ಧರ್ಮಗುರು ಕ್ರಿಶ. ಅಥವಾ ಕ್ರಿ.ಪೂ.೨ನೆಯ 
ಶತಮಾನದಲ್ಲಿ ಆಗಿಹೋದನೆಂದೂ ಈತನು ನೈಷ್ಟಿಕ ತಪಸ್ವಿಯಾಗಿದ್ದು ಘನ 
ವಿದ್ವಾಂಸನಾಗಿದ್ದನೆಂದೂ ಡಿ.ಆರ್‌.ಭಂಡಾರ್‌ಕರ್‌ ಮತ್ತು ಇತರ ಸಂಶೋಧಕರು 
ಒಮ್ಮತದಿಂದ ಅಭಿಪ್ರಾಯಪಟ್ಟಿರುತ್ತಾರೆ೧. ("ಕರ್ನಾಟಕ ಲಾಕುಳಶೈವರ ಇತಿಹಾಸ', 
ಶ್ರೀ ಕಪಟರಾಳ ಕೃಷ್ಣರಾಯರು. ಲಾಕುಳಶೈವ (ಲಕುಲೀಶಪಾಶುಪತ) ಶ್ರೀ ಮಲ್ಲನಗೌಡ 
ಪಾಟೀಲರು. 


ಐತಿಹಾಸಿಕ ಲಕುಲೀಸಗುರು ಸ್ಥಾಪಿಸಿದ ಶಿವಾದ್ವೈತಮತಕ್ಕೆ ಮಾರ್ಗದರ್ಶನವೀಯಲು 
`ಪಾಶುಪತಸೂತ್ರ' ಎಂಬ ಧರ್ಮಗಂಥವನ್ನು ರಚಿಸಿದ್ದನು........ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 216 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಹಿದ್ದಯೋಗಿ ಮಢ್ಣೇಂದ್ರ 
ಭಗವಾನ್‌-ಶ್ರೀಕಂಠನಾಥ-ಶಿವಪಶುಷಪತಿ 


The pasupata doctrine was first preached according to a tradition 
recorded in the Mahabharatha by Shiva Srikanta. R.g. Bhandarkar 
has suggested that this Srikanta was probably a human teacher. His 
view seems to be confirmed by a passage of the pingala mata, which 
says that Bhagavan Srikantanatha was the author of that work. Laku- 
lisa was probably his disciple and these two were responsible for the 
foundation of the Pasupata sect?R.G.Bhadarkar has placed Lakulisa 
in the time of patanjali? It is possible that Lakulisa was responsible 
more for the growth of the sect than of its origin which was earlier 
and Srikanta may have been the founder of the same.1 (“History of 
Saivism’ 3. The Pasupatas. P.35 by Dr. Jash). 


ಸಾರಾಂಶ: 


ಪಾಶುಪತಶೈವ ಸಂಪ್ರದಾಯದ ಸಂಸ್ಥಾಪಕರಾಗಿ ಕಂಡುಬರುವ ಮಹಾನ್‌ ಆಚಾರ್ಯ 
ಪುರುಷರಲ್ಲಿ. ಮಹಾದೇವ-ಪಶುಪತಿ-ಸಿದ್ಧಯೋಗಿ,  ಮತ್ತೇಂದನಾಥ-ಭಗವಾನ್‌ 
ಶ್ರೀಕಂಠನಾಥ ಈ ಹೆಸರುಗಳು ಸಿಗುತ್ತವೆ. 


ಮಹಾಭಾರತದಲ್ಲಿ ದಾಖಲಿಸಿರುವ ಮೊಟ್ಟ ಮೊದಲಿನ ಶೈವಧರ್ಮದ ತತ್ತ್ವ ಭಗವಾನ್‌ 
ಶ್ರೀಕಂಠನಾಥನದೆಂದು ಪಿಂಗಳಮಠದ ಒಂದು ಅವತರಣಿಕೆಯಲ್ಲಿ ವ್ಯಕ್ತಪಡುತ್ತದೆ. 
ಇದರಿಂದ ಪ್ರಾಯಶಃ ಲಕುಲೀಸನು ಭಗವಾನ್‌ ಶ್ರೀಕಂಠನಾಥನ ನೇರ ಶಿಷ್ಕನಾಗಿದ್ದು, 
ಈ ಗುರು ಶಿಷ್ಕರೀರ್ವರೂ ಪಾಶುಪತ ಶೈವಧರ್ಮ ಪ್ರಸಾರ ಮೂಲ ಕರ್ತೃಗಳೆಂದು 
ಊಹಿಸಬಹುದಾಗಿದೆ. 


ಮಂಗಳೂರು ಕದ್ರಿಮಠದಲ್ಲಿ ಒಳಗೆ ಹೋದಾಗ ಎಡಭಾಗಕ್ಕೆ ಚಿಕ್ಕ ಚಿಕ್ಕ ಮೂರು 
ಕೋಣೆಗಳಿದ್ದು ಮುಂದೆ ಹೇಳಿರುವಂತೆ ಹಾಗೂ ಫೋಟೋಗಳಂತೆ ಮೂರು ವಿಗ್ರಹಗಳಿವೆ. 
ಇವಕ್ಕೆ ನಿತ್ಯ ಪೂಜೆ ನಡೆಯುತ್ತದೆಯೋ ಇಲ್ಲವೋ ತಿಳಿಯದು. ಇವಕ್ಕಿರುವ ಕಬ್ಬಣದ 
ಸರಳಿನ ಬಾಗಿಲು, ಸದಾ ಬೀಗ ಹಾಕಿರುತ್ತೆ. 


ವಿಗ್ರಹ-೧-ಮತ್ಸ್ಯೇ೦ದ್ರನಾಥ: ಜನಿವಾರವಿಲ್ಲ, ಚತುರ್ಭುಜ, ವರದಹಸ್ವ, ಇದು ಶಿವ 
ಮಹಾದೇವ. 


೨. ಕಂದಳನಾಥ: ಜನಿವಾರವಿಲ್ಲ. ಈತನು ಪುಷ್ಪಪುರದ ಮಹಾಬಲ ರಾಜನ ಮಗ. 
`ಔರಂಗಿಸಿದ್ದ'ನೆ೦ದೂ ಕರೆಯುತ್ತಾರೆ. ಮತ್ತೇಂದನಾಥನ ಮೊದಲ ಶಿಷ್ಯನಾದ್ದರಿಂದ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 217 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಶಿವನ ಪಕ್ಕದ ಕೋಣೆಯಲ್ಲೇ ಈ ವಿಗ್ರಹವಿದೆ. "story of Saivism’ by 0. Jash 
0,3; page 35 ಮತ್ತು R.G. Bhandarkar ಇವರುಗಳ ಅಭಿಪ್ರಾಯದಂತೆ ಇದು 
ನಾಥಪಂಥದ ಪ್ರಥಮ ಆಚಾರ್ಯ. ಚಾರಿತ್ರಿಕ ಪುರುಷ ಭಗವಾನ್‌ ಶ್ರೀಕಂಠನಾಥನದು 
ಎಂದು ಭಾವಿಸಬಹುದು. 


೩, ಲೋಕನಾಥ, ಗೋರಕ್ಷನಾಥ: ಜನಿವಾರವಿಲ್ಲ. ಶ್ರೀಕಂಠನಾಥ ಪಾಶುಪತ 
ಶೈವಧರ್ಮದ ಚಾರಿತ್ರಿಕ ಸಂಸ್ಥಾಪನಾಚಾರ್ಯನಾದರೆ, ಅದನ್ನು ಭಾರತದಾದ್ಯಂತ 
ಸಂಚರಿಸಿ, ಮಠಗಳನ್ನು ಸ್ಥಾಪಿಸಿ ಪ್ರಚಾರ ಮಾಡಿದ ಮಹಾಪುರುಷ ಗೋರಕ್ಷನಾಥ. 
`ನಕುಲೇಶ' ಈ ಹೆಸರು ಶಿವ ಇಪ್ಪತ್ತೆಂಟನೆಯ ಅವತಾರಕ್ಕೆ ಮಾತ್ರ ಸಲ್ಲುತ್ತದೆ. ಅವಧೂತ 
ಯೋಗಿ ಸಂಪ್ರದಾಯದ, ನಾಥಪಂಥದ ಅಗಮಾನ್ಯ ಸಂಘಟಿತ ವ್ಯಕ್ತಿಯಾದ್ದರಿ೦ದ, 
ಭಕ್ತಾದಿಗಳೂ ಈತನನ್ನೇ ಶಿವನ ಅವತಾರಿ ಲಕುಲೀಶನೆಂದು ಕರೆದರು. ಆತನ ವಿಗ್ರಹ 
ಮೂರನೆಯ ಕೋಣೆಯಲ್ಲಿರುವುದರಿಂದಲೂ ಶ್ರೀಕಂಠನಾಥ ನಂತರದ ಎರಡನೇಯ 
ಸ್ಥಾನದಲ್ಲಿರುವುದನ್ನು ಗಮನಿಸಬಹುದು ಮತ್ತು (ಲಾಕುಳ- ದಪ್ಪದೊಣ್ಣೆ) ಸದಾ ದೊಣ್ಣೆ 
ಊರಿಕೊಂಡು ನಡೆಯುತ್ತಿದ್ದುದರಿಂದ ಲಾಕುಳೀಸ, ಲಕುಲೀಶ, ಎಂತ ಗೋರಕ್ಷನಿಗೆ 
ಹೆಸರಾಗಿದೆ. 


ಆರ್‌.ಜಿ. ಭಂಡಾರ್‌ಕರ್‌ ಅವರು, ಲಕುಲೀಶನು ಪತಂಜಲಿಯ ಸಮಕಾಲೀನನೆಂದೂ, 
ಪಾಶುಪತ ಶೈವಧರ್ಮದ ಪ್ರಚಾರಕ್ಕೆ ಲಕುಲೀಶನೇ ವಿಶೇಷವಾಗಿ ಶ್ರಮಿಸಿದ ಮಹಾನ್‌ 
ವ್ಯಕ್ತಿಯೆಂದೂ, ಭಗವಾನ್‌ ಶ್ರೀಕಂಠನಾಥನೇ ಈ ಧರ್ಮದ ಸಂಸ್ಥಾಪಕನೆಂದೂ 
ಅಭಿಪ್ರಾಯಪಟ್ಟರುತ್ತಾರೆ. 


ಈಗ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ಅಲ್ಲಲ್ಲಿ ಕಂಡು ಬರುವ ಸಿದ್ಧಯೋಗಿ, 
ಮತ್ತ್ಯೇ೦ದ್ರನಾಥ, ಭಗವಾನ್‌ ಶ್ರೀಕಂಠನಾಥ ಈ ಮೂವರೂ ಒಬ್ಬನೇ ವ್ಯಕ್ತಿಯೇ ಅಥವಾ 
ಬೇರೆ ಬೇರೆಯೇ ಎಂಬುದು ಸ್ವಲ್ಪ ಗೊಂದಲಮಯವಾಗಿದೆ. 


ಕೌಂಡಿನ್ಯನ ಪಾಶುಪತಸೂತ್ರ ಮತ್ತು ಪಂಚಾರ್ಥಭಾಷ್ಯದಲ್ಲಿ ವ್ಯವಹಾರಿಗಳಾದ 
ಜನಸಾಮಾನ್ಯರು. ಭಗವದನುಗಹಕ್ಕೆ ಕೇವಲ "ಓಂ ನಮಃ ಶಿವಾಯ' ವೆಂದು ಭಕ್ತಿಯಿಂದ 
ಹೇಳುತ್ತಾ ಕೈಮುಗಿಯುವುದು. ಅದೇ ಬ್ರಹ್ಮಚಾರಿಯೋರ್ವನು ಶುದ್ಧಪಾಶುಪತನಾಗಿ 
ದೀಕ್ಷೆ ಪಡೆಯಲೂ ಪಂಚಾಫ್ಲಿ ಸಾಧನೆಯನ್ನು ಕ್ರಮವಾಗಿ ಆಚರಿಸಬೇಕು...... 
ಮುಂತಾಗಿ ವಿವರವಿದೆ.೧ (ಹಿಸ್ಟರಿ ಆಫ್‌ ಶೈವಿಸಿಮ್‌, ೩-ಪಾಶುಪತರು, ಪು.೩೫-೩೬, 
ಡಾ.ಪ್ರಣಭಾನಂದ ಜಾಶ್‌). 


ಮತ್ತ್ಯೇ೦ದ್ರನಾಥನಿಗೆ ಒಟ್ಟು ಏಳು ಜನ ಶಿಷ್ಕರಿದ್ದರು. ಮಹಾದೇವನೇ ಆದಿನಾಥನಾಗಿ 
ಉಳಿದ ಎಂಟು ಜನರಿಂದ ಕೂಡಿದ ಇವರಿಗೆ 'ನವನಾಘ' ರೆಂದೂ ಇವರು ಬೋಧಿಸಿದ 
ಶೈವಾಗಮ "ನಾಥ ಪಂಧೀಯ'ವೆಂದೂ ಪ್ರಸಿದ್ಧವಾಗಿದೆ. ಭಾರದ್ವಾಜಸಂಹಿತೆಯ 
ಅಧ್ಯಾಯಗಳ ಶ್ಲೋಕ ೭-೯ ರಲ್ಲಿ ನವನಾಥರ ರಗಳು ಹೀಗಿವೆ೧-( ನವನಾಥರು', 
ಕದಳೀಮಂಜುನಾಥ ಮಹಾತ್ಮೆ ಪುಟ ೫೮) 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 218 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಆದಿನಾಥೋ ಮಹಾದೇವೋ ಮೀನಾನಾಥಸ್ತತಃ ಪರಂ 

ತಥಃ ಕಂದಡನಾಥಾಭ್ಯೋ ತತೋ ಗೋರಕ್ಷ ಏವಚ ೭ 
ಕೋಂಕಣೋಥ ವಿರೂಪಾಕ್ಷ ಅನಂಗೋರಾಜಮಸ್ತಕಃ 


ಜಾಲಂಧರೋ ಜಿತೈಕಾತ್ಮಭುಜಗಃ ಪುಣ್ಯಕೀರ್ತನಃ ೮ 
ಅರುಣಾಚಲನಾಥಾಭ್ಯೋದೇವಃ ಸರ್ವಾರ್ಥಸಾಧಕಃ 
ಇತಿ ನಾಮಾನಿ ದೇವಸ್ಯ ಮಂಜುನಾಥ ಮಶೀಶಿತುಃ ೯ 


೧. ಆದಿನಾಥ, ೨. ಮೀನಾನಾಥ, ೩. ಕಂದಡನಾಥ ೪. ಗೋರಕ್ಷನಾಥ, ೫. 
ಕೊಂಕಣನಾತ, ೬. ಅನಂಗನಾಥ, ೭. ಜಲಂಧರನಾಥ, ೮. ಭುಜಂಗನಾಥ, ೯. 
ಅರುಣಾಚಲನಾಥ. 


ಆದರೆ ಆದಿಚುಂಚನಗಿರಿ ಗುರುಮಠದ ಪೌರಾಣಿಕ ಕಥೆಯ ಮೇರೆ `ದ್ವಾದಶೌನಾಥ' ರ 
(ಹನ್ನೆರಡು) ಹೆಸರುಗಳು ಬರುತ್ತವೆ. ಇದರಿಂದ ಕದ್ರಿ ಮಠ ಮತ್ತು ಚುಂಚನಗಿರಿ ಈ ಎರಡೂ 
ಮಠಗಳೂ ನಾಥ ಪಂಥೀಯ ಮಠಗಳೆಂದೂ ಮತ್ತು 'ಬಾರಾನಾಥ್‌' ಪಂಥದವರೆಂದೂ 
ಹೆಸರಿಸುತ್ತಾರೆ. ಇದರಿ೦ದ ವೇದಕಾಲದಲ್ಲಿ ಪಾಶುಪತ ಶಿವಾದ್ವೈತಮತವನ್ನು ಭಾರತದಲ್ಲಿ 
ಮೊಟ್ಟಮೊದಲಿಗೆ ಪ್ರಸಾರ ಮಾಡಿದವರು ವೇದಪಾರಂಗತರಾಗಿ, ನೈಷ್ಟಿಕ ತಪಸ್ಸಿಗಳಾಗಿದ್ದ 
ಹನ್ನೆರಡು ಜನ ಯೋಗೀಶ್ವರರೆಂದು ತಿಳಿಯಬಹುದು. ಇವರನ್ನು ಶಿವನ ಅವತಾರಿಗಳಾದ 
ಪ್ರವಾದಿಗಳು ಎನ್ನಬಹುದು. ಇದೇ ಪಾಶುಪತ ಶಿವಾದ್ವೈತ ಮತದ ಪೌರಾಣಿಕ 
ಉಗಮವಾಗಿರುತ್ತದೆ. 


ಮಂಗಳೂರಿನ ಕದ್ರಿ ಮಠ ಈಗಲೂ ಅವಧೂತ ಯೋಗಿ, ನಾಥ ಪಂಥಿಯರ 
ಮಠವಾಗಿಯೇ ಉಳಿದಿರುತ್ತೆ. ಚುಂಚನಗಿರಿ ಮಠದ ಕ್ಷೇತ್ರ ಪುರಾಣದಲ್ಲಿ ದ್ವಾದಶಾನಾಥರ 
ಹೆಸರುಗಳು ಬಂದಿದ್ದು ಅದರಲ್ಲಿ ಆದಿನಾಥ, ಮತ್ತ್ಯೇಂದ್ರ ನಾಥ, ಗೋರಕ್ಷನಾಥ — 
ಹೀಗೆ ಹಲವಾರು ನಾಥರ ಹೆಸರುಗಳು ಕದರಿ ಮಠದ ಪುರಾತನ ಧರ್ಮಗಂಥವಾದ 
ಭಾರಧ್ವಾಜಸಂಹಿತೆಯಲ್ಲಿಯೂ ಇದ್ದು ಒಂದಕ್ಕೊಂದು ಸಾಮ್ಯವಿರುವುದರಿಂದ ಈ 
ಎರಡೂ ಲಕುಲೀಶಪಾಶುಪತ ನಾಥ ಪಂಥೀಯರ ಮಠಗಳಾಗಿರುತ್ತವೆ ಎಂದೂ 
ಹೇಳಬಹುದು. ಭಾರತದಲ್ಲಿ ಇನ್ನುಳಿದ ನಾಥ ಪಂಥೀಯರ ಮಠಗಳು ಯಾವುವು 
ಎಂಬುದು ತಿಳಿಯದು. ಕದ್ರಿ ಮಠದಲ್ಲಿ ದಂಡಧಾರಿ ಲಕುಲೀಶರ ವಿಗ್ರಹವಿದೆ. ಇದನ್ನೇ 
ಗೋರಕ್ಷನಾಥನ ವಿಗಹವೆನ್ನುತ್ತಾರೆ. ಅದರಂತೆ ಮತ್ತೆ ನ೦ದನಾಥರ ವಿಗ್ರಹವೂ ಇದೆ. ಆದರೆ 
ಸ್ವಯಂಬು ದಂಡಧಾರೀ ಲಕುಶೇಶನು ಜನ್ಮನಿಮಿತ್ತ “ಮೀನಾನಾಥ, ಮತ್ತ್ಯೇ೦ದ್ರನಾಥನೆಂದೇ 

ಪ್ರಸಿದ್ಧನಾಗಿದ್ದಾನೆ. ಈ ವಿಷಯ ಕುರಿತು ಇನ್ನೂ ವಿವರವಾಗಿ ಪರಿಶೀಲಿಸಬೇಕಾಗಿದೆ. 
ಉತ್ತರಭಾರತದಲ್ಲಿ, ಮಧ್ಯಭಾರತದಲ್ಲಿಯೂ ದಂಡಧಾರೀ ಲಕುಲೀಶನ ವಿಗ್ರಹಗಳು 
ದೊರೆತಿವೆ. ಭಾರಧ್ವಾಜಸಂಹಿತೆಯಲ್ಲಿ ಗೋರಕ್ಷನಾಥನು ಲಗುಡಧಾರಿಯಾಗಿರುವ 
ಸಂದರ್ಭವನ್ನು ವಿವರವಾಗಿ ವಿಸ್ತರಿಸಿದೆ ಮತ್ತು ಮತ್ತೇಂದನಾಥನು ಗುರುವಾಗಿ 
ಸ್ವಯಂಭುವಾಗಿಯೂ ವರ್ಣಿತವಾಗಿದೆ. ಡಾ. ಡೇವಿಡ್‌ ಯನ್‌. ಲಾರೆನ್‌ ಜೆನ್‌ ಅವರು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 219 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಇದನ್ನೇ ಅನುಮೋದಿಸುತ್ತಾರೆಯಾದರೂ ಲಕುಲೀಶನೆ ಆದಿಗುರು ಎನ್ನುತ್ತಾರೆ.೧ (No 
doubt Gorkshanatha 15 the founder and systamatiser of Pasupata or- 
der Saivism. K and K by Dr. David N. Larrenzon.) 


ಈ ರೀತಿಯಲ್ಲಿ ಶಿವನು ಭೂಲೋಕದಲ್ಲಿ ಲಕುಲೀಶನೆಂಬ ಅಭಿದಾನದಿಂದ ಅವತರಿಸಿ 
ಶಿವಾದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡಿದುದರ ಕುರಿತು ಬಗೆಬಗೆಯ ವಿಚಾರಗಳು 
ಬೆಳಕು ಕಂಡಿದ್ದರೂ ಇನ್ನೂ ಅನೇಕ ವಿಷಯಗಳು ವಾದಗಸ್ತವಾಗಿಯೇ ಉಳಿದಿವೆ. 
ಅಂತೂ ಲಕುಲೀಸನೆಂಬ ಧರ್ಮ ಗುರುವು ಸುಮಾರು ಕ್ರಿಸಶಕಾರಂಭದಲ್ಲಿ ಗುಜರಾಥದ 
ಕಾರೋಹನವೆಂಬಲ್ಲಿ ಜನಿಸಿ ಸರ್ವ ಶಾಸ್ತ್ರ ವಿದ್ಯಾಪಾರಂಗತನಾಗಿ, ತಹೋಧನನಾಗಿ 
“ಲಕುಲೀಶಪಾಶುಪತ ಪಂಚಾರ್ಥಿಕ' ಎಂಬ ಶಿವಾಧ್ವೈತ ಧರ್ಮಗಂಥವನ್ನು ರಚಿಸಿ, 
ಅನೇಕ ಶಿಷ್ಯವರ್ಗವನ್ನು ಸಂಪಾದಿಸಿ, ದೂರದ ಉಜ್ಜಯಿನಿ, ಮಧ್ಯಭಾರತದವರೆಗೆ 
ಧಾರ್ಮಿಕ ಪ್ರವಚನಕ್ಕಾಗಿ ಪ್ರವಾಸಮಾಡುತ್ತಿದ್ದನೆಂದು ಚರಿತ್ರಕಾರರು ಒಮ್ಮತದಿಂದ 
ಅಭಿಪ್ರಾಯಪಟ್ಟರುತ್ತಾರೆ. 


ಆದರೆ ಮಂಗಳೂರಿನ ಕದ್ರಿಮಠದಲ್ಲಿ ಲಕುಲೀಶನ ವಿಗ್ರಹವಿರುವುದರಿ೦ದಲೂ ಮತ್ತು 
ಕೇರಳದ ರಾಜಕುಮಾರಿ ಮಂಗಳಾದೇವಿ, ಲಕುಲೀಶಗುರುವಿನ ಶಿಷ್ಯಳಾಗಿ, ಮಂಗಳೂರಿಗೆ 
ಬಂದು, ಅಲ್ಲಿಯೇ ತಪೋನಿರತಳಾಗಿದ್ದು, ಐಕ್ಕಳಾಗಿ, ಆಕೆಯ ಹೆಸರಿನಿಂದಲೇ 
ದೇವಸ್ಥಾ ನವಿರುವುದರಿಂದಲೂ ಆ ಮಹಾಗುರು ಭಾರತದಾದ್ಯ ೦ತ ಸಂಚರಿಸುತ್ತಿದ್ದನೆಂಬುದು 
ವ್ಯಕ್ತವಾಗುತ್ತದೆ. ಮಂಗಳಾದೇವಿಯ ಹೆಸರಿನಿಂದ 'ಮಂಗಳೂರು' ಎಂದಾಗಿರುತ್ತದೆ. ಆ 
ದೇವಸ್ಥಾನವು ಈಗಲೂ ಒಕ್ಕಲಿಗ ಹೆಗ್ಗಡೆಯವರ ಆಡಳಿತದಲ್ಲಿದೆ. 


ಮಹಾಭಾರತ ಕಾಲಕ್ಕೆ ಸಾಂಖ್ಯಯೋಗ, ಪಂಚರಾತ್ರ, ವೇದ ಮತ್ತು ಪಾಶುಪತ ಹೀಗೆ 
ಐದು ಮುಖ್ಯ ಧರ್ಮಗಳಿದ್ದುವೆಂದು ಹಿಂದೆಯೇ ತಿಳಿಸಿದೆ. ಈಗ ಪಾಶುಪತಲಾಕುಳ ಶೈವ 
ಸಿದ್ಧಾಂತವನ್ನು ಅನುಸರಿಸಿಕೊಂಡು ಬಂದ ಅವರ ಶಾಖೆಗಳನ್ನು ಕುರಿತು ವಿಮರ್ಶಿಸೋಣ. 
ಚರಿತ್ರಕಾರರು ಇದನ್ನು ಕೂಲಂಕುಷವಾಗಿ ವಿಚಾರ ಮಾಡಿ, ಪುರಾತನ ಶೈವಧರ್ಮದ 
ಶಾಖೆಗಳು ನಾಲ್ಕು ಎಂದೂ ಅವು, ೧.ಪಾಶುಪತ, ೨. ಕಾಳಾಮುಖ, ೩. ಕಪಾಲಿ, ೪. ಶೈವ 
ಎ೦ದೂ ಲಕುಲೀಶನೇ ಆದಿಗುರುವಾಗಿ, ಆತನ ಪ್ರಧಾನ ಶಿಷ್ಯರು ೧. ಕುಶಿಕ (ಕೌಶಿಕ), ೨. 
ಗಾರ್ಗ್ಯ, ೩. ಕಾರುಸ, ೪. ಮೈತ್ರೇಯ ಎಂದೂ ಹೇಳುತ್ತಾರೆ. ಈ ನಾಲ್ವರು ಗುರುಗಳ ಶಿಷ್ಯ 
ಸಂತಾನವೇ ಮೇಲೆ ಹೇಳಿದ ನಾಲ್ಕು ವರ್ಗಕ್ಕೆ ಕಾರಣವಾಯಿತೋ ಅಥವಾ ಶೈವಾಗಮದ 
ಧರ್ಮಸೂತ್ರ ರಚನೆಯಲ್ಲಿ ತಾತ್ತ್ವಿಕಭೇದದಿ೦ದ ತಮ್ಮ ತಮ್ಮ ಗುರುಮಾರ್ಗವನ್ನನುಸರಿಸಿ 
ಈ ವರ್ಗಭೇದವಾಯಿತೋ ತಿಳಿಯದು. 


ಮೇಲೆ ಹೇಳಿದ ಲಕುಲೀಶ ಧರ್ಮಗುರುವಿನ ಪ್ರಧಾನ ಶಿಷ್ಯರಾದ ನಾಲ್ವರು 
ಯಷಿಶ್ರೇಷ್ಠರಿಗೆ ಕ್ರಮವಾಗಿ ಹದಿಮೂರು ಮಂದಿ ಪಟ್ಟ ಶಿಷ್ಯರಿದ್ದರೆ೦ದು ತಿಳಿದುಬಂದಿದೆ. 
೧. ಈಶಾನ್ಯ, ೨. ಪಾರಗಾರ್ಗ್ಯ೧ ("story of Saivism’, 0.37, by Dr. P. 1೩50) 
೩.ಕಪಿಲಾ೦ಂಡ (ಕಪಿಲಮಹರ್ಷಿ). 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 220 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
೪. ಮಾನುಷ್ಯಕ, ೫. ಅಪರಕುಶಿಕ, ೬. ಅತ್ರಿಮುನಿ, ೭.ಪಿಂಗಳಾಕ್ಷ, ೮.ಪುಷ್ಪಕ, 
೯.ಬೃಹದಾಚಾರ್ಯ, ೧೦.ಅಗಸ್ತ್ಯ, ೧೧.ಸಂತಾನ, ೧೨.ರಾಸಿಕಾರ, ೧೩. ವಿದ್ಯಾಗುರು. 


ಲಕುಲೀಶನನ್ನೊಳಗೊಂಡ ಈ ಹದಿನೆಂಟು ಮಂದಿ ಗುರುಪರಂಪರೆಯವರೇ 
ಪ್ರಧಾನರಾಗಿ ಭಾರತದಲ್ಲಿ ಶಿವಾದ್ವೈತ ಧರ್ಮಸೂತ್ರವನ್ನು ಪಸರಿಸಿದರು. ಇದೇ 
ಶೈವಾಗಮದ ಚಾರಿತ್ರಿಕ ಉಗಮವೆಂದು ಚರಿತ್ರಕಾರರು ಭಾವಿಸುತ್ತಾರೆ ಮತ್ತು `ರತ್ನಾಟಕೆ' 
ಎಂಬ ಗ್ರಂಥದಲ್ಲಿ ಇವರನ್ನು 'ತೀರ್ಥಕಾರರು, ತೀರ್ಥೇಶರು' ಎಂದಿದೆ. 


ಗೋತ್ರ: 


ಕೊಡಗು ಮತ್ತು ದಕ್ಷಿಣ ಕನ್ನಡದ ಗೌಡಸಮಾಜದಲ್ಲಿ ಮದುವೆಗೆ ಇತರ ಕಡೆಗಳಂತೆಯೇ 
ಹನ್ನೆರಡು ಕಂಬದ ಚಪ್ಪರ ಹಾಕಿ, ಹನ್ನೆರಡು ಅಥವಾ ಐದು ರಣೆ ಕುಡಿಕೆಗಳಿಟ್ಟು 
ಫಲ ತಾಂಬೂಲ ತುಂಬಿಸಿ ಪೂಜಿಸುವ ಪದ್ಧತಿ ಇದೆ. ಇದು ಬಾರಾನಾಥ್‌ ಪಂಥೀಯ, 
ಪಾಶುಪತ ಆದಿಗುರುಗಳಿಗೆ ಗೌರವ ಸಲ್ಲಿಸಿ, ಆ ಶುಭಕಾರ್ಯಕ್ಕೆ ಆಶೀರ್ವಾದ ಬೇಡುವ 
ಸಂಪ್ರದಾಯವಾಗಿರುತ್ತದೆ ಮತ್ತು ಆದಿಗುರು ಲಕುಲೀಶನ ಸಂಕೇತವಾಗಿ ಗೊಬ್ಬರದ 
ಹೆಡಿಗೆಯಲ್ಲಿ ಹಾಲೇ "ಮರದ (ಇತರ ಕಡೆ ಆಲ, ಅತ್ತಿ, ಹಲಸು) ಕೊನೆ ನೆಟ್ಟು ಚಪ್ಪರದ 
ಒಂದು ಕಂಬಕ್ಕೆ ಒರಗಿಸಿ ಮಡಿಬಟ್ಟೆ ಸುತ್ತಿ, ಮೇಲ್ಕಟ್ಟು ಕಟ್ಟ ಪೂಜಿಸುವ ಪದ್ಧತಿ ಇದೆ. 
ಆದರೆ ಧಾರಾಮುಹೂರ್ತಕ್ಕೆ “ಹತ್ತು ಕುಟುಂಬ, ಹದಿನೆಂಟು ಗೋತ್ರ ಕುಲಸ್ತರಣ (ಕೊಡಗು 
ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಸಂಸ್ಕೃತಿ, ಪುಟ ೨೮, ಶ್ರೀ ಯಂ. ಗಂಗಾಧರ. 
ಬಿ.ಎ., ಬಿ.ಎಡ್‌.) "ಅನುಮತಿ ಕೇಳುವ ವಾಡಿಕೆ ಸ್ವಲ್ಪ ವಾದಗಸ್ಸವಾಗಿದೆ. 


ಅವರ ಗೋತ್ರಗಳ ವಿವರ: ೧. ನಂದರಗೋತ್ರ, ೨.ಹೇಮನ ಗೋತ್ರ, ೩. ಶೆಟ್ಟಿಗೋತ್ರ. 
೪.ಕಬರ್‌ ಗೋತ್ರ, ೫.ಚಾಬ್ಯರಗೋತ್ರ, ೬.ಮೂಲ್ಕರ ಗೋತ್ರ, ೭.ಬ೦ಗಾರಗೋತ್ರ, ೮. 
ಗೌಡರ ಗೋತ್ರ, ೯. ಗೋಳಿ ಗೋತ್ರ, ೧೦. ನಾಲೆಗೋತ್ರ, ೧೧. ಬಳಸನ್ನ ಗೋತ್ರ, 
೧೨. ಕರ್ಬನ್ನಗೋತ್ರ, ೧೩. ಔದನ್ನಗೋತ್ರ, ೧೪. ನಾಯರ್‌ ಗೋತ್ರ, ೧೫. ಕರೆಂಬರ್‌ 
ಗೋತ್ರ, ೧೬. ಚಿತ್ತೆರ ಗೋತ್ರ, ೧೭. ಗುಂಡೆರ ಗೋತ್ರ, ೧೮. ಲಿಂಗಾಯತ ಗೋತ್ರ. 


ವೇದ ಧರ್ಮೀಯ ದ್ವಿಜರಲ್ಲಿ ಗೋತ್ರಗಳು ಯಷಿಮೂಲದಿಂದ ಹೇಳಲ್ಲಡುತ್ತವೆ. ಆದರೆ 
ಮೇಲೆ ಹೇಳಿದ ಹದಿನೆಂಟು ಗೋತ್ರಗಳಲ್ಲಿ ಯಾವ ಯಷಿಗಳ ಹೆಸರೂ ಕಂಡುಬರುತ್ತಿಲ್ಲ. 
ಅದಕ್ಕೆ ಬದಲಾಗಿ ನಾಯರ್‌, ಶೆಟ್ಟಿ ಗೌಡ, ಲಿಂಗಾಯಿತ, ಮೂಲ್ಯ, ಚಾಲ್ಕ್ಯ ಎಂಬ 
ಗೋತ್ರಗಳು ಹೇಳುವುದರಿ೦ದ ಅವು ಆ ಜನರು ಹಿಂದೆ ಒಂದು ಕಾಲಕ್ಕೆ ಇದ್ದಿರಬಹುದಾದ 
ಕೋಮು ಅಥವಾ ಒಳಪಂಗಡಗಳನ್ನು ಮಾತ್ರ ಸೂಚಿಸುತ್ತವೆ ಮತ್ತು ಆದಿಯಲ್ಲಿ ಹತ್ತೇ 
ಕುಟುಂಬಗಳಿದ್ದು, ಕಾಲಾನಂತರ ಹದಿನೆಂಟು ಕುಟುಂಬಗಳು ಅವುಗಳಿಂದ ಆದವು 
ಎಂಬುದೂ ಆ ಹದಿನೆಂಟು ಗೋತ್ರದಲ್ಲಿ ಪ್ರತಿಯೊಂದು ಗೋತ್ರದವರೂ ದಾಯಾದಿಗಳೇ 
ಆಗಿದ್ದು, ಸಗೋತ್ರದ ವಿವಾಹ ಸಲ್ಲದು ಎಂಬುದೂ ವಿಚಾರವಂತರಿಗೆ ಸ್ವಲ್ಪ ತೊಡಕಾದ 
ವಿಷಯವಾಗಿದೆ. ಅದರಲ್ಲಿಯೂ ಕಬರ್‌-ಕರ್ಬನ್ನ, ಔದನ್ನ-ಬಳಸನ್ನ ಚಾಬ್ಯ ಮುಂತಾದ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲ) 221 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಗೋತ್ರ ಸೂಚಕ ಶಬ್ದಗಳಿಗೆ ಯಾವ ಅರ್ಥವಿದೆಯೋ ತಿಳಿಯದು. 


ಆದಿಗುರು ಲಕುಲೀಶನನ್ನೊಳಗೊಂಡು ಹದಿನೆಂಟು ತೀರ್ಥೇಶರ ವರ್ಗದಲ್ಲಿ ಈ 
ಗೋತ್ರ ಸೂಚಕ ಅಡಕವಾಗಿರಬಹುದೇ ಎಂಬುದನ್ನು ಪರಿಶೀಲಿಸಿದರೆ, ಆ ಯಾವ 
ಯಷಿಗಳ ಹೆಸರೂ ಇಲ್ಲಿ ಕಂಡುಬರುವುದಿಲ್ಲ. ಕೆಲವು ಕಡೆ "ಗೋತ್ರ' ಎನ್ನುವುದಕ್ಕೆ 
`ಬಳಿ-ಬಳ್ಳಿ' ಎನ್ನುತ್ತಾರೆ. ಇತ್ತೀಚೆಗೆ ಭದ್ರಾವತಿ ಶ್ರೀ.ಬಿ.ವಿ. ಲಕ್ಷ್ಮಣ್‌ ಅವರು ಸಂಪಾದಿಸಿದ 
“ಉತ್ತರೀದುರ್ಗ'ದಲ್ಲಿ ಪ್ರಕಟಿಸಿರುವ ತಾಮ್ರಶಾಸನ ರಕ್ತ ಕೊಡಗಿ ಹ (ಶ್ರೀ ಎ. 
ಕೃಷ್ಣಮೂರ್ತಿ, ಸೋಮನಹಳ್ಳಿ ಸಂಗ್ರಾಹಕರು) “ಶ್ರೀ ಗಂಗಾಧರ ಪ್ರಸನ್ನ ಶ್ರೀಮನ್‌ 
ಮಹನೇಕ ಅಕಳಂಕುತರತಿಥಂತ್ತನವಸ್ತುಂಗಶಿರಸ್ತು...... ಶಾಲಿವಾಹನ ಶಖವರುಷಂಗಳು 
೧೨೨೫ನೆ ವರ್ತಮಾನ ಶೀಮುಖನಾಮಸಂ। ಚೈತ್ರಬ ೫ ಗುರುವಾರದ ದಿವಸ ಶ್ರೀಮನ್‌ 
ಮಹಾರಾಜಾದಿರಾಜರಾದ ಶ್ರೀರಂಗವಡೆಯರ ಪಾಳ್ಯದ ಪುರವ ರಾಧೀಶ್ವರರಾದಾ। 
ಕೆಕಳಿ ಭೂಪರಾದ। ಚತುಧ್ರುತೂ ಕುಂಭಿಗೋತ್ರದ ಕೊರಟಗೆರೆ ದೊರೆಗಳಾದ 
ರಣಭೈರೇಗೌಡರವರೂ ದಳಪತಿಗಳಾದ। ಮಲ್ಲಿ ಗೋತ್ರದ ಪೈಕೀ ಬಚ್ಚೇಗೌಡ ಭೈರೇಗೌಡ। 
ವೆಂಕಟೇಗೌಡ। ರಂಗೇಗೌಡ ಸುಬ್ಬರಾಯೇಗೌಡ ರಾಮೇಗೌಡ! ಯೀ ೬ ಮಂದಿ ಜನರೂ। 
ಮಿಡಿಗೇಶಿ ದೊರೆಮೈಲೆ ರಾಂಪುರದ ಬಳಿಯ। ತಲಪರಿಗೆ ವಿಚಾರವಾಗಿ ಅವರೂ ಇವರೂ 
ಯುದ್ಧ ಮಾಡಿಕ್ಕೊಂಡು ರುಜು ರಣಭೈರೇಗೌಡನವರ್ರ” 


ಈ ಶಾಸನ ಕ್ರಿ.ಶ.೧೩೦೩ ಕ್ಕ ಸಲ್ಲುತ್ತದೆ. ಪ್ರಾರಂಭದಲ್ಲಿ "ಶೀ ಗಂಗಾಧರ ಪ್ರಸನ್ನ' 
ಎಂತ ಇರುವುದು, ಮಾಗಡಿ ಕೆಂಪೇಗೌಡರ ಆರಾಧ್ಯ ದೈವವನ್ನೇ ನೆನಪಿಗೆ ತರುತ್ತದೆ. 
ಆದರೆ ಯಣಮಂಜಿ ಪುತ್ತೂರಿನಿಂದ ತನ್ನ ಏಳು ಜನ ತಮ್ಮಂದಿರೊಂದಿಗೆ ವಲಸೆ 
ಬಂದು ಆವರ್ತಿಯಲ್ಲಿ ನೆಲೆಸಿದ ರಣಭೈರೇಗೌಡರು ಮತ್ತು ಆ ವೇಳೆಗಿಂತ ಎಷ್ಟೋ 
ಮುಂಚೆಯೇ ಕೊರಟಗೆರೆಯಲ್ಲಿ ದೊರೆಯಾಗಿದ್ದ ಈ ಶಾಸನದ ರಣಭೈರೇಗೌಡರಿಗೂ 
ಯಾವ ಸಂಬಂಧವೂ ಇಲ್ಲ. 


ಮಾಗಡಿ ಕೆಂಪೇಗೌಡರ ಚರಿತ್ರೆಯಲ್ಲಿ ಅವರ ವಂಶೀಯರು ಯಾರೂ ಕೊರಟಗೆರೆಯಲ್ಲಿ 
ದೊರೆಗಳಾಗಿ ರಾಜ್ಯಭಾರ ಮಾಡುತ್ತಿದ್ದ ವಿಷಯ ತಿಳಿದುಬಂದಿಲ್ಲ. ಮೇಲಾಗಿ ಮಾಗಡಿ 
ಕೆಂಪೇಗೌಡರ ವಂಶೀಯರು “ಸದಾಶಿವ' ಗೋತ್ರದವರು. ಈ ಶಾಸನದ ಗೌಡರುಗಳು 
“ಚೆತುದ್ರುಕು೦ಭಿಗೋತ್ರ' ಮತ್ತು “ಮಲ್ಲಿಗೋತ್ರ' ಎಂದು ಹೇಳಿಕೊಂಡಿದ್ದಾರೆ. ಈ ಎರಡೂ 
ಗೋತ್ರಗಳು ಗೌಡ ಜನಾಂಗಕ್ಕೇ ಹೊಸತು ಎನ್ನಿಸುತ್ತಿವೆ. ಶಾಸನದ ಕಾಲ ಗಮನಿಸಿದಾಗ 
ಹೊಯ್ಸಳರ ಅವನತಿಯ ಹಾಗೂ ವಿಜಯನಗರದ ಪ್ರಾರಂಭದ ಕಾಲವಾಗಿರುತ್ತೆ. 


ಕೆಲವು ಶಾಸನಗಳಲ್ಲಿ `ಶಿವಗೋತ್ರೋದ್ಧವ' “ಶಿವಗಣಾವತಾರಗೋತ್ರ ಪವಿತ್ರ' ಎಂದು 
ಮಾತ್ರ ಹೇಳಿದೆ೧ (ಕಡೂರು, ಎ.ಕ.ಸಂ. ೬, ಸಂ.೬೨, ಕ್ರಿ.ಶ.೧೧೦೪). 


ಯಷಿಮೂಲ ಹೇಳಿಲ್ಲ ಮತ್ತು ಡಾ। ಯಂ.ವಿ. ಕೃಷ್ಣರಾವ್‌ ಅವರು ಸಂಪಾದಿಸಿರುವ 
“ಬೆ೦ಗಳೂರು ಕೆಂಪೇಗೌಡ್‌' ಗ್ರಂಥ ಪು.೧೬೬-೧೬೮-೧೩೬ ರಲ್ಲಿ ಕಂಡುಬರುವ 
ನಾಲ್ಕು ಶಾಸನಗಳಲ್ಲಿಯೂ 'ಸದಾಶಿವಗೋತ್ರದ ಯಲಹಂಕ ನಾಡಪ್ರಭು ಮುಮ್ಮಡಿ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 222 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಕೆಂಪೇಗೌಡ...” ಎಂತ ಇರುವುದರಿಂದಲೂ ಕ್ರಿಶ.೧೧೦೪ ರ ಕಡೂರು ಶಾಸನದಲ್ಲಿ "ಶಿವ 
ಗೋತ್ರ' ಎಂತಲೇ ಹೇಳಿರುವುದರಿಂದಲೂ ವೇದ ಸಂಪ್ರದಾಯದಂತೆ ಯಷಿ ಮೂಲ 
ಹೇಳುವುದು ಈ ಗೌಡ ಜನಾಂಗದಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ. ಮಲೆನಾಡಿನ 
ಐಗೂರು, ಉಗ್ಗೇಹಳ್ಳಿ, ಮೂಡಿಗೆರೆ, ವಸ್ತಾರೆ, ಕಡಗಲ್‌ ನಾಡುಗಳಲ್ಲಿ ಗೌಡ ಜನಾಂಗ 
ಮದುವೆಯಲ್ಲಿ 'ಶಿವಗೋತ' ವೆಂದಷ್ಟೇ ಹೇಳುತ್ತಾರೆ. 


ಲಕುಲೀಶನ ಶೈವಸಿದ್ಧಾಂತವನ್ನು ಅನುಸರಿಸಿಕೊ೦ಡು ಬ೦ದವರಲ್ಲಿ ಕಾಪಾಲಿಗಳು 
ಯಾವುದೇ ಸಂಘಟಿತ ಮಠ ಸಂಸ್ಥಾಪಕರಾಗಿ ಶಿಷ್ಯವೃತ್ತಿಯನ್ನು ಸಂಪಾದಿಸಿಕೊಂಡು, 
ಸಂಪ್ರದಾಯಬದ್ಧರಾಗಿ, ವೇದಾಗಮಗಳಲ್ಲಿ ಶ್ರದ್ಧೆಯುಳ್ಳವರಾಗಿ, ಸಮಾಜ ಸೇವೆಯಲ್ಲಿ 
ತೊಡಗಿದ್ದರೆಂಬುದಕ್ಕೆ ದಾಖಲೆಗಳು ಇರುವುದಿಲ್ಲ. ಜೈನ ವೈಷ್ಣವ ಪಂಥದವರ ಸಾಹಿತ್ಯಗಳಾದ 
ಶೀಭಾಷ್ಯ, ಮಾಲತೀಮಾಧವ, ಕುಲಾರ್ಣವತಂತ್ರ-ಸ್ಕಾಂದಪುರಾಣ-ವಾಮನ ಪುರಾಣ, 
ಹರ್ಷಚರಿತ, ಮತ್ತವಿಲಾಸ, ಶಂಕರದಿಗ್ಬಿಜಯ, ಪ್ರಬೋಧಚಂದ್ರೋದಯ ಮುಂತಾದ 
ಗ್ರಂಥಗಳನ್ನು ಪರಿಶೀಲಿಸಿದ ಚರಿತ್ರಕಾರರು, ಕಾಪಾಲಿಗಳನ್ನು ಅತ್ಯಂತ ಪುರಾತನ 
ಶೈವಧರ್ಮೀಯರೆಂದೂ ಇವರು ವಾಮಾಚಾರಿಗಳೂ ಘೋರಕರ್ಮಿಗಳೂ ಆಗಿದ್ದು, 
ಸುಮಾರು ಹದಿನಾಲ್ಕನೆಯ ಶತಮಾನದವರೆಗೂ ಅಸ್ತಿತ್ವದಲ್ಲಿ ಇದ್ದರೆ೦ದೂ ಉತ್ತರಬ೦ಗಾಳ, 
ಅಸ್ಸಾಮಿನ ಅರಣ್ಯಗಳಲ್ಲಿ ಇಂತಹ ವಾಮಾಚಾರಿಗಳಾದ ಹಲವು ಕಾಪಾಲಿ ಸನ್ಯಾಸಿಗಳು 
ಇಂದಿಗೂ ವಾಸಿಸುತ್ತಿರುವರೆಂದೂ ಅಜ್ಜಿ ಕಥೆಗಳಂತೆ ಕೇಳಿಬರುತ್ತಿದೆಯಾಗಿ ಡಾ॥ ಡೇವಿಡ್‌ 
ಲಾರೆನ್‌ ಜೆನ್‌ ಅವರು ತಿಳಿಸುತ್ತಾರೆ. 


ಉಳಿದ ಮೂರು ಪಂಗಡಗಳಾದ ಪಾಶುಪತ, ಕಾಳಾಮುಖ, ಶೈವ ಇವರು 
ವೇದಪ್ರಮಾಣಗಳನ್ನು ಮನ್ನಿ; ಸುತ್ತಿದ್ದರೆಂದೂ ಧರ್ಮಾಚರಣೆಯುಳ್ಳವರಾಗಿ ಮಠಗಳನ್ನೂ 
ಸ್ಥಾಪಿಸಿಕೊಂಡು, ನೈಷ್ಠಿಕ ತಪೋಧನರಾಗಿ ಶಿಷ್ಯವೃತ್ತಿಯನ್ನು ಬೆಳೆಸಿಕೊಂಡು, ಸಮಾಜದ 
ಜನರೊಡನೆ ಬೆರೆತು ಬಹುಮುಖ ಜನತಾ ಸೇವೆಯಲ್ಲಿ ತೊಡಗಿದ್ದರೆ ದೂ ಇವರಿಗೆ 
ರಾಜರು, ಮಾಂಡಲೀಕರು, ಹೆಗ್ಗಡೆ, ಊರಗೌಡರು, ಪಟ್ಟಣ ಶೆಟ್ಟರುಗಳೇ ಮುಂತಾದವರಿಂದ 
ಮಾನಸನ್ಮಾನಗಳು ದೊರೆತಿರುವುದು ನೂರಾರು ಶಾಸನಗಳಿಂದಲೂ ಗಂಥಗಳಿಂದಲೂ 
ತಿಳಿದುಬಂದಿರುತ್ತದೆ. ಇವರಲ್ಲಿ ಕೆಲವರು ರಾಜಗುರುಗಳಾಗಿಯೂ ಇದ್ದರು. 


ಐತಿಹಾಸಿಕ ಲಕುಲೀಶನು ಪಾಶುಪತಶೈವ ಧರ್ಮಗುರುವಾಗಿ, ಶಿವನ ಅವತಾರವೆನಿಸಿದನು. 
ಈತನು ರಚಿಸಿದ 'ಪಂಚಾರ್ಥಪಾಶುಪತಸೂತ್ರ' ವು ಧರ್ಮಗಂಥವಾಯಿತು. ಈತನ 
ಪ್ರಮುಖ ಶಿಷ್ಕರಾದ ದ್ವಾದಶಾನಾಥರು ಹನ್ನೆರಡು ಸ್ಥಳಗಳಲ್ಲಿ ಮಠಗಳನ್ನು ಸ್ಥಾಪಿಸಿಕೊ೦ಡರು. 
ಇವರು ವೇದ ಪಾರಂಗತರಾಗಿ ಶಿವಾದ್ವೈತಮತದಲ್ಲಿ ಅಚಲ ಶ್ರದ್ಧಾಸಕ್ತಿಯುಳ್ಳವರಾಗಿ, 
ದಾಸ, ಯೋಗಿ (ಜೋಗಿ), ಜಂಗಮ, ಶ್ರವಣ, ಸನ್ಯಾಸಿ, ಕಾಳಾಮುಖಗಳೆಂಬ ಆರು ಜನ 
ಶಿಷ್ಯವರ್ಗದಿ೦ದ ಕೂಡಿ ದೇಶದಲ್ಲೆಲ್ಲ ಸಂಚಾರ ಮಾಡಿ, ಲಾಕುಳ ಶೈವಸಿದ್ಧಾಂತವನ್ನು 
ಪ್ರಚಾರ ಮಾಡುತ್ತಿದ್ದರು- 
ಶ್ಲೋಕ : ಅರ್ಸಿ ಮತೆ ದಾಸ ಯೋಗಿ ಜಂಗಮ ಶ್ರವಣಸ್ತಥಾ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 223 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಸನ್ಯಾಸಿ ಕಾಳಮುಖ್ಯಾ ಚ ದರ್ಶನಾನಿ ವದಂತಿ ಹಿ 
("ಆದಿಚುಂಚನಗಿರಿ'-ಪುಟ ೬) 


ಇವರು ಮಾತ್ರಾಯಷ್ಟಿ ಎಂಬ ದಂಡವನ್ನೂ ಊದುವ ಶೃಂಗವನ್ನೂ ಭಿಕ್ಷಾಕರ್ಪರವನ್ನೂ 
ಶಂಖವನ್ನೂ ಕುಂಡಲಗಳನ್ನೂ (ಈ ಪಂಚಮುದೆಗಳನ್ನು ಗುರುವಿನಿಂದ ಪಡೆದು 
ಪಂಚಪ್ರಾಣಗಳಿಂದ ಕೂಡಿದಂತೆ ಲೋಕದಲ್ಲಿ ಮೆರೆದರು. 


ಶ್ಲೋಕ : ಮಾತ್ರಾಯಷ್ಟಿಂ ಚ ಶೃಂಗಂ ಚ ಖರ್ಪರಂ ಶಂಖಕುಂಡಲೇ 
ಮುದ್ರಾಂ ಪಂಚದಧೌ ನಾಥಸ್ತಸ್ಕೈ ಸಿದ್ದಾಂತ ವರ್ತೃನಃ 
ಮುದ್ರಾಭಿಃ ಪಂಚಭಿಃ .. ಪಾವನೇ ಸಮಯೇ ಪಂಚಭಿಃ 
ಪ್ರಾಣೈಶ್ಚಕಾಸ ಭುವಿಕೋವಿದಃ (ಕ.ಮಂ.ಮ.ಪುಟ ೧೮೫) 


ಗೌಡ ಜನಾಂಗದ ಶೈವರಲ್ಲಿ ಶವಸಂಸ್ಕಾರದ ಕಾಲದಲ್ಲಿ ಇಂದಿಗೂ ಗ್ರಾಮಾಂತರಗಳಲ್ಲಿ 
ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ನಡೆದುಬಂದಿರುವ ಕೆಲವು ಪದ್ಧತಿಗಳನ್ನು 
ಪ್ರಸ್ತಾಪಿಸುವುದು ಈ ಸಂದರ್ಭದಲ್ಲಿ ಅನುಚಿತವೆನ್ನಿಸಲಾರದು. ಊರಿನಲ್ಲಿ ಹಿರಿಯ 
ಗೌಡರೊಬ್ಬರು ಅಥವಾ ಹೆಗ್ಗಡ್ಡಿ ತೀರಿಕೊಂಡರೆ, ಸಮೀಪ ಬಂಧುಗಳಿಗೆ ಕೌಡಿ (ಸತ್ತ 
ಸುದ್ದಿ) ಕಳುಹಿಸುವಂತೆಯೇ ಸಮೀಪದ ಜಂಗಮಯ್ಯ, ದಾಸಯ್ಯ, ಜೋಗಿ, ಇವರುಗಳಿಗೂ 
ಸುದ್ದಿ ಮುಟ್ಟಿಸುತ್ತಾರೆ. ಇವರಲ್ಲಿ ಜೋಗಿ "ಸಿ೦ಗ್‌ನಾಥ್‌ ಶೃಂಗ” (ಹುಲ್ಲೇಕರುವಿನ ಕೊಂಬು 
ಶಂಖದಂತೆ ಊದುವುದು) ದಾಸಯ್ಯ ಶಂಖು, ಜಾಗಟೆ ಹಿಡಿದು ಸಾವಿನ ಮನೆಗೆ 
ಬರುತ್ತಾರೆ. ಜಂಗಮಯ್ಯನೋರು ಶ್ರೀಮಠದ ಗೌರವಾರ್ಥ ಬೆಳ್ಳಿಹಿಡಿಯ ಕೋಲು ಹಿಡಿದು 
ನೇರವಾಗಿ ಸ್ಮಶಾನಕ್ಕೆ ಬರುತ್ತಾರೆ. 


ಒಕ್ಕಲಿಗ ಗೌಡ ಜನಾಂಗದ ಶೈವರಲ್ಲಿ ಹಿಂದೆ ಹಿರಿಯರನ್ನು ಮಕ್ಕಳನ್ನು ಹೂಳುವ 
ಪದ್ಧತಿಯೂ, ನಡುಪ್ರಾಯದವರನ್ನು, ಬಸುರಿ ಬಾಣಂತಿಯರನ್ನು ಸುಡುವ ಪದ್ಧತಿಯೂ 
ತು. 


2 


ಹೂಳುವಾಗ ಆಳವಾದ ಗುಂಡಿಯ ತಳದಲ್ಲಿ ಉತ್ತರ ದಿಕ್ಕಿಗೆ ತ್ರಿಕೋಣಾಕಾರವಾಗಿ 
ಗೂಡು ಕೊರೆದು, ಅದರಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಶವ ಕೂರಿಸುವರು ಅಥವಾ 
ಚಿತೆಯ ಮೇಲೆ ಶವವನ್ನು ಮಲಗಿಸಿ ಸುಗ೦ಧ ದ್ರವ್ಯಗಳನ್ನು ಹಾಕಿ ಮೇಲೆ ಮತ್ತೆ ಸೌದೆ 
ಇಟ್ಟು ಪೂರ್ಣಗೊಂಡ ಮೇಲೆ ಜಂಗಮಯ್ಯನೋರು ಚಿತೆಗೆ ಯಾ ಗುಂಡಿಗೆ ಗೋಮಯ 
ಪ್ರೋಕ್ಷಣೆ ಮಾಡಿ, ವಿಭೂತಿ ಉಂಡೆಯಿಂದ ಈಡಿನ ಅಥವಾ ಗುಂಡಿ ಸುತ್ತ ಮೂರು 
ಗೀಟು ಹಾಕಿ, ಸಗಣಿಯಿಂದ ಮಾಡಿದ ವಿನಾಯಕನನ್ನು ಇಟ್ಟು ಗರಿಕೆ ಪತ್ರೆ, ತುಂಬೆಹೂ, 
ಲಕ್ಕಿಕುಡಿ ಸಿಕ್ಕಿಸಿ ಕರ್ಪೂರ, ಧೂಪ ದೀಪದಿಂದ ಪೂಜೆ ಮಾಡುವಾಗ, ಎದುರುಗಡೆ 
ಒಂದು ಕುಡಿಕೆಯಲ್ಲಿ ನೀರು ತುಂಬಿಸಿಟ್ಟಿರುತ್ತಾರೆ. ಈಗ ತಮ್ಮ ಬೆಳ್ಳಿ ಕಟ್ಟಿನ ಕೋಲಿನ ಬುಡ 
ಹಿಡಿದು ತುದಿಯ ಹಿಡಿಕೆಯನ್ನು ಕುಡಿಕೆಗೆ ಮೂರು ಸಾರಿ ಮುಟ್ಟಿಸುತ್ತಾ ಘೋಷಿಸುತ್ತಾರೆ... 
ಮೃತರ ಹೆಸರು ಹೇಳುತ್ತಾ... “ಗೌಡರು ಅಥವಾ ..ಹೆಗ್ಗಡ್ಡಿಯವರು ಈ ಲೋಕ ಬಿಟ್ಟು 
ದೇವಲೋಕಕ್ಕೆ ಹೋಗುತ್ತಾರೆ ಉಘೇ ಅನ್ನಿ”, ಎಂದು ನೆರೆದ ಸಮೂಹ ಮೂರು ಸಾರಿ 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ರಿ) 224 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

“ಉಘೇ ಉಘೇ ಉಘೇ" ಅನ್ನು ತ್ತದೆ. ಮೂರನೇ ಸಾರಿ ಉಘೇ ಅನ್ನುವಾಗ ಐಯ್ಯ ನೋರು 
ತಮ್ಮ ಕೋಲಿನಿಂದ ಹೊಡೆದು ನಡಕ ಒಡೆಯುತ್ತಾರೆ. ಜೋಗಿ ಶಿಂಗ್‌ನಾಥ್‌ ಊದುತ್ತಾನೆ. 
ದಾಸಯ್ಯ ಶಂಖ ಜಾಗಟೆ ಬಾರಿಸುತ್ತಾನೆ. ವಾದ್ಯಗಳು ಮೊಳಗುತ್ತವೆ. ಎಲ್ಲರೂ ಗುಂಡಿ- 
ಗೆ ಮಣ್ಣು ತುಂಬಿಸಿ ಗುಡ್ಡೆಯ ಮೇಲೆ ಲಕ್ಕಿ "ತೆ ತುಂಬೆ” ಗಿಡ ನೆಡುತ್ತಾರೆ. ಈ 
ಗುಡ್ಡೆಯನ್ನು "ದಿವಿ" ಎನ್ನುತ್ತಾರೆ. ತುಂಬ ಹಿರಿಯರು, ಸಂತರು ಆಗಿದ್ದರೆ ಕುಟುಂಬದವರು 
ಕಲ್ಲುಮಣ್ಣಿನಿಂದ ಎತ್ತರವಾಗಿ ವೇದಿಕೆಯನ್ನು ಕಟ್ಟುತ್ತಾರೆ. ಇದನ್ನು 'ಗದ್ದುಗೆ' ಎನ್ನುತ್ತಾರೆ. 


ಚಿತೆಗೆ ಕರ್ಮಾಧಿಕಾರಿ ಬೆಂಕಿ ಇಡುತ್ತಾನೆ. ಈಗ ಜ೦ಗಮ-ದಾಸ-ಜೋಗಿ ಈ 
ಮೂವರಿಗೂ ಮಠದ ಕಾಣಿಕೆಯಂತೆ ಒಂದೊಂದು ಹಣ ಸಂಭಾವನೆ ದೊರೆಯುತ್ತದೆ. 
ಮಾಕೋನಹಳ್ಳಿ ಮಂದೇಗೌಡಿಕೆಯ ನಮ್ಮ ಕುಟುಂಬಕ್ಕೆ ಹೊಸಮಠದ ಐಯ್ಯನೋರು, 
ಹರಿನಗಂಡಿ ಜೋಗಪ್ಪ ಬರುತ್ತಿದ್ದರು. ದಾಸಯ್ಯನ ಒಂದು ಒಕ್ಕಲು ಊರಲ್ಲೇ ಇತ್ತು. 
ಮೃತರು ಲಗ್ನ ವಾದ ಮಹಿಳೆಯಾಗಿದ್ದರೆ. ಚಿತೆಗೆ ಇಡುವಾಗ ತೌರು ಮನೆಯಿಂದ ತಂದ 
ಹತ್ತು ಮೊಳದ ಬಿಳಿ ಹೊಸ ವಸ್ತ್ರವೇ ಆಗಬೇಕು. ಚಿತೆಗೆ ಬೆ೦ಕಿ ಇಡುವವನು ಹಿರಿಯ 
ಅಥವಾ ಕಿರಿಯ ಮಗನೇ ಆಗಬೇಕೆಂಬ ನಿಯಮಗಳಿವೆ. 


ಈ ಮೇರೆ ದಾಸ-ಜೋಗಿ-ಜಂಗಮ ಈ ಮೂವರು ಗೌಡ ಜನಾಂಗದ ಶವ ಸಂಸ್ಕಾರದ 
ವೇಳ ಶ್ರೀಮಠದ ಪ್ರತಿನಿಧಿಗಳಾಗಿ ಬ೦ದು ಮಿತ್ರರಿಗೆ ಶಿವ ಸಾಯುಜ್ಯ ಅನುಗ್ರಹಿಸುವುದರ 
ಔಚಿತ್ಯ ಸ್ಪಷ್ಟವಾಗಿಯೇ ಇದೆ. ಇದರಿ೦ದ ಪಾಶುಪತ, ಕಾಳಾಮಖ (ಮುಂದೆ ವಿವರಿಸಿದೆ) 
ಮಠಗಳು ಗೌಡ ಸಮಾಜದಲ್ಲಿ ಹೇಗೆ ನಿಕಟ ಸಂಪರ್ಕ ಹೊಂದಿದ್ದವೆಂಬುದು 
ತಿಳಿಯಬಹುದಾಗಿದೆ. 


ಕಾಲಕ್ರಮೇಣದಲ್ಲಿ ಕಾಳಾಮುಖಿಗಳು ಪ್ರಬಲರಾಗಿ ಪಾಶುಪತರಿಂದ ಪ್ರತ್ಯೇಕವಾದರು. 
ತಾತ್ವಿಕವಾಗಿ, ಪಾಶುಪತನಾಥ್‌ ಪಂಥೀಯರಿಗೂ ಕಾಳಾಮುಖರಿಗೂ ಹೆಚ್ಚು 
ಭಿನ್ನಾಭಿಪ್ರಾಯಗಳಿಲ್ಲದಿದ್ದರೂ ಕಾಳಾಮುಖಿಗಳು ಸ್ವತಂತ್ರರಾಗಿ ಸುಮಾರು ೧೦- 
೧೨ನೆಯ ಶತಮಾನದ ವೇಳೆಗೆ ತಮ್ಮದೇ ಆದ ಮಠಗಳನ್ನು ಸ್ಥಾಪಿಸಿಕೊಂಡು ಜನಹಿತ 
ಕಾರ್ಯಗಳಿಂದ ರಾಜಾಶ್ರಯವನ್ನು ದೊರಕಿಸಿಕೊಂಡು ಪ್ರಬಲರಾದರು. 


“We have noted more than once that Ramanuja describes four 
sects as following the doctrine of Pasupathi, the Kapali, the Kala- 
1110111, the Pasupatha and the Saiva. The Pasupatha sect is the oldest 
of the four and was the spiritual parent of the Kalamukha sect, if 
not of the others?the ephigraphs of the Pasupatas and Kalamukhas 
display many similarities. Both sects revere the legendary teacher 
Lakulisa. The ascetics of both bear similar or identical names and 
undertake piligrims to kedaranath and Sriparvatha. The philosophi- 
cal content of the Iswarakarthavada profounded by the Kalamukha 
preist Bonteyamuni of Hombal can be little different frour the Pasu- 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 225 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

patha doctrine of Iswara as cause (Karma) of the material Universe 
(Karya) we have guoted above the passage from inscriptions as 
Nesargi and Sirasangil”” (Dr. David N. Lorrengen K. and K.P.173) 


The association of the Kalamukhas with the Pasupathas is well 
documented many Kalamukha teacher including Srikanta are iden- 
tified with lakulisa the famous Pasupatha saint to whom the Pasu- 
patha sutra is traditionally ascribed. Lakula Siddantha, the doctrine 
of Lakula, is one of the chief subjects studied at the Kodiya mutt 
and most of the Srikantas (kalamukha preist) successors are eighter 
indentified with Lakulisa of said to follow the Lakula Sidhantha or 
Lakulagama2 (Dr. David N. Lorrengen K. and K.P.107). 


ತಾತಕೋ್ಟರ್ಯ: 


ಪಾಶುಪತ ಧರ್ಮದ ಅನುಯಾಯಿಗಳು ಕಾಪಾಲಿಗಳು, ಕಾಳಾಮುಖಿಗಳು, ಪಾಶುಪತರು 
ಮತ್ತು ಶೈವರು ಎಂಬುದಾಗಿ ರಾಮಾನುಜಾಚಾರ್ಯರು ಅನೇಕ ವೇಳೆ ಹೇಳಿರುವುದನ್ನು 
ನಾವು ನೋಡಿದ್ದೇವೆ. ಪಾಶುಪತಶೈವಾಗಮ ಈ ನಾಲ್ವರಲ್ಲಿ ಅತ್ಯಂತ ಪುರಾತನವಾದುದು 
ಮತ್ತು ಈ ಪಂಥವೇ ಕಾಳಾಮು 261% ಆಧ್ಯಾತ್ಮಕ. ಪ್ರಮಾಣವಾಗಿತ್ತು. ಶಾಸನಗಳನ್ನು 
ವೀಕ್ಷಿಸಿದಾಗ ಪಾಶುಪತರಿಗೂ ಕಾಳಾಮುಖರಿಗೂ "ಹೆಚ್ಚಿನ ಭೇದ ಕಾಣುವುದಿಲ್ಲ. 


ಈ ಎರಡೂ ಪಂಥದವರು ಪೌರಾಣಿಕ ಲಕುಲೀಸನನ್ನು ತಮ್ಮ ಆಧ್ಯಾತ್ಮಿಕ ಗುರುವಾಗಿ 
ಗೌರವಿಸುತ್ತಾರೆ ಮತ್ತು ಕೇದಾರನಾಥ ಹಾಗೂ ಶ್ರೀ ಶೈಲಕ್ಕೆ ಕ್ಷೇತ್ರಯಾತ್ರೆ ಹೋಗುತ್ತಾರೆ. 
ಹೊಂಬಾಳದ ಕಾಳಾಮುಖಗುರು ಬೊಂತೇಯ ಮುನಿಯ ಈಶ್ವರ ಕರ್ತೃವಾದ, 
ಪಾಶುಪತರ ಈಶ್ವರನೇ ಕಾರಣ ಮತ್ತು ಕಾರ್ಯ ಎಂಬ ದಾರ್ಶನಿಕ ಸೂತ್ರಕ್ಕೆ ಬರಲು 
ಸ್ವಲ್ಪ ವ್ಯತ್ಯಾಸವಾಗಬಹುದು. ಇದನ್ನು ನಾವು ನೇಸರ್ಗಿ ಮತ್ತು ಸಿರಸ೦ಗಿ ಶಾಸನಗಳ 
ಆಧಾರದಿಂದ ಹೇಳುತ್ತಿದ್ದೇವೆ೩(ಡಾ.ಡೇವಿಡ್‌ ಲಾರನ್‌ಜನ್‌, ಕಾ.ಕಾ.ಪುಟ ೧೭೩). 


ಕ್ರಿಸ್ತಶಕಾರಂಭದ ವೇಳೆಗೆ ಬೌದ್ಧ, ಜೈನಧರ್ಮಗಳು ಪ್ರಭಾವಶಾಲಿಗಳಾಗಿ ಉತ್ತರ 
ಭಾರತವನ್ನೆಲ್ಲ ಆಕ್ರಮಿಸಿ ದಕ್ಷಿಣ ಭಾರತದಲ್ಲಿಯೂ ಧಾಳಿ ಎಬ್ಬಿಸಿದವು. ಇದರಿಂದ ಶೈವ, 
ವೈಷ್ಣವ ಧರ್ಮಗಳು ಅವನತಿಯ ಹಂತದಲ್ಲಿದ್ದುವು ಎಂಬ ವಿಷಯ ಸರ್ವವಿದಿತವಾಗಿದೆ. 
ಜೈನ, ಬೌದ್ಧರ ಒತ್ತಡದಿಂದ ಶೈವಧರ್ಮೀಯ ಯಷಿಮುನಿಗಳು ಕ್ರಮೇಣ ದಕ್ಷಿಣದ ಕಡೆ 
ಸಾಗಿಬ೦ದು ಶ್ರೀಶೈಲವನ್ನು ತಮ್ಮ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿಕೊಂಡರು. 

ದುರ್ಗಮವಾದ ವಿಂಧ್ಯಪರ್ವತಗಳನ್ನು ದಾಟಿ, ಧಾರ್ಮಿಕ ಪ್ರವಚನಕ್ಕಾಗಿಯೋ ಅಥವಾ 
ತಪಸ್ಸಿಗೆ ಪ್ರಶಾಂತ ಸ್ಥಳವನ್ನರಸಿಕೊಂಡೋ ದಕ್ಷಿಣ ಭಾರತಕ್ಕೆ ಮೊಟ್ಟ ಮೊದಲಿಗೆ ಬಂದ ಶೈವ 
ಮಹರ್ಷಿ ಅಗಸ್ತ್ಯರು ಎಂಬುದು ಪ್ರಾಜ್ಞರ ಅಭಿಪ್ರಾಯವಾಗಿದೆ. ಆದರೆ ಇವರ ಆದಿಗುರು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 226 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಲಕುಲೀಸನು ಅದಕ್ಕೂ ಹಿಂದೆಯೇ ಕೇರಳ, ಮಂಗಳೂರು ಕಡೆ ಪ್ರವಾಸ ಮಾಡಿದ್ದರ 
ಕುರಿತು ಈ ಮುಂಚೆಯೇ ತಿಳಿಸಿದೆ. ಇವರುಗಳಂತೆಯೇ ಕಪಿಲರು, ಮಾರ್ಕಾಂಡೇಯರು, 
ಗೌತಮರು ಮುಂತಾಗಿ ಅನೇಕ ಯಪಷಿಮುನಿಗಳು ದಕ್ಷಿಣಾಪಥಕ್ಕೆ ಬಂದು ಅಲ್ಲಲ್ಲಿ 
ಆಶ್ರಮಗಳನ್ನು, ಶಿವಾಲಯಗಳನ್ನು ಸ್ಥಾಪಿಸಿಕೊ೦ಡು ತಪೋನಿರತರಾಗಿದ್ದರು. ಅಗಸ್ತ್ಯರು 
ಕಳಸಕ್ಷೇತ್ರದಲ್ಲಿ ಆಶ್ರಯವಾಸಿಗಳಾಗಿದ್ದು, ಕಳಸೇಶ್ವರಸ್ವಾಮಿ ದೇವಾಲಯವನ್ನೂ ಸಮೀಪದ 
ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನೂ ಪ್ರತಿಷ್ಠೆ ಮಾಡಿದುದಾಗಿ ಅಲ್ಲಿನ ಸ್ಥಳ 
ಪುರಾಣದಿಂದ ತಿಳಿದುಬರುತ್ತದೆ. 


ಅದೇ ರೀತಿ ಮಾರ್ಕಂಡೇಯರು ಖಾಂಡ್ಯದಲ್ಲಿಯೂ ಗೌತಮರು ಗೌತಮೇಶ್ವರದಲ್ಲಿಯೂ 
ಇನ್ನುಳಿದ ಅನೇಕ ಮುನಿಪುಂಗವರು ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡುಗಳಲ್ಲಿ 
ಆಶ್ರಮಗಳನ್ನು ನಿರ್ಮಿಸಿ ಕೊಂಡು ತಪೋನಿರತರಾಗಿದ್ದು, ಆ ಸ್ಥಳಗಳಲ್ಲೆಲ್ಲ ಶಿವಾಲಯಗಳನ್ನು 
ಸ್ಥಾಪಿಸಿದರೆ೦ಬುದನ್ನು ಅಲ್ಲಿನ ಸ್ಥಳಪುರಾಣಗಳಿ೦ದ ತಿಳಿಯಬಹುದು. 


ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ, ಧರ್ಮ ಗುರು ಲಕುಲೀಶನೂ 
ಸೇರಿದಂತೆ ಶೈವಾಗಮದ ತೀರ್ಥೇಶರು ಹದಿನೆಂಟು ಎಂಬುದನ್ನು ನೋಡಿದ್ದೇವೆ. ಇವರನ್ನು 
ಕಾಂ ಎಂದೂ ಕರೆಯುತ್ತಾರೆ. ಇವರಲ್ಲಿ ಅಗಸ್ತ್ಯರು, ಅತ್ರಿಮುನಿ, ಗಾರ್ಗ್ಯ. 
ಕಪಿಲರು, ಕೌಶಿಕರು, ಗೌತಮರು ಮುಂತಾದವರು ಸೇರಿದ್ದಾರೆ. ಅಗಸ್ತ್ಯರು ತಲಕಾವೇರಿಯ 
ಬ್ರಹ್ಮಗಿರಿಯಲ್ಲಿ ತಪೋನಿರತರಾಗಿದ್ದರು. ಅವರ ಪತ್ನಿ ಲೋಪಾಮುದ್ರಾ ಕಾವೇರಿಯಾಗಿ 
ಹರಿದಳೆಂಬ ಪುರಾಣ ಕಥೆ. ಅಂದ ಮೇಲೆ ಲಕುಲೀಶನ ಪಾಶುಪತ ಶೈವಧರ್ಮ ಈ 
ಯಷಿಗಳ ಮೂಲಕ ದಕ್ಷಿಣ ಭಾರತದಲ್ಲಿ ಹೇಗೆ ನುಸುಳಿ ಬಂದು ಪ್ರಭಾವಶಾಲಿಯಾಯಿತು 
ಎಂಬುದನ್ನು ಗಹಿಸಬಹುದು. ಇವರು ಯಾವ ಮಠಗಳನ್ನೂ ಸ್ಥಾಪಿಸದೆ. ಗೌರವ 
ಪ್ರತಿಷ್ಟೆಗಳ ಮೋಹಕ್ಕೆ ಒಳಗಾಗದೆ ತಮ್ಮ ಪಾಡಿಗೆ ತಪಶ್ಚರ್ಯದಲ್ಲಿ ನಿರತರಾಗಿದ್ದುದ- 
ರಿಂದ ಲಾಕುಳ ಶೈವ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಬಂದ ನಾಲ್ಕು ಶಾಖೆಗಳಾದ 
ಪಾಶುಪತ, ಕಾಳಾಮುಖ, ಕಾಪಾಲಿ ಮತ್ತು ಶೈವ 9? ಇವುಗಳಲ್ಲಿ ಕೊನೆಯದಾದ ಶುದ್ಧ 
ಶೈವರೇ ಈ ನೈಷ್ಟಿಕತಪಸ್ಪಿಗಳು ಎನ್ನಬಹುದು. ಇವರು ಆಶ್ರಮವಾಸಿಗಳಾಗಿ ನಿಂತ ಸ್ಥಳಗಳೇ 
ಇಂದು ಪವಿತ್ರ ಕ್ಷೇತ್ರಗಳಾಗಿವೆ. 


ಇವೇ ಶುದ್ಧ ಶೈವಮತ ಸ್ಥಾಪನೆಗೆ ದಾರ್ಶನಿಕ ಸೂತ್ರವಾಯಿತು ಎಂದೂ ತಜ್ಞರು 
ಭಾವಿಸುತ್ತಾರೆ. 


ಕಾಲಾನಂತರ ಹತ್ತನೆಯ ಶತಮಾನದ ವೇಳೆಗೆ ಕೇದಾರನಾಥನೆಂಬ ಕಾಳಾಮುಖಿ 
ಮುನಿಗಳು, ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ತಮ್ಮ ಪಂಥದ ಮಠ ಸ್ಥಾಪನೆ ಮಾಡಿ 
ಅದನ್ನು ದಕ್ಷಿಣಕೇದಾರವೆಂದು ಕರೆದರು. ಕ್ರಮೇಣ ಈ ಮಠವು ಕೇಂದ್ರವಾಗಿ ಇದರ 
ಅಧೀನ ಮಠಗಳು ಎಪ್ಪತ್ತೇಳು ಇದ್ದುವೆಂದು ತಿಳಿದುಬರುತ್ತದೆ. ಹೀಗೆ ಬಹುಸಂಖ್ಯೆ 
ಕಾಳಾಮುಖ ಮಠಗಳೂ ಅಲ್ಲಸಂಖ್ಯೆಯ ಪಾಶುಪತ ಅವಧೂತ ಯೋಗಿಗಳ ನಾಥ 
ಪಂಥೀಯ ಮಠಗಳೂ ಕೇರಳ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ 
ಪ್ರಬಲರಾಗಿ ಜೈನ, ಬೌದ್ಧಧರ್ಮಗಳ ವಿರೋಧಿಗಳಾಗಿದ್ದರು. 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (೨) 227 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಈೊಡಗು ಮತ್ತು ದಕ. ಗೌಡರು 

ಈ ಎರಡೂ ಪಂಥದ ಮಠಗಳು ಸಮಾಜಸೇವಾ ಕಾರ್ಯದಲ್ಲಿ ತೊಡಗಿದ್ದುವೆಂದೂ 
ವಿದ್ಯಾಭ್ಯಾಸ, ಅನ್ನದಾನ, ಶಾಸ್ತ್ರಾಧ್ಯಯನ, ದೀನದಲಿತರ ಸೇವೆ. ಮುಂತಾದವುಗಳಲ್ಲಿ 
ಶ್ರದ್ಧಾಸಕ್ತಿಯುಳ್ಳವರಾಗಿ. ಮಾಂಡಲೇಕರು, ಗೌಡರು, ಸೆಟ್ಟಿಯವರುಗಳಿಂದ ದಾನ 
ದತ್ತಿಗಳನ್ನು ಸ್ವೀಕರಿಸಿ ಜನರ ಗೌರವ ಆದರಗಳಿಗೆ ಪಾತ್ರರಾಗಿದ್ದರೆಂದು ಶಾಸನಗಳಿಂದ 
ತಿಳಿದುಬರುತ್ತದೆ. ಇದರಿಂದ ಎಲ್ಲ ಕೋಮಿನ ಜನರೂ ಈ ಮಠಗಳಿಗೆ ಶಿಷ್ಯರಾಗಿದ್ದರು. 
ಕ್ರಮೇಣ ೧೨ನೇ ಶತಮಾನದಲ್ಲಿ ಶ್ರೀ ಬಸವೇಶ್ವರರು ಶೈವಸಿದ್ಧಾ' ೦ತಗಳಲ್ಲಿ ಕ್ರಾಂತಿಯನೆ ಬ್ಬಿಸಿ, 
ಶುದ್ಧ ಶೈ ವ ಅಥವಾ ವೀರಶೈವ; ಸಮಾಜ ಸ್ಥಾಪನೆಯಾಗಿ ಈ ವಿಲ್ಲಾ ಕಾಳಾಮುಖ ಮಠಗಳ 
ಸರೂ ಅವುಗಳ ಶಿಷ್ಯರೂ ಲಿಂಗಧಾರಣೆ ಮಾಡಿಕೊಂಡು ಅದರಲ್ಲಿ ವಿಲೀನವಾದರು. 
ಅದರೊಂದಿಗೇ ಸಹಸ್ರಾರು ಗೌಡ, ಶೆಟ್ಟ ಮತ್ತಿತರ ಜನಾಂಗದ. ಕುಟುಂಬಗಳೂ 
ವೀರಶೈವರಾದರು. 


ಇಲ್ಲಿ ಮಹತ್ವದ ಸಂಗತಿಯೆಂದರೆ ವೀರಶೈವ ಸಮಾಜ ಸ್ಥಾಪನೆಗೆ ಪೂರ್ವದಲ್ಲಿ ಅಂ- 
ದರೆ ೧೨ನೇ ಶತಮಾನಕ್ಕೆ ಹಿಂದೆ ಯಾರೂ ಲಿಂಗಧಾರಣೆ ಮಾಡುತ್ತಿರಲಿಲ್ಲವೆಂಬ ವಿಷಯ 
ಈ ಮುಂದಿನ ವಿವರಣೆಯಿಂದ ತಿಳಿಯಬಹುದು. 


ಮಂಗಳೂರು ಕದ್ರಿಮಠದಲ್ಲಿರುವ ಲಕುಲೀಸ (ಗೋರಕ್ಷನಾಥ) ಮತ್ತೇಂದನಾಥ, 
ಔರಂಗಿಸಿದ್ದ (ಶ್ರೀಕಂಠನಾಥ) ಈ ಯಾವ ವಿಗ್ರಹದಲ್ಲೂ ಲಿಂಗಧಾರಣೆಯಾಗಲೀ 
ಜನಿವಾರವಾಗಲೀ ಇಲ್ಲ. ಇದೇ ವಿಷಯ ಕುರಿತು, ಪ್ರೊ ಕೆ. ಕೃಷ್ಣರಾಯರು 
(ಕಪಟರಾಳ ಕೃಷ್ಣರಾಯರು) ತಮ್ಮ 'ಲಾಕುಳ ಶೈವರ ಇತಿಹಾಸ' ಪು ೧೩೪ ರಲ್ಲಿ ಹೀಗೆ 
ಬರೆಯುತ್ತಾರೆ 


"ಇದಲ್ಲದೆ ಲಾಕುಳಶೈವಗುರುಗಳಲ್ಲಿ ಲಿಂಗಧಾರಣೆ ಇತ್ತೆಂದು ಇಷ್ಟರಿಂದಲೇ ಹೇಳಲು 
ಬಾರದು. ಈ ವಿಷಯವನ್ನು ಹಿ೦ದಿನ ಪ್ರಕರಣಗಳಲ್ಲಿ ಅಲ್ಪ ಸ್ವಲ್ಪ ನಿರ್ದೇಶನ ಮಾಡಲಾಗಿದೆ. 
ಮಹಾಕೂಟ, ಕಾಳೇಶ್ವರ ಮುಂತಾದ ಸ್ಥಳಗಳಲ್ಲಿ ಕಾಳಾಮುಖರ ಪ್ರತಿಮೆಗಳಿವೆ. ಅಲ್ಲಿಯ 
ಪ್ರಾಚೀನ ಪ್ರತಿಮೆಗಳಲ್ಲಿ ಇಷ್ಟಲಿಂಗಧಾರಣೆಯ ಯಾವ ಕುರುಹುಗಳೂ ಇಲ್ಲ. ಇದು ಪ್ರತ್ಯಕ್ಷ 
ಪ್ರಮಾಣ. ಸೊರಬ, ೨೭೫ನೇಯ ಶಾಸನದಲ್ಲಿ ಚಿಕ್ಕಸರ್ವೇಶ್ವರ ಯತಿಯ ವರ್ಣನೆ ಇದೆ. 
ಅದರಲ್ಲಿ ಜಡೆ, ಭಸ್ವ ಕಾಶಾಪಚ್ಚಾದಿಗಳ ವರ್ಣನೆ | ಆದರೆ ಲಿಂಗವರ್ಣನೆ ಎಲ್ಲಿಯೂ 
ಇಲ್ಲ... ಈ ಎಲ್ಲ ಕಾರಣಗಳಿಂದ ಲಾಕುಳ ಯತಿಗಳಿಗೆ, ಕಾಳಾಮುಖರಿಗೆ ಲಿಂಗಧಾರಣೆ 
ಇದ್ದಿಲ್ಲವಷ್ಟೇ ಅಲ್ಲ ಅವರು ಆರಾಧ್ಯ ಬ್ರಾಹ್ಮಣರೂ ಅಲ್ಲ ಎಂದು ನಿಷ್ಠನ್ನವಾಗುವುದು. ಅವರು 
ಈಗಿನ ಜಂಗಮರ ಪೂರ್ವಜರು. ವೀರಶೈವ ಗುರುಗಳಾಗಿ ರೂಪಾ೦ತರ ಹೊಂದಿರುವಷ್ಟೆ 
ಲಿಂಗಧಾರಣೆಯು ಎಂದಿನಿಂದ ಪ್ರಾರಂಭವಾಯಿತೆನ್ನುವುದು ಬೇರೆ ವಿಷಯವಾಗಿದೆ”. 


ಆದರೆ ಆ ಪ್ರಚಂಡ ಬಿರುಗಾಳಿಯೂ ಅನಾದಿಪಾಶುಪತಶೈವ ಮಠಗಳಾದ 
ಆದಿಚು೦ಚನಗಿರಿಮಠ, ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ಮಠ, ಹಾಸನ ಜಿಲ್ಲೆಯ ಕುಂದೂರು 
ಮಠಗಳೂ ಅವುಗಳ ಶಿಷ್ಯರಾದ ಈಗಿನ ಒಕ್ಕಲಿಗ ಗೌಡ ಜನಾಂಗವೂ ತಮ್ಮ ಪೂರ್ವಾಶ್ರಮದ 
ಶೈವಧರ್ಮ ಹಾಗೂ ಸಂಪ್ರದಾಯಕ್ಕೆ ಚ್ಯುತಿಬಾರದ೦ತೆ ಅಚಲವಾಗಿ ಉಳಿದುಬಂದಿರುವುದು 
ತನ್ನದೇ ಆದ ಪಾಶುಪತಶೈವಧರ್ಮದ ವೈಶಿಷ್ಟ್ಯವನ್ನು ತೋರಿಸುತ್ತದೆ. 
ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 228 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕಾಳಾ ಮುಖ ಗುರುಮಠಗಳು ಉತ್ತರ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರಗಳಲ್ಲಿ 
ಪ್ರಬಲವಾಗಿದ್ದಂತೆ ಹಳೇಮೈ ಸೂರು ಸಂಸ್ಥಾನದ ಶಿವಮೊಗ್ಗ. ಅರಸೀಕೆರೆ, ಮುಳ್ಳಯ್ಯನಗಿರಿ, 
ಹಾಸನ, ಚೆನ್ನರಾಯಪಟ್ಟಣ, ನಂದೀಬೆಟ್ಟಿ ಚಿತ್ರದುರ್ಗ ಮುಂತಾದ ಕಡೆಗಳಲ್ಲಿಯೂ 
ಅಷ್ಟೇ ಪ್ರಭಾವಶಾಲಿಗಳಾಗಿದ್ದವು. ಅಂದ ಮೇಲೆ ಅವೆಲ್ಲವೂ ವೀರಶೈವ ಸಮಾಜದಲ್ಲಿ 
ವಿಲೀನಗೊಂಡಾಗಲೂ ಕೇವಲ ಈ ಮೂರು ಮಠಗಳು ಮಾತ್ರ ಪ್ರತ್ಯೇಕವಾಗಿ 
ಉಳಿದುಕೊಂಡಿವೆ ಎನ್ನುವಾಗ ಇವು ಕಾಳಾಮುಖ ಮಠಗಳಲ್ಲ ಎಂಬುದು 
ಗಮನಾರ್ಹವಾಗಿದೆ. ಅವುಗಳಲ್ಲಿಯೂ ಚುಂಚನಗಿರಿ ಮಠವು ತನ್ನ ಹೆಸರಿನ ಮೊದಲಿಗೆ 
'ಆದಿ' ಎಂಬ ಸರ್ವನಾಮವನ್ನು ಬಳಸುತ್ತಿರುವುದರಿಂದ ದಕ್ಷಿಣಾಪಥದಲ್ಲಿ ಇದೇ 
ಪಾಶುಪತಶೈವರ ಆದಿಗುರುಪೀಠವೆಂದೂ, ಉಳಿದವು ಇದರ ಅಧೀನಮಠ ಅಥವಾ 
ಅನಂತರದ ಮಠಗಳಾಗಿದ್ದಿರಬೇಕೆಂದೂ ಊಹಿಸಬಹುದಾಗಿದೆ. 


ಪಾಶುಪತಶೈವ ಹಾಗೂ ಕಾಳಾಮುಖ ಶೈವಗುರುಗಳಿಗೆ ಚಾತುರ್ವರ್ಣದವರೂ 
ಶಿಷ್ಯರಾಗಿದ್ದರೂ, ಗೌಡ ಮತ್ತು ಶೆಟ್ಟಿ ಜನಾಂಗದವರು ಪ್ರಮುಖ ಶಿಷ್ಯರಾಗಿ ಮಠದ 
ಆಡಳಿತೆಯಲ್ಲಿಯೂ ವಿಶೇಷ ಸ್ಥಾನಮಾನ ಪಡೆದಿದ್ದರು. ಬಹುತೇಕ ಶಾಸನಗಳಲ್ಲಿ 
ಈ ಎರಡೂ ಕೋಮಿನ ಹೆಸರುಗಳೂ ಅವರುಗಳ ಸೇವಾಕಾರ್ಯಗಳೂ 
ವಿಶೇಷವಾಗಿ ಕಂಡುಬಂದಿವೆ. “ಇಂತೀ ಧರ್ಮಂ ಸೊಂಡಿಯರುವರ್ಗಾವುಂಡಗಳು 
ಮೆಣ್ಣರ್‌ ಶೆಟ್ಟಿಯರು ಕೈಕೊಂಡು ಸ್ವಧರ್ಮದಿಂ೧ ರಕ್ಷಿಸುತ್ತಮಿರ್ಪರ್‌। ಕನ್ನಡ ನಾಲ್ಕು 
ಸಾಸಿರದ ಮುಂಮುರಿದಂಡಗಳಿಗೆ ಮುಖ್ಯರಪ್ಪ ಶಿವಧರ್ಮ ದೀಪಕನಾದ ಶೈವರ 
ದೇವಿಶೆಟ್ಟಿಯರು, ಅರುವರ ಮೂವರ್ಪೂ್ರಭುಗಾವುಂಡಗಳಿಗೆ ಸ್ಥಾನ ಪೂಜೆಯಂ 
ಕೊಟ್ಟು “ಧರ್ಮೇಶ್ವರಖಂಡಸ್ಟುಟಿತ ಧೂಪೋಪಹಾರಕ್ಕುಂ ಸ್ಥಾನಾಚಾರ್ಯರ ಗ್ರಾಸಕ್ಕಂ 
ಧಾರಾಪೂರ್ವಕಂ “ಮಾಡಿ ಬಿಟ್ಟಿ ೫ ೫೧ (ಸೊಂಡಿಯ ಶಾಸನ: “ಲಾಕುಳಶೈವರ ಇತಿಹಾಸ' 
ಶ್ರೀಕಪಟರಾಳ ಕೃಷ್ಣರಾಯರು, ರ್ಯ೨) 


ಈ ಮೇಲಿನ ಶಾಸನದಲ್ಲಿ ಶೈವರ ದೇವಶೆಟ್ಟಿಯು, ಮೂವರು ಪ್ರಭುಗಾವುಂಡಗಳಿಗೆ 
ಸ್ಥಾನಪೂಜೆ ಕೊಟ್ಟನೆಂದು' 'ತೇಳಿಕುವುದರಿದ. ಆ ಗಾವುಂಡರು ಅಲ್ಲಿಯ 
ಸ್ಥಳೀಯ ಪ್ರಮುಖರಾಗಿದ್ದರು. ಅವರ ಅಪ್ಪಣೆ ಪಡೆಯುವುದು ಅವಶ್ಯಕವಾಗಿದ್ದಿತು. 
ಇತ್ತೀಚಿನವರೆಗೂ ಪರಗ್ರಾಮದವರು ಬಂದು ಶುಭಕಾರ್ಯ ನೆರವೇರಿಸುವ ಮುಂಚೆ 
ಗ್ರಾಮಗೌಡನ ಸಂಬಂಧಿಕರಲ್ಲದವರು, ಹಣ್ಣುಕಾಯಿ ವೀಳ್ಯದೊಂದಿಗೆ “ಊರಹಣ, ದೇವರ 
ಕಾಣಿಕೆ' ಎಂತ ಊರ ಗೌಡನಿಗೆ ಕೊಟ್ಟು ಅಪ್ಪಣೆ ಪಡೆಯುವ ಪದ್ಧತಿ ಇತ್ತು. ವಿಶೇಷವಾಗಿ 
ಲಾಕುಳಶೈ ವಗುರುಗಳ ಭಕ್ತರಾದ ಗಾವುಂಡರು, ಶೆಟ್ಟರು ಮುಂತಾದವರು ದೇವಾಲಯಕ್ಕೆ 
ದತ್ತಿ ವಿಷಯದಲ್ಲಿ ಮಠ 'ಮಾನ್ಯ ಇವರದೇ ಆಗಿತ್ತೆಂದು ಕಂಡುಬರುತ್ತದೆ. 


ಹೀಗೆ ಪಾಶುಪತಲಾಕುಳಶೈವ ಧರ್ಮಿಯರಾಗಿ ಶಿವಾಲಯಗಳ, ಗುರುಮಠಗಳ 
ರಕ್ಷಣೋದ್ಧಾರ ಕಾರ್ಯಗಳಲ್ಲಿ ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಸೇವೆ ಸಲ್ಲಿಸುತ್ತಾ 
ಬ೦ದ ಒಕ್ಕಲಿಗ ಗೌಡ ಸಮಾಜದ ಬಹುತೇಕ ಪ್ರಮುಖರಿಗೆ ರಾಜರು ಮತ್ತು ಶ್ರೀ ಮಠದ 
ಗುರುಗಳಿಂದ ಮಾನ ಸನ್ಮಾನ ಬಿರುದಾವಳಿಗಳೂ ದೊರೆತಿದ್ದವು. ಅವುಗಳಲ್ಲಿ ಒಂದೆರಡನ್ನು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 229 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಉದಾಹರಿಸಿರುತ್ತೆ- 

೧. ಗಂಜಿಗೆರೆಯ ಸಮಸ್ತ ಪ್ರಜೆಗಾವುಂಡಗಳಿಗೆ "ಶಿವಧರ್ಮನಿರ್ಮಳರು'. (ಕ.ಲಾ.ಇ.ಷು.೯೬. 
ಅರಸೀಕೆರೆ ನಂ.೨೮೩.೧೧೮೩ ನಂ.೪೦-೧೨೦೯). 

೨. ಗೌಡರಿಗೆ ಸಮಸ್ತ ಭಕ್ತಜನ೦ಗಳು 'ಹರಚೆರಣಕಮಲಬ್ಯಂಗ ಮಹಾಪ್ರಭುಗಾಂವುಂಡರು' 

(ಅರಸೀಕೆರೆ ನಂ.೧೨೪-೧೨೩೮) 


೩. "ಶಂಕರಸ್ತುತಿ.......... ಪೊಯ್ಸಳದೇವ ಸತ್ಯವಾಕ್ಕ ಶ್ರೀಮನ್‌ ಮಹಾಮಾಂಡಲೀಕ 
ರಾಜ್ಯಂಗೆಯ್ಯುತ್ತಿರೆ, ಶಿವಗಣಾವತಾರ ಗೋತ್ರ ಪವಿತ್ರ ಶಿವಪಾದಶೇಖರ, ಬಂಕಗೌಂಡಗ 
ಬಮ್ಮ ಗೌಂಡಿಗ ಪುಟ್ಟಿದ ಸುಪುತ್ರ ಚಟ್ಟಗೌಂಡ೧ (ಎ.ಕ.ಸಂ.೬, ಕಡೂರು ನಂ.೬೨. 
ಕ್ರಿಶ.೧೧೦೪). 


ಈ ಪ್ರಕಾರವಾಗಿ ಲಕುಲೀಶ ಧರ್ಮಗುರುವಿನಿಂದ ನಿರೂಪಿಸಲ್ಪಟ್ಟ ಶೈವಾಗಮವನ್ನು 
ಪ್ರಸಾರ ಮಾಡಿ, ವೃದ್ಧಿಸಿ, ಮಠಗಳನ್ನು ಸ್ಥಾಪಿಸಿ ಲೋಕೋಪಯೋಗಿ ಕಾರ್ಯದಲ್ಲಿ 
ನಿರತರಾಗಿದ್ದು, ಸ ವೃಕ್ಷದ ಎರಡು 'ಶಾಖೆಗಳಂತಿದ್ದ ಪಾಶುಪತ ಮತ್ತು ಕಾಳಾಮುಖ 
ಗುರುಗಳಿಗೆ "ಒಕ್ಕಲಿಗ ಗೌಡಜನಾಂಗದವರು ಪ್ರಮುಖ ಶಿಷ್ಯರಾಗಿದ್ದರು. ಬಸವೇಶ್ವರರು 
ಸ್ಥಾಪಿಸಿದ ವೀರಶೈವ ಸಮಾಜದಲ್ಲಿ ಕಾಳಾಮುಖ ಗುರುಗಳೂ ಅವರ ಶಿಷ್ಯವರ್ಗದಲ್ಲಿ 
ಒ೦ದು ಕೊರ ನಾಡ ಗೌಡ ಸಮಾಜದ ಅನೇಕರೂ ಲಿಂಗಧಾರಣೆ ಮಾಡಿಕೊಂಡು 
ಲಿಂಗವಂತರಾದರು. ಉಳಿದ ಪಾಶುಪತಶೈವ ಮಠಗಳ ಶಿಷ್ಕರಾದ ಗೌಡ ಜನಾಂಗದ 
ಬಹುತೇಕ ಕುಟುಂಬಗಳು ತಮ್ಮ ಪೂರ್ವದ ಸಂಪ್ರದಾಯದಲ್ಲಿಯೇ ಉಳಿದುಕೊಂಡು 
ಬಂದಿರುತ್ತಾರೆ. 


ಚುಂಚನಗಿರಿಪೀಠ ಮತ್ತು ಬಾರಾನಾಥ್‌ ಪಂಥ್‌: 


“ಈಶ್ವರನ ಕಪೋಲದಿಂದ ಸಿದ್ದಯೋಗಿ ಉದ್ದವಿಸಿದನು. ಶಿವನು ತನ್ನ ಆವಾಸಸ್ಥಾನವಾದ 
ಚುಂಚನಗಿರಿ ಪೀಠವನ್ನು ಸಿದ್ಧಯೋಗಿಗೆ ಬಿಟ್ಟುಕೊಟ್ಟು ದ್ವಾದಶ ಶರೀರಗಳೊಳಗೆ ಇದೇ 
ಆದಿಪೀಠ ಸ್ಥಾನವೆಂದೂ ತಿಳಿಸಿದನು. ಮತ್ತು ದ್ವಾದಶಾನಾಥರುಗಳನ್ನು ತನಗೆ ಯುಕ್ತ 
ತೋರಿದ ಸ್ಥಳಗಳಲ್ಲಿ ಪಟ್ಟಾಭಿಷೇಕ ಮಾಡುವುದೆಂದೂ ಆಜ್ಞಾಪಿಸಿದನು೨ ("ದಿವ್ಯ 
ಚುಂಚನಗಿರಿ ಕ್ಷೇತ್ರ ಪುರಾಣ'ದಿ೦ದ ಪು.೪-೫). ಈ ದ್ವಾದಶಾನಾಥರ ಸಂಘಟನೆಗೆ 
ಬಾರಾನಾಥ್‌ ಪಂಥ್‌ ಎಂದೂ ಕರೆಯಲಾಗುತ್ತಿದೆ. 


`ದ್ವಾದಶಾನಾಥರು ವಿಷ್ಣುವು ಮೋಹಿನೀ ರೂಪವನ್ನು ತಾಳಿ ಕನಕಾಸುರ (ಭಸ್ಮಾಸುರ) 
ನನ್ನು ಸಂಹಾರ ಮಾಡಿದನು. ಆ ಸಮಯದಲ್ಲಿ ಶಿವನೇ ಮೋಹಿನಿಯಲ್ಲಿ ಮೋಹಿತನಾಗಲು 
ವೀರ್ಯಸ್ಥಲನವಾಗಿ ಸಮುದ್ರದಲ್ಲಿ ಬೀಳಲು ಅದನ್ನು ಒಂದು ಮತ್ಸ್ಯವು ಪಾನಮಾಡಿತು. 
ಅದರ ಗರ್ಭದಲ್ಲಿ ಯೋಗಿಗಳು ಹುಟ್ಟಿದರು: ೧. ಸತ್ಯನಾಥರು, ೨. ಸ್ವತೋನಾಥರು, ೩. 
ಅನಾದೀಕನಾಥರು, ೪. ಆದಿನಾಥರು, ೫. ಅಕುಲೀನಾಥರು, ೬. ಮಾತುಂಗನಾಥರು, ೭. 
ಮತ್ತ್ಯೇ೦ದ್ರನಾಥರು, ೮. ಯಂತ್ರಘಟನಾಥರು, ೯. ಗೋರಕ್ಷನಾಥರು ಎಂಬ ಒಂಭತ್ತು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 230 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ನಾಥರು ಹುಟ್ಟಿದ್ದಾರೆ. ನಿನ್ನ ಅಂಶದಿಂದ ಸಾರಂಗನಾಥರು, ಅಘೋರನಾಥರು ಹುಟ್ಟಿ 
ನೀವು ದ್ವಾದಶಾನಾಥರೂ ಕೂಡಿ ತಹೋವಂತರಾಗಿಯೂ ಯೋಗನಿರತರಾಗಿಯೂ 
ಶಂಗಕರ್ಣಾಭರಣಗಳಿಂದಲೂ ಭಸ್ಮಾಲಂಕಾರಯುಕ್ತರಾಗಿಯೂ ದ್ವಾದಶ ಪೀಠಗಳಿಗೆ 
ಅಧಿಪತಿಗಳಾಗಿ ಭೂಲೋಕದಲ್ಲಿ ಸಂಚರಿಸುತ್ತಾ ಪಾಮರ ಜನರನ್ನು “ಮಂತ್ರೋಪದೇಶ, 
ದೀಕ್ಷಾವಿಧಾನಗಳಿಂದ ಪರಿಶುದ್ಧರನ್ನಾಗಿ ಮಾಡತಕ್ಕದ್ದೆಂದು ಉಪದೇಶಿಸಿದನು ಮತ್ತು ದಾಸ, 
ಯೋಗಿ, ಜಂಗಮ, ಶ್ರವಣ, "ಸನ್ಯಾಸಿ, ಕಾಳಾಮುಖಿಗಳೆಂಬ ಆರು ಜನರು ನಿಷ್ಠರಾಗಿ 
ಸಂಚಾರ ಮಾಡಿ ಜ್ಞಾನ ಪ್ರಸಾರ ಮಾಡುವುದೆಂದೂ ತಿಳಿಸಿದನು. 


ಇದೇ ರೀತಿ ಕದರಿಮಠದ 'ಕದಳೀಮ೦ಜುನಾಥ ಮಹಾತ್ಮೆ ಕ್ಷೇತ್ರ ಪರಾಣದಲ್ಲಿಯೂ 
ನವನಾಥರ ಹೆಸರುಗಳು ಬರುತ್ತವೆ. ಆದರೆ ಕಥೆಯಲ್ಲಿಯೂ ನವನಾಥರ ಹೆಸರುಳಲ್ಲಿಯೂ 
ಬಹಳ ವ್ಯತ್ಯಾಸವಿದೆ. ಉಳಿದ ಮೂವರು ನಾಥರ ಹೆಸರುಗಳೂ ಹೇಳಿಲ್ಲ. ಆದರೆ 
ಎರಡರಲ್ಲಿಯೂ ಆದಿನಾಥರು, ಮತ್ತ್ಯೇ೦ದ್ರನಾಥರು, ಗೋರಕ್ಷನಾಥರ ಹೆಸರುಗಳಿವೆ. 


ಭಾರತದ ದಶದಿಕ್ಕುಗಳಲ್ಲಿಯೂ ಮತಪ್ರಚಾರ ಮಾಡುತ್ತಾ ಹೊರಟ ದ್ವಾದಶಾನಾಥರು 
ಹನ್ನೆರಡು ಕಡೆ ಮಠ ಸ್ಥಾಪನೆ ಮಾಡಿ ಶಿಷ್ಯವೃತ್ತಿಯನ್ನು ಬೆಳೆಸಿಕೊಂಡು ಬಂದಿರುತ್ತಾರೆ. 
ಇವರು ಹನ್ನೆರಡು ವರ್ಷಕ್ಕೊಮ್ಮೆ ಹರಿದ್ದಾರದಲ್ಲಿ ಸಭೆ ಸೇರಿ ಮಠಾಧಿಪತಿಗಳ ವರ್ಗಾವಣೆ, 
ಆದೇಶ ಮುಂತಾದ ಅನೇಕ ಕಾರ್ಯಕಲಾಪಗಳನ್ನು ನಡೆಸುತ್ತಾರೆ. ಅದರಂತೆ ಕರ್ನಾಟಕ 
ಪ್ರಾಂತ್ಯಕ್ಕೆ ಸಿದ್ದಯೋಗಿಗಳು ಬಂದು ಚುಂಚನಗಿರಿ ಆದಿಪೀಠವನು, ಸ  ಸ್ಥಾಪಿಸಿರುತ್ತಾರೆ೦ಬುದು 
ಅಲ್ಲಿನ” ುರುಪರಂಪರೆಯಿಂದ ತಿಳಿದುಬರುತ್ತದೆ. ಅದೇ ರೀತಿ ದಕ್ಷಿಣ ಕನ್ನಡ ಮತ್ತು 
ಮಲೆಯಾಳಿಗಳಿಗೆ ಮತ್ತೇಂದನಾಥರೂ ಗೋರಕ್ಷ ನಾಥರೂ ಬಂದು" ಕದರಿಯಲ್ಲಿ ಮಠ 
ಸ್ಥಾಪನೆ ಮಾಡಿದರು ಎನ್ನಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು, 
ಮತ್ತೇಂದನಾಥರ ವಿಗ್ರಹ ಚತುರ್ಭುಜ, ವರದಹಸವಾಗಿ, ಕೊರಳ ಹಾರದಿ೦ದ ಶೋಭಿಸುವ 
ಕಾರಣ ಅದು ಸ್ವಯಂಭುಶಿವನೇ ಆಗಿರುವುದರಿಂದ, ಅದರ ಪಕ್ಕದಲ್ಲೇ ಇರುವ ಉಳಿದೆರಡು 
ವಿಗಹಗಳಿಂದ, ಹಾಗೆ ಬಂದವರು ಶ್ರೀಕಂಠನಾಥ ಮತ್ತು ಗೋರಕ್ಷನಾಥರೆನ್ನಬಹುದು. 


ಮಹಾಮಾತೆ ಮಂಗಣಜಾದೇವಿ: 


ಗೋರಕ್ಷನಾಥರು ಕೇರಳದಲ್ಲಿ ಮತ ಪ್ರಚಾರ ಮಾಡುತ್ತಿದ್ದಾಗ, ಕೇರಳದ ರಾಜಕುಮಾರಿ 
ಮಂಗಳಾದೇವಿ ಅವರ ಶಿಷ್ಕಳಾಗಿ, ಸನ್ಯಾಸದೀಕ್ಷೆ ಪಡೆದು ಮಂಗಳೂರಿಗೆ ಬಂದು, 
ತಪೋನಿರತಳಾಗಿ ಅಲ್ಲಿಯೇ ಐಕ್ಕಳಾದ್ದರಿಂದ ಭಕ್ತಾದಿಗಳು ಆಕೆಯದೇ ದೇವಸ್ಥಾನ 
ಕಟ್ಟಿ ಇಂದಿಗೂ ಪೂಜಿಸುತ್ತಾ ಬಂದಿರುತ್ತಾರೆ. ಆಕೆಯ ಹೆಸರಿನಿಂದಲೇ ಮಂಗಳೂರು 
ಎಂದಾಗಿರುತ್ತದೆ. ಈಗ ಅದು ಕಲ್ಯಾಣಮಂಟಪವೂ ಆಗಿ ಮದುವೆಗಳೂ ನಡೆಯುತ್ತಿವೆ. 


ಗೋರಕ್ಷನಾಥನು ೧೨ ಕಡೆ ಮಠಸ್ಥಾಪನೆ ಮಾಡಿ ಭಾರತದಾದ್ಯಂತ ಸಂಚಾರ 
ಮಾಡುತ್ತಿದ್ದನು. ಒಂದೆಡೆ ಹೆಚ್ಚಾಗಿ ಎಲ್ಲೂ ನಿಲ್ಲುತ್ತಿರಲಿಲ್ಲ. ಕೊನೆಗೂ ಅವರು ಎಲ್ಲಿ 
ಸಮಾಧಿಸ್ತರಾದರೆಂಬುದು ಇಂದಿಗೂ ತಿಳಿಯದು. 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (ಲಿ) 231 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಭಾರಧ್ವಾಜರ "ಕದಳೀ ಮಂಜುನಾಥ ಮಹಾತ್ಮೆ? ವಿವರಿಸುವ ಎರಡು ಓಲೆಗರಿ ಗಂಥಗಳು 
ಕದರೀಮಶದಲ್ಲಿರದೆ. ಮಂಗಳಾದೇವಿ ದೇವಸ್ಥಾನದ ಅರ್ಚಕರಲ್ಲಿ ನಿತ್ಯ ಪಾರಾಯಂಣಕ್ಕಾಗಿ 
ಇವೆ. ಅಂದರೆ ಮಂಗಳಾದೇವಿ ಗೋರಕ್ಷನಾಥರ ಶಿಷ್ಕಳಾಗಿದ್ದ ಕಾರಣ ಅವು ಅಲ್ಲಿದೆ. 
ಇದರಿಂದ ಮಂಗಳಾದೇವಿ ಪಾಶುಪತಲಾಕುಳಕೆ ೈವಳಾಗಿದ್ದು, ಅದರ ಅನುಯಾಯಿಗಳಾದ 
ಒಕ್ಕಲಿಗ ಗೌಡ ಜನಾಂಗಕ್ಕೆ, ತಮ್ಮೊಳಗೂ ಒಬ್ಬಳು ಮಹಾಸಂತ ವೀರಾಗ್ರಣಿ ಇದ್ದು, ತನ್ನ 
ಆದರ್ಶ ಸನ್ಯಾಸ ಜೀವನದಿಂದ ಲೋಕಕ್ಕೆ ಮಾತೆಯಾಗಿ ನಿತ್ಯಪೂಜೆ ಗೊಳ್ಳುತ್ತಿರುವಳೆಂಬುದು 
ಅಭಿಮಾನದ ವಿಷಯವಾಗಿದೆ. ಆ ದೇವಸ್ಥಾನ ಈಗಲೂ ಒಕ್ಕಲಿಗ ಗೌಡ ಜನಾಂಗದ 
ಹೆಗ್ಗಡೆಯವರ ಆಡಳಿತೆಯಲ್ಲಿಯೇ ಇದೆ ಎಂಬುದೂ ಗಮನಾರ್ಹವಾಗಿದೆ. 


ಕದರಿಯಲ್ಲಿ ಮಂಜುನಾಥಸ್ವಾಮಿ ಮುಖ್ಯ ದೇವರಾಗಿದ್ದರೆ, ಚು೦ಚನಗಿರಿಯಲ್ಲಿ ಶ್ರೀ 
ಗಂಗಾಧರೇಶ್ವರ ಸ್ವಾಮಿ ಮುಖ್ಯ ದೇವರಾಗಿದ್ದಾರೆ. ಆದರೆ ಈ ಎರಡು ಮಠಗಳಲ್ಲಿಯೂ 
ಒಕ್ಕಲಿಗರ ಕುಲದೇವರಾದ ಶ್ರೀ ಕಾಲಭೈರವ ಸ್ವಾಮಿ ಪ್ರತಿಷ್ಠಿತನಾಗಿದ್ದಾನೆ. 


ಕಾಶೀಕ್ಷೇತ್ರಕ್ಕೆ ಹೋದವರು ಶ್ರೀ ವಿಶ್ವನಾಥನ ದರ್ಶನ ಮಾಡಿದ ನಂತರ ಅಲ್ಲಿನ 
ಹೆಡ್‌ಡಾಕ್‌ ಕಟ್ಟಾ ಬಳಿ ಒಂದು ಓಣಿಯಲ್ಲಿರುವ ಆದಿ ಶ್ರೀ ಕಾಲಭೈರವನ ದರ್ಶನ ಮಾಡದೆ 
ಬಂದರೆ ಕ್ಷೇತ್ರ ಯಾತ್ರಾ ಫಲ ದೊರೆಯದು ಎಂಬುದು ಪ್ರತೀತಿ. ಅಲ್ಲಿಗೆ ಹೋಗುವ 
ಭಕ್ತಾದಿಗಳಿಗೆ ಶೈವಗುರುಗಳು ವಿಭೂತಿ ಪ್ರಸಾದವನ್ನೂ ಕಾಶೀದಾರವನ್ನೂ ಕೊಡುತ್ತಾರೆ. 
ಕಾಲಭೈರವನ ವಿಗ್ರಹವು ಕಲೆಯ ದೃಷ್ಟಿಯಿಂದ ತೀರ ಒರಟು ಒರಟಾಗಿದ್ದು, ಅದರ 
ಪ್ರಾಚೀನತೆಯನ್ನು ಸಾರುತ್ತದೆ. ಆ ಪುಣ್ಯಸ್ಥಾನವು ಅತಿ ಪುರಾತನ ಸಂಸ್ಕೃತಿಯ ಒಂದು 
ಕೇಂದ್ರವಾಗಿತ್ತು ಎಂದು ಇದರಿಂದಲೂ ಊಹಿಸಬಹುದು. ಶ್ರೀ ಆದಿಶಂಕರಾಚಾರ್ಯರು 
ಕಾಶೀಕ್ಷೇತ್ರಕ್ಕೆ ಹೋಗಿದ್ದಾಗ ಆದಿ ಶ್ರೀಕಾಲ ಭೈರವನ ದರ್ಶನ ಮಾಡಿ ಅಲ್ಲಿಯೇ ಕುಳಿತು 
ಕಾಲಭೈರವರಾಷ್ಟಕವೆಂಬ ಸ್ತೋತ್ರ ಮಾಲೆಯನ್ನು ರಚಿಸಿರುತ್ತಾರೆ. 


ಲಕುಅ£ಃಶ ಪಾಶುಪತರು ಮತ್ತು ಜೋರು: 


ಚೋಳರು ನಾಥ ಪಂಥ ಸಂಘದ ಪ್ರಮುಖ ಶಿಷ್ಯವರ್ಗದವರು. ಇವರಿಗೆ ರಾಜಾಶ್ರಯ 
ದೊರೆತು ಜೋಳರಾಜ್ಯದಲ್ಲಿ ಪ್ರಬಲರಾಗಿದ್ದರು. ಚೋಳರು ಕಟ್ಟಾ ಶೈವರು ಹಾಗೂ ಜೈನ- 
ಬೌದ್ಧರ ದ್ವೇಷಿಗಳು ಎಂಬುದನ್ನು ಚರಿತ್ರೆಯಲ್ಲಿ ನೋಡಿರುತ್ತೇವೆ. ಈ ಚೋಳರಿಂದಲೇ 
ತಲಕಾಡು ಪತನವಾಗಿ "ಗಂಗರಸರ' ಚಕ್ರಾಧಿಪತ್ಯ ನಾಶವಾದದ್ದು. ಇವರು ಗಂಗರಸರನ್ನು 
ಗೆದ್ದು ಕೆಲವು ಕಾಲ ಗಂಗವಾಡಿಯನ್ನು ಚೋಳ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದರು. ಇದ- 
ರಿಂದ ಚೋಳರ ಗುರುಗಳಾದ ಪಾಶುಪತರು ತಮ್ಮ ಪ್ರಭಾವವನ್ನು ಈ ಕಡೆಯಲ್ಲಿಯೂ 
ಬೀರಿ ಜೈನರನ್ನು ಹಿ೦ಸಿಸಿ ಜೈನರ ಬಸದಿಗಳನ್ನು ಮಠಗಳನ್ನು ನಾಶ ಮಾಡಿ ಜನರನ್ನು 
ಪುನಃ ಸನಾತನ ಶೈವಧರ್ಮಕ್ಕೆ ಒಲಿಸಿಕೊಂಡು ಮತಾಂತರಿಸಿದರು 9 


“The monastaries of Saivite sects which appeared as integral 
parts of the saivite temples from the 8th century onwards were a 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 232 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
characteristic product of the age?Important monastaries often or- 
ganized mass conversion (Diksa) do Saivism and there by extend- 
ed the sphere of Saivite influence, more over cultural and welfare 
activities of the Saivite monks transformed their monastaries in to 
powerful instruments of sectarian publicity. All this recalled on the 
popularity of the Jaina monastic Ordears?.1 (R and C. Dn. P 170 by 
Ramendranath Namdi) 


ಹೀಗೆ ಮತಾಂತರ ಹೊಂದಿದವರಲ್ಲಿ ಅಥವಾ ಆರ್ಷೇಯವಾಗಿ ನಡೆದುಬಂದ 
ಶಿಷ್ಯವರ್ಗದಲ್ಲಿ ಪ್ರಮುಖವಾದ ಮೂರು ಜನಾಂಗಗಳು ಮಾತ್ರವೇ ಕಂಡುಬರುತ್ತವೆ. 
ಸಾಕ್ಷ್ಯವಾಗಿ ಭಾರಧ್ವಾಜ ಸಂಹಿತಾಂತರ್ಗತ ಕದರೀಮಂಜುನಾಥಮಹಾತ್ಮೆಯ ಕನ್ನಡ 
ಅನುವಾದ ಒಳಪುಟದಲ್ಲಿ ಕಂಡು ಬರುವ ಈ ಅಧಿಕೃತ ಪತ್ರವನ್ನು ನೋಡಬಹುದು- 


ಶ್ರೀಮದ್ಯೋಗೀ೦ದ್ರ ಗೋರಕ್ಷನಾಥಾಯ ನಮಃ 
ಅಖಿಲ ಭಾರತ ವರ್ಷೀಯ ಅವಧೂತಯೋಗೀಮಹಾಸಭಾ 


ಭೇಷ ೧೨ ಪಂಥ, ಮುಖ್ಯ ಕಾರ್ಯಾಲಯ ದಲೀಚಾ ಬಾರಹ್‌ ಪಂಥ್‌, ಅಪ್ಪರ್‌ 
ರೋಡ್‌ ಹರಿದ್ದಾರ-ಯು.ಪಿ. ಪ್ರಮಾಣಪತ್ರಮ್‌ 


ಶ್ರೀ ೧೦೮ ಶ್ರೀಮಹಂತ ಪೂರ್ಣನಾಥಜೀ (ಕೈ ಸರ್‌ ಹಿಂದ್‌) ಗೋಲ್ಡ್‌ ಮೆಡಲಿಸ್ಟ್‌, 
ಪ್ರೊವಿನ್ಷಿಯಲ್‌ ದರಬಾರೀಕೆ ಶಿಷ್ಯಶ್ರೀ ಭೂತೇಶ್ವರ. ನಾಥಜೀ ಗುರುಸ್ಥಾನ್‌ ನಗರ್‌ 
ಸೋಹಕತ್‌ಕೋ, ಉಪಮಂತ್ರಿ ದಕ್ಷಿಣ ಅಖಿಲ ಭಾರತ ವರ್ಷೀಯ ಅವಧೂತಯೋಗೀ 
ಮಹಾಸಭಾ ಕೇಸಮುಚಿತಪ್ರಬಂಧಕೇಲಿಯೆ ಭಾರತ ವರ್ಷ ತಥಾ ಅನ್ಯದೇಶೋಮೇ 
ಜಹಾವಹ ಉಚಿತ ಸಮರುಂ೦ಯೋಗಿ ಸಂಪ್ರದಾಯಕೇ ಸಾಧು ಓಂ ತಥಾಪೀಠ 
ಮಹಂತೋಕಾ ಅಧಿವೇಶನ್‌ ಕರಕೇ ಮಂಡಲೀಸೆ ಸುಧಾರ್‌ ಕಾರ್ಯಕೋಯೋಗ್ಯತಾ 
ಪೂರ್ವಕ ಕರೇ ಇಸ್‌ ಪ್ರಮಾಣಪತ್ರಕೋ ಜಹಾ೦ ಅವಶ್ಯಕತಾ ಹೋ ದಿಖಾ ಸಕತೇ 
ಹೈಂ ಸಾಥೆಹೀ ಸೋಮವಂಶ ಸಹಸ್ರಾರ್ಜುನಕ್ಷಕ್ರಿಯ. ಭಾವಸಾರಕ್ಷತ್ರಿಯ, ಗೌಡ ಸಮಾಜ, 
ಚು೦ಚನಗಿರಿಮಠ ಶಿಷ್ಯ ತಥಾ ಅನ್ಯನಾಥ ಸಂಪ್ರದಾಯ ಶಿಷ್ಯೋಂಕೋ ಉಪದೇಶದ್ವಾರಾ 
ಸನಾತನ ಧರ್ಮಕೇ ಪೂರ್ಣ ಪರಿಚಯ ದೇ. 

ಆಜ್‌ ತಾರೀಕು ೨೯-೪-೫೦ ಕೋಹಮನೇ ಅಪನೇ ಕಾರ್ಯಾಲಯಕೀ ಓರ್‌ಸೆ 
ಯಹ್‌ ಪ್ರಮಾಣಪತ್ರ ಶ್ರೀ ಭೂತೇಶ್ವರನಾಥ್‌ಕೋ ದಕ್ಷಿಣಮಂತ್ರೀ ಕೇ ರಾಯಸ 
ಕಾಮಕೊದಿಯಾ ಶ್ರೀ ಮಹಂಥದಿಗ್ವಿಜಯನಾಥ್‌. 


ಸಭಾಪತಿ-ಇಂದ್ರನಾಥ್‌ ರಮುಜಾ ಈನಾಥ್‌ ಪ್ರಯಾಗಕುಬ 
ಇಂದ್ರನಾಥ ಶಾಸ್ತ್ರಿ ಪ್ರಧಾನಮಂತ್ರಿ ೨೦೧೦ 
ಸಹಾಯಕ ಮಂತ್ರಿ ೯-೩-೫೪ 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 233 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಈ ಅಧಿಕಾರಪತ್ರದ ಸಾರಾಂಶ: ಹರಿದ್ವಾರದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಸೇರುವ 
ಅವಧೂತಯೋಗೀ ಸಮಾಜದ ಮಹಾಸಭೆಯಲ್ಲಿ ದಕ್ಷಿಣ ಭಾರತದಲ್ಲಿ ಈ ಸಮಾಜದ 
ಸುಧಾರಣೆ ಬೆಳವಣಿಗೆ ಶಿಷ್ಯವೃತ್ತಿಗಾಗಿ ಶ್ರೀ ಭೂತೇಶ್ವರನಾಥ್‌ಜೀಯವರಿಗೆ ಉಪಮಂತ್ರಿ 
ಸ್ಥಾನ ಕೊಟ್ಟು ಬರೆಸಿದ ಅಧಿಕಾರಪತ್ರ. ಇವರು ” ದಕ್ಷಿಣಭಾರತದಲ್ಲಿ ಸೋಮವಂಶ 
ಸಪಸ್ರಾರ್ಜುನ ಕ್ಷತ್ರಿಯ, ಭಾವಸಾರಕ್ಷತ್ರಿಯ, ಗೌಡ ಸಮಾಜ ಮತ್ತು ಚುಂಚನಗಿರಿಮಠದ 
ಶಿಷ್ಕರು ಹಾಗೂ ಇ ಇತರ ಸಂಪ್ರದಾಯದ ಶಿಷ್ಯರಿಗೂ ಉಪದೇಶ ಕೊಡುವುದು ಇತ್ಯಾದಿ... 
ಇರುತ್ತೆ. 


ಈ ಪತ್ರದಿಂದ ಮೇಲೆ ಹೇಳಿದ ಕ್ಷತ್ರಿಯರು, ಗೌಡರು ಮತ್ತು ಚುಂಚನಗಿರಿ ಮಠದ 
ಶಿಷ್ಕರುಗಳು ಮಾತ್ರ ಈ ಅವಧೂತಯೋಗೀ ಸಮಾಜಕ್ಕೆ ನೇರವಾಗಿ ಸೇರಿರುವ 
ಶಿಷ್ಯವರ್ಗವೆಂದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಗೌಡರು ಚು೦ಚನಗಿರಿಮಠದ ಶಿಷ್ಕರು 
ಎಂದರೂ ಅದೇ ಅರ್ಥವಾಗುತ್ತದೆ. ಮೇಲಾಗಿ ಈ ಪತ್ರ ಕದರಿಮಠದಲ್ಲಿದ್ದರೂ ಅದರ 
ಹೆಸರು ಹೇಳಿಲ್ಲ ಮತ್ತು ದಕ್ಷಿಣ ಭಾರತಕ್ಕೆಲ್ಲ ಚುಂಚನಗಿರಿ ಮಠದ ಒಂದೇ ಹೆಸರು 
ಕಂಡುಬಂದಿದೆ. ಇದರಿಂದ ಅವಧೂತಯೋಗೀ ಸಮಾಜದ ಮುಖ್ಯ ಕಾರ್ಯಾಲಯದಲ್ಲಿ 
ದಕ್ಷಿಣ ಭಾರತಕ್ಕೆ ಆದಿಚುಂಚನಗಿರಿ ಮಠ ಒಂದೇ ಒಂದು ಅವರಿಂದ ಅಧಿಕೃತ ಮಾನ್ಯತೆ 
ಪಡೆದಿರುವುದೆಂದೂ ಉಳಿದ ಮಠಗಳು ಇದರ ಅಧೀನಮಠಗಳೆಂದೂ ನಿಸಂದೇಹವಾಗಿ 
ಅಭಿಪ್ರಾಯಪಡಬಹುದು ಮತ್ತು ನಾಥ್‌ ಪಂಥದ ಪ್ರಭಾವ ಗೌಡಜನಾ೦ಗದಲ್ಲಿ ಆಳವಾಗಿ 
ಬೇರುಬಿಟ್ಟಿತ್ತು ಎಂಬುದನ್ನು ಮಾಗಡಿಪ್ರಭು ಕೆಂಪೇಗೌಡರು ಬೆಂಗಳೂರು ಗವೀಪುರದಲ್ಲಿ 
ಕಟ್ಟಿಸಿರುವ ಗವಿ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿ ಕಡೆದು 
ನಿಲ್ಲಿಸಿರುವ ಬೃಹದಾಕಾರದ ತ್ರಿಶೂಲ, ಡಮರುಗ ಮತ್ತಿತರ ಶಿಲಾಸ್ಥಂಭಗಳಿಂದಲೂ 
ಗುರುತಿಸಬಹುದಾಗಿದೆ. ಅಲ್ಲಿನ ಡಮರುಗ, ಸೂರ್ಯ ಚಂದದಾನಿ ನಾಥ್‌ ಪಂಥೀಯರ 
ಲಾ೦ಛನವಾಗಿರುತ್ತವೆ. 


ಹೀಗೆ ಚೋಳರ ಪ್ರಾಬಲ್ಯ ಮತ್ತು ಪಾಶುಪತ ಶೈವಗುರುಗಳ ಪ್ರಭಾವದಿಂದ 
ಶ್ರೀಕಾಲಭೈರವನನ್ನು ಮನೆದೇವರನ್ನಾಗಿ ಸೇವೆಗೈಯುತ್ತ ಗಂಗವಾಡಿಯ ಗಂಗರು 
ಮತಾಂತರ ಹೊಂದಿ ಅವಧೂತಯೋಗೀ ಸಮಾಜದ ಆಚಾರ ವಿಚಾರಗಳನ್ನು 
ಬೆಳೆಸಿಕೊಂಡು ಬಂದಿರುತ್ತಾರೆ. ಚೋಳರು ಶೈವ ಗುರುಗಳಿಗೆ ಈ ಕಾರ್ಯದಲ್ಲಿ ಹೇಗೆ 
ಸಹಾಯಕರಾಗಿ ಮತಪ್ರಸಾರವು ನಿರ್ವಿಘ್ನವಾಗಿ ನಡೆಯಲು ನೆರವಾದರೆಂಬುದನ್ನು 
ಮುಂದೆ ವಿವರಿಸಲಾಗಿದೆ. ಚುಂಚನಗಿರಿಯ ಸುತ್ತಲ ಪ್ರಾಂತ್ಯಕ್ಕೆ "ವಿಕಮಚೋಳಮಂಡಲ' 
ವೆಂದು ಹೆಸರು ಇದ್ದಿತಾಗಿ ತಿಳಿದುಬರುತ್ತದೆ. ಚು೦ಚನಗಿರಿಯಲ್ಲಿ “ಚೋಳರ ಕಂಭ' ಎಂಬ 
ಶಿಖರವೂ ಇದೆ ಮತ್ತು ಇದಕ್ಕೆ ಸಮೀಪದಲ್ಲೇ “ಚೋಳೂರು' ಎ೦ಬ ಗ್ರಾಮವೂ ಇದೆ. ಇಲ್ಲಿ 
ಒಂದು ಕಲ್ಯಾಣಿಯೂ' ಇದೆ. "ತ್ತೀಚಿನವರೆಗೆ ಅಲ್ಲಿ ಪರಂಪರಾನುಗತವಾಗಿ ನಡೆದುಬಂದ 
ವಾಡಿಕೆಯಂತೆ ವರ್ಷಕ್ಕೊಮ್ಮೆ ನಡೆಯುವ ಚುಂಚನಗಿರಿ ಉತ್ಸವ ಕಾಲದಲ್ಲಿ ಚೋಳೂರು 
ಕಂಭದ ಮೇಲೆ ಹತ್ತಿಸುತ್ತಿದ್ದ ದೀಪದ ಪ್ರತಿಬಿಂಬ ಜೋಳೂರು ಗ್ರಾಮದ ಕಲ್ಯಾಣಿಯಲ್ಲಿ 
ಮೂಡುವವರೆಗೆ ಆ ಗ್ರಾಮಸ್ಥರು ಊಟಮಾಡುತ್ತಿರಲಿಲ್ಲ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 234 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಈ ವಿಷಯವನ್ನು ಹೀಗೆ ಅರ್ಥ ಮಾಡಬಹುದು. ಚೋಳೂರು, ಚೋಳರ ಊರು. 
ಹತ್ತಾರು ಶತಮಾನಗಳ ಹಿಂದೆ ಆಡುಮಾತಿನ ಈ ಬದಲಾವಣೆ ಸ್ವಾಭಾವಿಕ. ಇದರಂತೆ 
ಚೇಳೂರುಕಂಭ, ಚೋಳರಕಂಭ ಆಗಿರಬೇಕು. ಈ ಚೋಳರ ಮಂಡಲವೇ ಚೋಳರ 
ಪ್ರಭುತ್ವದ ಹಿರಿಮೆಯನ್ನು ಎತ್ತಿಹಿಡಿಯುತ್ತದೆ. ಇಲ್ಲಿನ ಶ್ರೀ ಕಾಲಭೈರವನ ದೇವಸ್ಥಾನದ 
ಗೋಪುರವನ್ನು ಸೀರು ಕಟ್ಟಿಸಿದ್ದು ಜನಪದ ಸಾಹಿತ್ಯದಿಂದ ತಿಳಿದುಬರುತ್ತದೆ. 


ಚೋಳರು ಕಟ್ಟಿದ ಗುಡಿಯ ಸೋಜಿಗ ನೋಡುವ ಬನ್ನಿ 
ಸೂಜೀಲಿ ಬೀಗ ತೆಗೆಯೋನ ಭೈರವನ 


ಸೋಜಗದ ಮೇಲುಶಿಖರವಾ 


ಈ ಅಭಿಪ್ರಾಯದಂತೆ ಚೋಳರು ಸೈನ್ಯ ಸಮೇತ ಈ ಮಠವನ್ನು ಮುತ್ತಿ 
ಅಲ್ಲಿದ್ದಿರಬಹುದಾದ ಅನ್ಯಮತೀಯ ಗುರುಗಳನ್ನು ಹೊರಗಟ್ಟಿ, ನಾಥ್‌ ಪಂಥ್‌ ಗುರುಗಳಿಗೆ 
ಪುನಃ ಪಟ್ಟಾಭಿಷೇಕ ಮಾಡಿಸಿ ಜಯಭೇರಿ ಹೊಡೆದು, ಅತಿ ಎತ್ತರದ ಶಿಖರದ ಮೇಲೆ 
ವಿಜಯದ್ದಜ ಹಾರಿಸಿ ದೀಪ ಹತ್ತಿಸಿರಬೇಕು. ಅದರ ಬೆಳಕು ದೂರದಲ್ಲಿ ಬೀಡುಬಿಟ್ಟಿದ್ದ 
ಚೋಳರ ಸೈನ್ಯದ ಠಾಣೆಯ ಬಳಿ ಕಲ್ಯಾಣಿಯಲ್ಲಿ ಕಂಡಿರಬೇಕು. ಅದನ್ನು ನೋಡಿ ಸೈನಿಕರು 
ಸಂತೋಷದಿಂದ ಕುಣಿದಾಡಿರಬೇಕು. ಅದೇ ಪದ್ಧತಿ ಮುಂದುವರಿದು ಬಂದಿರಬಹುದು. 
ಸೈನಿಕರೆಲ್ಲ ಜೋಳರೇ ಆಗಿದ್ದುದರಿಂದ ಚೋಳರ ಊರೇ ಆಯಿತು. ಹೇಗೋ ಈ ಮಠ 
ಚೋಳರ ಉದಾರಾಶ್ರಯದಲ್ಲಿ ಮತ್ತೆ ಪ್ರಬಲವಾಗಿ ಮತಪ್ರಚಾರ ನಡೆಸುತ್ತ ಬಂದಿತು 
ಎನ್ನಬಹುದು. 


ಹೀಗೆ ನಡೆದಿರಬಹುದಾದ ಕಾಲವನ್ನು ತಕ್ಕಮಟ್ಟಿಗೆ ನಿರ್ಣಯಿಸಬಹುದು. ಚುಂಚನಗಿರಿ 
ಸಂಸ್ಥಾನವನ್ನು ಆಳಿದ ಗುರುಪರಂಪರೆಯಲ್ಲಿ ೫೧ನೇಯ ಗುರುಗಳು ಪಾರ್ಶ್ವನಾಥರು, 
ಇವರು ತಮ್ಮ ಹೆಸರಿನಿಂದಲೇ ಜೈನಯತಿಗಳು ಎಂಬುದು ವ್ಯಕ್ತವಾಗುತ್ತದೆ. ಈ ಹೆಸರು 
ಇತರ ಮತೀಯರಿಗೆ ಸಲ್ಲದು. ಜೈನಯತಿಗಳ ಹೆಸರಿನ ಗುರುಗಳು ಅದಕ್ಕೆ ಪೂರ್ವದಲ್ಲಿಯೂ 
ಇಲ್ಲ, ಅನಂತರವೂ ಇಲ್ಲ. ಆದ್ದರಿಂದ ಈ ಜೈನಯತಿಯ ಕಾಲದಲ್ಲಿ ಜೈನರು ಈ ಮಠವನ್ನು 
ಆಕ್ರಮಿಸಿದ್ದರು. ಮತ್ತು ಕದರಿಮಠದಲ್ಲಿದ್ದಂತೆ ಇಲ್ಲಿಯೂ ಇದ್ದಿರಲೇ ಬೇಕಾಗಿದ್ದ ನಾಥ್‌ 
ಪಂಥ್‌ ಶೈವ ಸಂಪ್ರದಾಯದ ನಾನಾ ಶಿಲಾವಿಗ್ರಹಗಳನ್ನು ಭೂಗತ ಮಾಡಿರಲೇಬೇಕು. 
ಸ್ಥಳೀಯ ಸದಾ ಈ ದಿಶೆಯಲ್ಲಿ ಸ್ವಲ್ಪ ಆಸಕ್ತಿ ವಹಿ ಸಿದರೆ ಅಕ್ಕಪಕ್ಕ ಎಲ್ಲಿಯಾದರೂ 
ಅವು ದೊರೆಯಬಹುದು. ಆ ಪಾರ್ಶ್ವನಾಥಯತಿಗಳ ಕಾಲವನ್ನು "ಚೋಳರು ನಡೆಸಿದ 
ಧಾಳಿಯ ಕಾಲವೆಂದು ನಿರ್ಣಯಿಸಬಹುದು. 


ಸಾಮಧಾರಿ ಒಕ್ತಅಗರು: 


ಒಕ್ಕಲಿಗ ಜನಾಂಗದಲ್ಲಿ ಶ್ರೀವೈಷ್ಣವ ಸಂಪ್ರದಾಯದ "ನಾಮಧಾರಿ ಒಕ್ಕಲಿಗರು” ಎಂಬ 
ಒಳಪ೦ಗಡವಿರುವುದಾಗಿ ಹಿಂದೆಯೇ ತಿಳಿಸಿದೆ. ಇವರು ದಕ್ಷಿಣ ಕನ್ನಡದ ಪುತ್ತೂರು, 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (೨) 235 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಸುಳ್ಯ, ಬೆಳ್ತಂಗಡಿ, ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ತಾಲೋಕುಗಳು; ಚಿಕ್ಕಮಗಳೂರು 
ಜಿಲ್ಲೆಯ ನರಸಿಂಹರಾಜಪುರ, ಕೊಪ್ಪ, ಶೃಂಗೇರಿ ತಾಲ್ಲೋಕು; ಮೂಡಿಗೆರೆ ತಾಲ್ಲೋಕು 
ಕಳಸ, ಬಾಳೂರು ಹೋಬಳಿಗಳಲ್ಲಿ ಹೆಚ್ಚಾಗಿಯೂ ಬಯಲುಸೀಮೆಯ ನಾಗಮಂಗಲ, 
ಕುಣಿಗಲ್‌, ಕಡೂರು, ಬೇಲೂರು, ಪಿರಿಯಾಪಟ್ಟಣ, ಕೆ.ಆರ್‌.ನಗರ, ಹೆಗ್ಗಡದೇವನ ಕೋಟೆ, 
ಮೈಸೂರು ತಾಲೂಕುಗಳಲ್ಲಿಯೂ ಕೊಡಗಿನ ಕಡೆ ಸಹ ವಿರಳವಾಗಿ ಕಂಡುಬರುತ್ತಾರೆ. 


ಆಧ್ಯಾತ್ಮಕ ವಿಚಾರ ವೇದಿಕೆಯಲ್ಲಿ "ಶ್ರೀವೈಷ್ಣವ ಹಾಗೂ ವೀರಶೈವ'ರ ದಾರ್ಶನಿಕ 
ಪ್ರೌಢಿಮೆಗಾಗಿ ನಡೆದ ತಿಕ್ಕಾಟ ಒಕ್ಕಲಿಗ ಜನಾ೦ಗದಲ್ಲಿಯೂ ತಪ್ಪಿದಂತೆ ಕಾಣಲಿಲ್ಲ. 
ಒಕ್ಕಲಿಗರಲ್ಲಿ ಶೈವರು ನಾವು ಮೇಲು, ವೈಷ್ಣವರು ನಾವು ಮೇಲು ಎ೦ಬ ವಾದ ದೂರದ 
ಕಿವಿಮಾತಾಗಿ ಇನ್ನೂ ಉಳಿದಿದೆ. ಆದರೆ ಮಲೆನಾಡು ವಿಭಾಗದಲ್ಲಿ ಇದು ಸಂಪೂರ್ಣ 
ಅಳಿಸಿಹೋಗಿದೆ ಎಂಬುದು ಸಂತೋಷದ ವಿಷಯ. ಇಲ್ಲಿನ ಶೈವರೂ ವೈಷ್ಣವರೂ 
ಅನೇಕ ತಲೆಮಾರುಗಳಿಂದ ಬಾಂಧವ್ಯ ನಡೆಸುತ್ತಾ ಬಂದಿರುವುದರಿಂದ, ಅದು ಇಂದು 
ಯಾರ ಗಮನದಲ್ಲೂ ಉಳಿದಿಲ್ಲ. 'ನಾಮಧಾರಿ' ಒಕ್ಕಲಿಗ ಪಂಗಡ ಅನಾದಿಯೆಂದು 
ನನಗೆ ಅನಿಸುತ್ತಿಲ್ಲ. ಇದುವರೆಗೆ ದೊರೆತ ದಾಖಲೆಗಳಿಂದ ಹೀಗೆ ಹೇಳಬಹುದು. 

ಶಿಷ್ಟಾದ್ವೈತ ಶ್ರೀವೈಷ್ಣವ' ಮತ ಸ್ಥಾಪಕರಾದ ಶ್ರೀ ರಾಮಾನುಜಾಚಾರ್ಯರು (೧೨ನೇ 
ಶತಮಾನ) ಶೈವಧರ್ಮಕ್ಕೆ ಆಶ್ರಯದಾತರಾದ ಚೋಳರಾಜರ ಕಿರುಕುಳ ಸಹಿಸಲಾರದೆ, 
ತಮಿಳುನಾಡಿನ ಶ್ರೀರ೦ಗವನ್ನು ತ್ಯಜಿಸಿ ಮೈಸೂರಿಗೆ ಬಂದು ಹೊಯ್ಸಳರ ಆಶ್ರಯದಲ್ಲಿ 
ಮೇಲುಕೋಟೆಯಲ್ಲಿ ತಮ್ಮ ಮಠವನ್ನು ಸ್ಥಾಪಿಸಿ ಶ್ರೀವೈಷ್ಣವಪಂಥವನ್ನು ಸಾರಿದರು. 
ಇವರು ವಾದದಲ್ಲಿ ಜೈನಯತಿಗಳನ್ನು ಸೋಲಿಸಿದರು. ಇವರ ಉಪದೇಶದಿಂದ ಹೊಯ್ಸಳ 
ಚಕ್ರವರ್ತಿ ಬಿಟ್ಟಿದೇವನೂ ಮತಾ೦ತರ ಹೊಂದಿ ವಿಷ್ಣುವರ್ಧನನೆಂಬ ಹೆಸರು ಪಡೆದು 
ವೈಷ್ಣವನಾಗಿ ಹಳೇಬೀಡಿನ ಶಿವಾಲಯದ ಕೆಲಸ ಅಷ್ಟಕ್ಕೇ ನಿಲ್ಲಿಸಿ ಬೇಲೂರಿನಲ್ಲಿ ಶ್ರೀ 
ಚೆನ್ನಕೇಶವಸ್ವಾಮಿ ದೇವಾಲಯದ ಕೆಲಸ ಪ್ರಾರಂಭಿಸಿದನು. ಈ ಎರಡೂ ಕಾರಣಗಳಿಂದ 
ಮೇಲುಕೋಟೆ ಮತ್ತು ಬೇಲೂರುಗಳು ಶ್ರೀ ವೈಷ್ಣವಪಂಥದ ಪ್ರಚಾರಕೇಂದಗಳಾಗಿ, ಶೈವ 
ಸಂಪ್ರದಾಯದ ಹಲವಾರು ಒಕ್ಕಲಿಗ ಕುಟುಂಬಗಳೂ ಮತಾಂತರ ಹೊಂದಿ ವೈಷ್ಣವರಾಗಿ 
“ನಾಮಧಾರಿ' ಒಕ್ಕಲಿಗರಾಗಿರುತ್ತಾರೆ. ನಾಮಧಾರಿ” ಎಂಬವರು ಒಕ್ಕಲಿಗರಲ್ಲಿ ಮಾತ್ರವೇ 
ಎಂಬುದೇನಿಲ್ಲ. ಹರಿಜನರಿ೦ದ ಪ್ರಾರಂಭಿಕವಾಗಿ ಸವರ್ಣಿಗಳಾದ ನಾನಾ ಮತಗಳಲ್ಲಿಯೂ 
ನಾಮಧಾರಿ ಮತ್ತು ಶೈವರು ಎಂಬ ಎರಡೂ ಪಂಗಡಗಳು ಕಂಡುಬರುತ್ತಿವೆ. 


ಶಿವಮೊಗ್ಗೆಯ ಸಾಗರದಿಂದ ಪುತ್ತೂರು, ಸುಳ್ಯ, ಸಂಪಾಜೆವರೆಗಿನ ಪಶ್ಚಿಮಘಟ್ಟಗಳ 
ಪರ್ವತಶ್ರೇಣಿಯಲ್ಲಿ ಒಕ್ಕಲಿಗ ನಾಮಧಾರಿಗಳ ಶಿಷ್ಟಾಚಾರ, ಸಂಪ್ರದಾಯಗಳು 
ಬಹಳವಾಗಿವೆ. ಇವರಲ್ಲಿ ಒಂದು ಶಿಸ್ತಿನ ಸಂಘಟನೆಯನ್ನು ನೋಡಬಹುದು. ಕುಲದ 
ಆಚಾರ ವಿಚಾರಗಳಲ್ಲಿ “ಕಟ್ಟೆಮನೆ'ಯವರು ನಿರ್ದೇಶಕರಾಗಿದ್ದಾರೆ. ಲಗ್ಗಕಾರ್ಯ ಮುಂತಾದ 
ವಿಶೇಷ ಕಾರ್ಯಗಳನ್ನು ಬ್ರಾಹ್ಮಣ ಪುರೋಹಿತರಿಂದಲೇ' ನಡೆಸುತ್ತಾರೆ. ಉಳಿದಂತೆ 
ಶುದ್ದಿಸಂಪ್ರೋಕ್ಷಣೆ, ಪುಣ್ಯಾರ್ಚನೆ, ಪೂಜೆ, ಪಿಂಡಪ್ರಧಾನ ಮುಂತಾದ ಕೆಲಸಗಳನ್ನು 
"ಓಷ್ಟಮಯ್ಯ' (ವೈಷ್ಟವೀಯ)ರುಗಳಿಂದ ಮಾಡಿಸುತ್ತಾರೆ. ಈ ಓಷ್ಟಮಯ್ಯಗಳು ಇವರಲ್ಲಿ 
ಸಹಪಂಕ್ತಿ ಭೋಜನ ಸ್ವೀಕರಿಸುತ್ತಾರೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 236 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೆ " ಸಿ೦ಧುವಾಡಿಸಂಸ್ಥಾನ' ವೆಂದೂ ಪ್ರಸಿದ್ಧವಾಗಿದ್ದ ತೀರ್ಥಳ್ಳಿ 
ಅರಗ ಮಂಡಗದ್ದೆ ಕೋಣಂದೂರು ಕಡೆ ಧಾರಾಮುಹೂರ್ತದಲ್ಲಿ ಪುರೋಹಿತರು 
ಗೌಡಜನಾಂಗದ ಕನ್ಯಾಪಿತೃವಿಗೆ ವಿಧಿವತ್ತಾಗಿ ಯಜ್ಞೋಪವೀತ ಧಾರಣೆ ಮಾಡಿಸಿಯೇ 
ಕನ್ಯಾದಾನ ಮಾಡಿಸುತ್ತಾರೆ. ನಾಮಧಾರಿಗಳ ಮುಖ್ಯ ಹಬ್ಬಹರಿದಿನಗಳೆಂದರೆ ಹರಿಸೇವೆ, 
ಕೆಂಜರಾಯನ ಸೇವೆ, “ಶ್ರಾವಣಮಾಸ, ಶ್ರೀ ಕೃಷ್ಣಜನ್ಮಾಷ್ಟಮಿ. ಅದರಂತೆ ಗೌರಿಚೌತಿ, 
ಯುಗಾದಿ, ಶಿವರಾತ್ರಿ, ದೀಪಾವಳಿಯನ್ನು ಆಚರಿಸುತ್ತಾರೆ. ಆಯಾ ಮನೆತನದಲ್ಲಿ 
ನಡೆದುಬಂದಂತೆ ಕೆಲವರು ಅಷ್ಟಮಿಯನ್ನು ಕೆಲವರು ಹರಿಸೇವೆಯನ್ನು ವಿಜೃಂಭಣೆಯಿಂದ 
ಆಚರಿಸುತ್ತಾರೆ. 


ಶೈವರಲ್ಲಿ ಹಿರಿಯ ಹಬ್ಬ ಭಾದ್ರಪದ ಬಹುಳದಲ್ಲಿ ಬರುವಂತೆ ಇವರು ಅದೇ ದಿನ 
ಆಚರಿಸುತ್ತಾರೆ. ಆದರೆ ಬಯಲುಸೀಮೆಯ ನಾಮಧಾರಿಗಳಲ್ಲಿ ಕೆಲವರು ಶ್ರಾವಣ 
ಮಾಸದಲ್ಲಿಯೇ ಮಾಡುತ್ತಾರೆ. ಮಲೆನಾಡಿನ ನಾಮಧಾರಿಗಳು ಶ್ರಾವಣಮಾಸ ಒಂದು 
ತಿಂಗಳು ಮದ್ಯ ಮಾಂಸ ಸೇವಿಸುವುದಿಲ್ಲ. 


ಕಳಸ ಪ್ರಾಂತ್ಯದ ನಾಮಧಾರಿ ಗೌಡರುಗಳಿಗೆ 'ಹರಿಸೇವೆ'ಯೊಂದು ದೊಡ್ಡ ಹಬ್ಬ. ಮೂರು 
ದಿನಗಳು ಉಪವಾಸ ವೃತಾಚಾರಣೆ, ತುಳಸೀಕಟ್ಟೆಯನ್ನು ಚಪ್ಪರ ತಳಿರುತೋರಣಗಳಿಂದ 
ಅಲಂಕರಿಸಿ ರಾತ್ರಿ ಇಡೀ ಗೋವಿಂದ ನಾಮಸಂಕೀರ್ತನೆ, ಭಜನೆ, ಹರಿಕಥೆ, ಯಕ್ಷಗಾನ 
ತಾಳಮದ್ದಳೆ, ಕೊನೆಯ ದಿನ ಅನ್ನಸಂತರ್ಪಣೆ ಮುಂತಾಗಿ ಧಾರಾಳ ಸೇವಾ ಕಾರ್ಯ 
ನಡೆಯುತ್ತದೆ. ಸಾಮಾನ್ಯವಾಗಿ ಹರಿಸೇವೆಯನ್ನು ಮನೆತನದಲ್ಲಿ ನಡೆದುಬಂದಂತೆ ಒಂದು 
ಊರಲ್ಲಿ ಒಬ್ಬರು ಅಥವಾ ಕಟ್ಟೇಮನೆಯವರು ನಡೆಸುತ್ತಾರೆ. ಅವರಿಗೆ ಓಷ್ಟಮಯ್ಯಗಳು, 
ಗ್ರಾಮಸ್ಥರು "ಮತ್ತು ಬಂಧುಗಳು ಬಂದು ಸಹಕರಿಸುತ್ತಾರೆ. ಈ ಹಬ್ಬದ ಮೂರು 
ದಿನಗಳಲ್ಲಿಯೂ ಮದ್ಯ ಮಾಂಸ ವರ್ಜಿತ. 


ಹರಿಸೇವೆಯ ನಾಲ್ಕನೆಯ ದಿನ, ಕೆಂಚರಾಯನ ಸೇವೆಯಲ್ಲಿ ಮುಕ್ತಾಯವಾಗುತ್ತದೆ. 
ಕೆಂಚರಾಯನ ಸೇವೆಯೆಂದರೆ ಶ್ರೀಕಾಲಭೈರವನ ಸೇವೆ. ಪ್ರಳಯರುದ್ರನಾದ ಭೈರವನ 
ಮುಖ ಅಗ್ನಿಜ್ವಾಲೆಯಂತೆ ಕೆಂಪಗೆ ಪ್ರಜ್ನಲಿಸುವುದರಿಂದ ಆತನನ್ನು ಕೆಂಪರಾಯ, 
ಕೆಂಚರಾಯನೆಂದು ಕರೆದು ಪೂಜಿಸುತ್ತಾರೆ. 


ಪೂಜಾ ಕ್ರಮ: 


ಹರಿಸೇವೆ ಮುಗಿದ ನಂತರ ಸಂಜೆ ವೇಳೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅದಕ್ಕಾಗಿ 
ಮೀಸಲಾದ ಸ್ಥಳದಲ್ಲಿ ನೆಲ ಸ್ವಚ್ಚ ಮಾಡಿ ಸಾರಿಸಿ ನಾಲ್ಕು ಕಂಬಗಳ ಚಿಕ್ಕ ಚಪ್ಪರ ಹಾಕಿ 
ತಳಿರು ತೋರಣ ಹೂಗಳಿಂದ" ಆಲಂಕರಿಸಿದ ನಂತರ ಚಪ್ಪರದ ಮಧ್ಯೆ ರಂಗೋಳಿ ಬಿಟ್ಟು, 
ದೊಡ್ಡ ಕುಡಿಬಾಳೆ ಎಲೆ ಹಾಸಿ ಅದರ ಮೇಲೆ ಭತ್ತ ರಾಶಿ” ಹಾಕಿ, ತ್ರಿಶೂಲವನ್ನು ಧಾನ್ಯದ 
ಧಾರೆಯ ಮೇಲೆ ನೆಟ್ಟು, ಎದುರಿಗೆ ನೀರು ತುಂಬಿದ ಮಣ್ಣಿನ ಕಳಸ ಸ್ಥಾಪನೆ ಮಾಡಿ 
ಅದರಲ್ಲಿ ಎರಡು ಲಕ್ಕಿ ಕೊನೆ ಇಟ್ಟು, ಬದಿಯಲ್ಲಿ ಒಂದು ಖಡ್ಗ ಇಡುತ್ತಾರೆ. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 237 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಕಳಸ, ತ್ರಿಶೂಲ, ಖಡ್ಗಗಳಿಗೆ ಗಂಧ, ಅರಿಸಿನ, ಕುಂಕುಮ, ವಿಭೂತಿ ಹಚ್ಚಿ ಹೂಗಳಿಂದ 
ಅಲಂಕರಿಸಿ ದೀಪದ ಕಂಭ ಇಟ್ಟು ಹತ್ತಿಸುತ್ತಾರೆ. ಅಗಲವಾದ ಬಾಳೆಪಟ್ಟೆ ತಂದು ಒಂದು 
ಉದ್ದಳತೆಗೆ ಸರಿಯಾಗಿ ಮೂರು ತುಂಡು ಕತ್ತರಿಸಿ ಅವನ್ನು ತ್ರಿಕೋಣಾಕಾರವಾಗಿ 
ಬರುವಂತೆ ಕಡ್ಡಿಗಳನ್ನು ಚುಚ್ಚಿ ನಾರಿನಿಂದ ಬಿಗಿದು ಕಳಸದ ಮುಂದೆ ಇಡುವುದು; 
ಇನ್ನೂ ಬೇಯಿಸದೇ ಇರುವ "ಹಸಿ ಹಿಟ್ಟಿನ ಎಂಟು ಹತ್ತು ಕಡುಬು ತಂದು ತ್ರಿಕೋಣ 
ಬಾಳೆಪಟ್ಟಿಯೊಳಗೇ ಇಡುವುದು; ಒಂದು ಕುರಿ ಅಥವಾ ಕೋಳಿಹುಂಜ ತಂದು ಚಪ್ಪರದ 
ಮುಂದೆ "ನಿಲ್ಲಿಸಿ ಕಳಸ, ತ್ರಿಶೂಲ, ಖಡ್ಗಕ್ಕೆ ಹಣ್ಣು ಕಾಯಿ ಧೂಪಾರ್ತಿ ಮಾಡಿ, ಎದುರಿಗೆ 
ನಿಲ್ಲಿಸಿರುವ ಪ್ರಾಣಿಯ ಕುತ್ತಿಗೆ ಕೊಯ್ದು, ಬಾಳೇಪಟ್ಟೆಯಲ್ಲಿರುವ ಕಡುಬುಗಳ ಮೇಲೆ ಸ್ವಲ್ಪ 
ನೆತ್ತರು ಬೀಳಿಸುತ್ತಾರೆ. ಈ ಕಾರ್ಯವೆಲ್ಲ ಭಿಲ್ಲರು ಕೊಡಗರು ಎ೦ಬ ಊರ ಒಕ್ಕಲುಗಳಿಂದ 
ಮಾಡಿಸುತ್ತಾರೆ. 


ಕೊಯ್ದ ಪ್ರಾಣಿ ಈಗ ಅಡುಗೆಮನೆಗೆ ಹೋಗುತ್ತದೆ. ಆ ದಿನ ಹಬ್ಬವಾಚರಿಸಲು ಅಡಿಗೆ 
ಮಾಡಿರುವ ಎಲ್ಲ ಮೀಸಲು ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಲ ತಂದು ಕಳಸದ ಮುಂದೆ 
ಎಡೆ ಹಾಕಿ ಪೂಜಿಸಿ ಭೈರವನಿಗೆ ನೈವೇದ್ಯ ಅರ್ಪಿಸಿದ ನಂತರ ಎಲ್ಲರೂ ಮೌನವಾಗಿ 
ಮಾತನಾಡದೆ ಸ್ವಲ್ಪ ದೂರ ಹೋಗಿ ಹಿಮ್ಮುಖವಾಗಿ ನಿಲ್ಲುತ್ತಾರೆ. ಮತ್ತೆ ತಿರುಗಿ ಬಂದು 
ಧೂಪಾರ್ತಿ ಮಾಡಿ ಹಿರಿಯರಾದವರೊಬ್ಬರು ಪ್ರಾರ್ಥನೆ ಮಾಡುತ್ತಾರೆ. “ಭೈರವೇಶ್ವರಸ್ವಾಮಿ 
ಈಗ ನಡೆಸಿದ ಹರಿಸೇವೆಯಲ್ಲಿ ಏನಾದರೂ ಲೋಪ ದೋಷಗಳು ಆಗಿದ್ದರೆ, ನಿನಗೆ 
ಅಪಚಾರವಾಗಿದ್ದರೆ, ದಯಮಾಡಿ ನಮ್ಮನ್ನು ಕ್ಷಮಿಸಿ, ನಾಡಿನ ಜನರಿಗಾಗಲೀ ದನಕರು 
ಪೈರು ಪಚ್ಚಿಗಳಿಗಾಗಲೀ ಏನೊಂದೂ ಉಪದ್ರ ಮಾಡದೆ ಕಾಪಾಡಿಕೊಂಡು ಬರುವುದು' 
ಎಂಬುದಾಗಿ ಪ್ರಾರ್ಥಿಸುವರು. 


ಈ ಪದ್ಧತಿ ಬಲು ವಿಚಿತ್ರವಾಗಿದೆ. ಅದುವರೆಗೆ ಇವರು ನಡೆಸಿದ್ದು ಹರಿಸೇವೆ. 
ಕೊನೆಯಲ್ಲಿ ತಪ್ಪುಗಳೇನಾದರೂ ಆಗಿದ್ದರೆ ಮನ್ನಿಸಿ ಕಾಪಾಡುವಂತೆ ಪ್ರಾರ್ಥಿಸಿದ್ದು 
ಕಾಲಭೈರವನನ್ನು. ಈ ಆಚರಣೆಯಿ೦ದ ಇವರ ಪೂರ್ವಾಶ್ರಮದ ಮೇಲೆ ವಿಶೇಷ ಬೆಳಕು 
ಚೆಲ್ಲುತ್ತದೆ.ನಾಮಧಾರಿಗಳು ಅ೦ದರೆ ಮಲೆನಾಡಿನ ಕಳಸ ಪ್ರಾಂತ್ಯದ ಸರಹದ್ದಿನವರು 
ಮೊದಲು ಕಾಲಭೈರವನ ಒಕ್ಕಲಾಗಿದ್ದು, ಕ್ರಮೇಣ ವೈಷ್ಣವರಾದರೂ ಪೂರ್ವಾಶ್ರಮದ 
ಕುಲದೈವದ ಮೇಲಿನ ಭಕ್ತಿಭಾವನೆಗಳು ಅಳಿಯಲಿಲ್ಲ. ಪ್ರತಿಯಾಗಿ ಹರಿಸೇವೆಯಿಂದ 
ಕುಪಿತರಾದ ಪ್ರಳಯರುದನು ಮತ್ತೆ ಲೋಕಕ್ಕೆ ಏನು ಮಾಡುವನೋ ಎಂಬ ಭಯದಿಂದ 
ವರ್ಷದ ಆ ಒಂದು ದಿನ ಮಾತ್ರ “ಭೈರವನ "ಪೂಜೆ ನಡೆಸಿಕೊಂಡು ಬಂದಿರುತ್ತಾರೆ. 


ಹರಿಸೇವೆಯನ್ನು ಆ ಪ್ರಾಂತ್ಯದ ಬ್ರಾಹ್ಮಣರು, ಹೆಬ್ಬಾರರು ಮೊದಲುಗೊಂಡು 
ಎಲ್ಲರೂ ಆಚರಿಸುತ್ತಾರೆ. ಆದರೆ ಕೆಂಚರಾಯನ ಸೇವೆಯನ್ನು ಬ್ರಾಹ್ಮಣರು. ಹೆಬ್ಬಾರರು 
ಆಚರಿಸುವುದಿಲ್ಲ. ಪ್ರತಿಯೊಂದು ನಾಮಧಾರಿ ಕುಟುಂಬವೂ ಶನಿವಾರದ ಆಚರಣೆಯನ್ನು 
ನಿಯಮದಂತೆ ಪಾಲಿಸುತ್ತಾರೆ. ಮಲೆನಾಡು ಫಟ್ಟಪ್ರಾಂತ್ಕದಲ್ಲಿ ಶ್ರೀವೈಷ್ಣವಪ೦ಥ ಇಷ್ಟು 


ಆಳವಾಗಿ ಬೇರೂರಿ ನಿಲ್ಲಲು ಈ ಮುಂದಿನ ಅಂಶ ಕಾರಣವಾಗಿರಬಹುದು. 


ನಾಥಪಂಥ ಯೋಗಿಗಳಿಗೆ ಕಾಳಾಮುಖಿ, ದಾಸ, ಜೋಗಿ, ಜಂಗಮರು ಮುಂತಾದ 
ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 238 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಶಿಷ್ಯವರ್ಗವಿದ್ದಂತೆ ಮತ ಪ್ರಚಾರಕ್ಕೆ ಶ್ರೀ ವೈಷ್ಣವರಿಗೆ ಹೆಬ್ಬಾರ್‌ ಎ೦ಬ ಶಿಷ್ಯವರ್ಗವಿದ್ದಿತು. 
ಇವರ ಪೂರ್ವಿಕರು ಶ್ರೀರಂಗ 'ಮತ್ತು ರ ರಿಟೀವರರ "ಕಡೆಯಿಂದ ವಲಸೆ ಬಂದು, 
ಮೈಸೂರು ದೇಶದ ಕಡಬ (ತುಮಕೂರು ಜಿಲ್ಲೆ ಮತ್ತು ಬೇಲೂರು, ಈ ಕಡೆಗಳಲ್ಲಿ 
ಮತ್ತು ಗ್ರಾಮ (ಹಾಸನ ಜಿಲ್ಲೆ, ಶ್ರೀರಂಗಪಟ್ಟಣ, ಮೋಳೂರು (ಬೆ೦ಗಳೂರು ಜಿಲ್ಲೆ) 
ಈ ಐದು ಕಡೆಗಳಲ್ಲಿ ನೆಲೆಸಿದರುಣ. (ಖುಭಿಜ, ಉಚಿದಜಣಣಜಜಡಿ, 5.೩೨೪) ಇದ- 
ರಿಂದ ಇವರನ್ನು ಪಂಚಿಗ್ರಾಮಿಗಳೆಂದು ಶ್ರೀ ವೈಷ್ಣವರಲ್ಲಿ ಉಪಪ೦ಗಡವಾಗಿ ಕರೆಯುತ್ತಾ- 
ರೆ. ಇವರ ಪ್ರಚಾರದಿಂದ ಅನೇಕ ಶೈವ ಕುಟುಂಬಗಳು ವೈಷ್ಣವ ಪಂಥಕ್ಕೆ ಮತಾಂತರ 
ಹೊಂದಿದರು. ಇವರಿಗೆ ಹೊಯ್ಸಳ ಚಕ್ರವರ್ತಿಗಳಿಂದ ರಾಜಾಶ್ರಯವೂ ದೊರೆತು ಮೂವರು 
ಹೆಬ್ಬಾರರುಗಳಿಗೆ ಕಳಸದ ಗಂಗಾಮೂಲದಿಂದ ನೆರೆಯ ಪುತ್ತೂರು, ಸಂಪಾಜೆಯವರೆಗೆ 
ಮೂರು ಸಾವಿರ ವರಹಗಳಿಗೆ ಗುತ್ತಿಗೆಗೆ ಕೊಟ್ಟುದಾಗಿಯೂ "ಳಿಯ ಬಂದಿದೆ. ಈ 
ಮಲೆಪ್ರಾಂತ್ಕಕ್ಕೆ ಹೆಬ್ಬಾರುಗಳು ಅಧಿಕಾರ ಹೊಂದಿ ಬರುವ ಮೊದಲೇ ಅಲ್ಲಿ ಒಕ್ಕಲಿಗ ಗೌಡ 
ಜನಾಂಗದಪರು ವಾಸವಾಗಿದ್ದರು ಎಂಬುದು ಶಾಸನದಿಂದ ತಿಳಿದುಬರುತ್ತದೆ. 


ಕಾರ್ಕಳದಲ್ಲಿ ಜಕ್ಕಲಮಹಾದೇವಿರಾಜ್ಯಭಾರಮಾಡುತ್ತಿದ್ದಾಗಕಳಸದ ಕಳಸೇಶ್ವರಸ್ವಾಮಿಯ 
ಸೇವೆಗೆಂದು, ಮಿಗುದಂಡ (ಪ್ರಾಯಶಃ ಮಾಗುಂಡಿ) ಕೋಟೆಗೌಂಡನು ಬಿಟ್ಟ ದತ್ತಿ 
(ಕ್ರಿ.ಶ.೧೨೪೬) ಇದರಿಂದ ವೈಷ್ಣವ ಹೆಬ್ಬಾರರು ನೆಲೆಸುವ ಮುಂಚೆಯೇ ಗೌಡಜನಾ೦ಗ ಆ 
ಮಲೆ ಪ್ರಾಂತ್ಯದಲ್ಲಿ ವಾಸವಾಗಿದ್ದರು ಮತ್ತು ಶಿವಭಕ್ತರಾಗಿಯೂ ಸಂಪತ್ತುಶಾಲಿಗಳಾಗಿಯೂ 
ಇದ್ದರೆಂಬುದು ಸ್ಪಷ್ಟವಾಗುತ್ತದೆ. 


ದಕ್ಷಿಣಕೊಡಗಿನ ನಾಮಧಾರಿ 'ಗೌಡ' ಸಮಾಜದವರು ಕೊಡಗಿನ ಅರಸರ ಕಾಲದಲ್ಲಿ 
ಪುತ್ತೂರು, ಸುಳ್ಯ, ಸುಬ್ರಹ್ಮಣ್ಯ, ಸಂಪಾಜೆ ಕಡೆಗಳಿಂದ ವಲಸೆ ಹೋದವರು. ಈಗಲೂ 
ದಕ್ಷಿಣಕೊಡಗಿನ "ಗೌಡರನ್ನು 'ತುಳುಗೌಡರು ಎಂದು ಕರೆಯುವ ವಾಡಿಕೆ ಇದೆ. ಅವರ 
ಕುಟುಂಬಗಳಲ್ಲಿ ಮೊದಲು "ವಲಸೆ ಬಂದವರು ಎಂಭತ್ತು ಒಕ್ಕಲು ಎಂದು ಹೇಳುತ್ತಾರೆ. 


ಒಕ್ಕಲಿಗ ಜನಾಂಗದ ಪೂರ್ವೇತಿಹಾಸ ಏನೇ ಇದ್ದರೂ೨.(ಕೊಡಗು- ಗೌಡಸಂಸ್ಕ್ಯತಿ, 
ಪು.೫ ಶ್ರೀ.ಡಿ.ಎನ್‌.ಕೃಷ್ಣಯ್ಯ) ಇಂದು ಇವರು ಶುದ್ಧ ಕನ್ನಡಿಗರು. ಈ ಕನ್ನಡನಾಡಿನ ನ 
ನುಡಿ, ನೆಲ, ಜಲ. ವಾಯುವಿನಲ್ಲಿ ಒಂದಾಗಿ ಬೆರೆತು ಧೆ ನಾಡಿನ "ಮಣ್ಣಿನ ಮಕ್ಕಳು' 
ಎಂದೇ ಹೆಸರು ಗಳಿಸಿದ್ದಾರೆ. ಬೇಸಾಯ. ಪಶುಪಾಲನೆ ಈ ಎರಡರಿಂದಲೇ ಅವರ 
ಬಾಳು, ಬದುಕು ಸಾಗುತ್ತಿದೆ. 


ಕೊಯಮತ್ತೂರು ಕಡೆ ಒಕ್ಕಲಿಗರು ಹಾಗಿಲ್ಲ, ಅವರು ತಮಿಳರೊಂದಿಗೆ ವ್ಯಾವಹಾರಿಕವಾಗಿ 
ಬೆರೆತು, ಅವರ ಕಾರ್ಯಕ್ಷೇತ್ರ ವ್ಯವಸಾಯದೊಂದಿಗೆ ವ್ಯಾಪಾರ, ಉದ್ಯೋಗ. ಬ್ಯಾಂಕಿಂಗ್‌, 
ಕೈಗಾರಿಕೆಗಳಲ್ಲಿ ಬಹುಮುಖವಾಗಿ ಬೆಳೆದಿದ್ದಾರೆ. ಇತರ ಕಡೆ ಒಕ್ಕಲಿಗರು ಲೇಖನಿ ಮತ್ತು 
ತಕ್ಕಡಿಗೆ ದೂರವಾಗಿ ನೇಗಿಲ ಯೋಗಿಗಳಾಗಿ, ಒ೦ದು ದೃಷ್ಟಿಯಿ೦ದ ತಮ್ಮ ಪ್ರಪ೦ಚವನ್ನು 
ವಿಶೇಷವಾಗಿ ಹಳ್ಳಿಗಾಡಿಗೇ ಸೀಮಿತಗೊಳಿಸಿಕೊಂಡಿರುತ್ತಾರೆ. ಆದ್ದರಿಂದಲೇ ಇವರಲ್ಲಿ 
ವ್ಯವಹಾರಜ್ಜಾನ ಕುಂಟಿತವಾಯಿತು ಎಂದು ಹೇಳಬಹುದು. 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (೨) 239 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅರ್ಥಿಕ ಮತ್ತು ಸಾಮಾಜಕ ಸ್ಥಿತಿ: 


ಒಕ್ಕಲಿಗರ “ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳ ವಿಚಾರ' ಎಂಬ ಈ 
ಶೀರ್ಷಿಕೆಯಲ್ಲಿ ಕೆಲವೊಂದು ಅಂಶಗಳು ಗಮನಾರ್ಹವಾಗಿವೆ. ಹಿಂದೆ ಹಳ್ಳಿಗಾಡಿನಲ್ಲಿ 
ಅನಕ್ಷರಸ್ಥರ ಸಂಖ್ಯೆ ಅತಿಯಾಗಿಯೇ ಇದ್ದಿತು. ಇತ್ತೀಚಿನವರೆಗೆ ಹಳ್ಳಿಯಲ್ಲಿ ಒಂದು ಕಾಗದ 
ಬಂದರೆ “ಓದ ತಿಳಿಯಲು ಬಹು ಪ್ರಯಾಸವಿತ್ತು. ಅಪ್ಪಿತಪ್ಪಿ ಯಾವುದಾದರೂ ಒಂದು 
ಹಳ್ಳಿಯಲ್ಲಿ ಊರ ಗೌಡರ ಜಗುಲಿ- ಪಾಗಾರದಲ್ಲಿ ಬಂದು "ಓದುವ ಮಠ ಎಂದು ಕ- 
ರೆದು ಒಬ್ಬರು ಐಯ್ಯನೋರನ್ನು ನೇಮಿಸಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರೆ, ಅಲ್ಲಿ 
ಕಲಿಯುವುದೇನು, ಕಾಗುಣಿತ-ಭಾಗಾಕಾರ, ಜೈಮಿನಿ ಭಾರತ, ಅಮರಕೋಶದ ನಾಲ್ಕಾರು 
ಪದ್ಯಗಳು. ಇಷ್ಟರಲ್ಲಿ ವಿದ್ಯಾಭ್ಯಾಸವೇ ಮುಗಿದು ಹೋಗಿ ಮತ್ತೆ ಜೀವನದ ಹೋರಾಟಕ್ಕಾಗಿ 
ಬೇಸಾಯದಲ್ಲಿ ತೊಡಗುತ್ತಿದ್ದರು. ಭೂಗೋಳ, ಚರಿತ್ರೆ, ವಿಜ್ಞಾನ, ಆರೋಗ್ಯ ಇವುಗಳಂತೂ 
ಇಲ್ಲವೇ ಇಲ್ಲ. ಮಠದ ಅಯ್ಯನೋರಿಗೆ ಮಕ್ಕಳ ಪಾಠಕ್ಕಿಂತ ಆಶ್ರಯದಾತ ಗೌಡರ 
ವ್ಯವಹಾರ, ಊರ ಪಂಚಾಯ್ತಿ ಇತ್ಯಾದಿಗಳಲ್ಲೇ ಹೆಚ್ಚು ಸಮಯ ಹೋಗುತ್ತಿತ್ತು ಇದರಿಂದ 
ಮಕ್ಕಳಿಗೆ ಚಿಕ್ಕಂದಿನಲ್ಲಿ ಬುದ್ದಿವಿಕಾಸಕ್ಕೆ ತಕ್ಕ ವಾತಾವರಣವೇ ಅಲ್ಲಿ ಸೃಷ್ಟಿಯಾಗಲಿಲ್ಲ. 


ಈ ಜನಾಂಗದಲ್ಲಿ ಒಗ್ಗಟ್ಟು ಎಂಬುದು ಈಗಲೂ ದೂರದ ಮಾತೇ ಆಗಿದೆ. ಹಿರಿಯರ 
ಗಾದೆಮಾತು-ಬ್ರಾಹ್ಮಯಾರು ಮಾಡುವುದು ಪಿಂಡರೇ, ಗೌಡರು ಮಾಡೋದು ದಂಡಕ್ಕೆ 
ಅಂದರೆ ನಾಲ್ವರು ಗೌಡರು ಕೂಡಿದಲ್ಲಿ ನ್ಯಾಯತೀರ್ಮಾನವಿಲ್ಲ, ಒಮ್ಮತವೂ ಇಲ್ಲ. 


ಗ್ರಾಮಾಂತರದಲ್ಲಿ ಇಂತಹ ಜಿಜ್ಞಾಸೆಗಳು ಬೆಳೆಯಲು ಪೂರ್ವದಿಂದ ನಡೆದುಬಂದ 
ರಾಜಕೀಯವೂ ಕೆಲಮಟ್ಟಿಗೆ ಕಾರಣವಾಗಿತ್ತೆಂದರೆ ತಪ್ಪಾಗಲಾರದು. ಗೌಡಾಳ್ವಿಕೆಯಲ್ಲಿ 
ಆಯಾ ಹಳ್ಳಿಗೆ ಗೌಡನೇ “ಪ್ರಭುವಾಗಿದ್ದ. ಪತಿ ಹಳ್ಳಿಗೂ ಹನ್ನೆರಡು ಜನ "ಆಯೆಗಾರ್‌' 
ಎಂಬ ಆಡಳಿತ ಮಂಡಳಿ ಇತ್ತು. ಅದರ ಮುಖ್ಯಸ್ಥ 'ಗೌಡನೇ ಆಗಿದ್ದನು. ಪ್ರತಿ ಹಳ್ಳಿಯೂ 
ಒಂದು ರೀತಿ ಪ್ರಜಾಪ್ರಭುತ್ವದ ಬೀಡೇ ಆಗಿದ್ದಿತು. 5 ಗೌಡ, ೨ ಶ್ಯಾನುಭೋಗ, ೩ಕಮ್ಮಾರ, 
೪.ಬಡಗಿ, ೫.ಅಗಸ, ೬. “ಪ6ಚಾಂಗಿ, ೭.ನಾಯಿಂದ. ೮.ಕಕ್ಕಸಾಲೆ, ೯.ಕುಂಬಾರ, ೧೦. 
ತಲಾಟ, ೧೧. ನೀರ್ಗ೦ಟಿ, ೧೨.ಮಾದಿಗ. ಇವರನ್ನು ಆಯಗಾರ್‌ ಒಳಗೊಂಡಿತ್ತು 


ಆಯಾ ವರ್ಷದ ಕಂದಾಯವನ್ನು ರಾಜನಿಗೆ ಮುಟ್ಟಿಸುವುದು, ಯುದ್ಧ ಕಾಲದಲ್ಲಿ ಧವಸ, 
ಪ್ರಾಪ್ತವಯಸ್ಕರು, ಗ್ರಾಮ ಕೈಗಾರಿಕೆಯ ಆಯುಧಗಳು, ಇಷ್ಟು ಪಾಳೇಗಾರ ಸೀಮೇಗೌಡ, 
ಹೆಗ್ಗಡೆ ಅಥವಾ ಮಾಂಡಲೀಕರ ಮೂಲಕ ರಾಜನಿಗೆ ಮುಟ್ಟಿಸಿದರೆ ಆಯಿತು. ಉಳಿದಂತೆ 
ತನ್ನ ಗ್ರಾಮದಲ್ಲಿ ಸ್ವತ೦ತ್ರನೇ ಆಗಿದ್ದನು. ಗಾಮ ರಕ್ಷಣೆಯೂ ಆತನದೇ ಹೊಣೆ. ಪುಂಡರು 
ದರೋಡೆಕೋರರು ಹಳ್ಳಿಗಳನ್ನು ಕೊಳ್ಳೆಹೊಡೆಯಲು ಬರುತ್ತಿದ್ದರು. ಆಗೆಲ್ಲ ಊರ ಗೌಡ 
ಅಸಹಾಯಕನಾಗಿ ಕೂರುವಂತಿಲ್ಲ. ಶತ್ರುಗಳೊಡನೆ ಯುದ್ಧ ಮಾಡಿ ಧನ, ದಾನ್ಯ, ಗೋ, 
ಬ್ರಾಹ್ಮಣರನ್ನು ರಕ್ಷಿಸಬೇಕಿತ್ತು. ಇದರಿ೦ದ ಹಳ್ಳಿಯ ಜನರೆಲ್ಲ ಯುದ್ಧಪ್ರಿಯರಾಗಿ ಸದಾ 
ಜಾಗರೂಕರಾಗಿ ಇರುತ್ತಿದ್ದರು. ಒಟ್ಟಿನಲ್ಲಿ ಗಂಡುಗಲಿಗಳು ಮಾತ್ರ ತಮ್ಮ ಬಾಳು ಬದುಕನ್ನು 
ಸುಸೂತ್ರವಾಗಿ ಸಾಗಿಸಬಹುದಾಗಿದ್ದ ಕಾಲವಾಗಿತ್ತು. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 240 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಇಂತಹ ವಾತಾವರಣದಲ್ಲಿ ಬೆಳೆದುಬ೦ದ ಜನರಲ್ಲಿ ತಾಳ್ಮೆಯೂ ಶೂನ್ಯ. ಜೊತೆಗೆ 
ವಿದ್ಯೆಯೂ ಶೂನ್ಯ. ಪ್ರತಿಯೊಬ್ಬ ಗೌಡನಲ್ಲಿಯೂ ಸ್ವತಂತ್ರ ಮನೋವೃತ್ತಿ ಬೆಳೆದು ಬಂದಿತ್ತು. 
ಬಾಳು ಬದುಕು ಕ್ತಿ ಪ್ರದರ್ಶನಕ್ಕೆ ಮೀಸಲಾಯ್ತು. “ಹಾಗೆಯೇ ಭೂಸಂಪಾದನೆಯ ಗೀಳೂ 
ಹೆಚಿತು. 
ಬ 


ಗೌಡ ಜನಾಂಗ ರಾಜ್ಯಾಡಳಿತದಲ್ಲಿ ಪಾಲುಗೊಂಡದ್ದು ಮಾತ್ರವಲ್ಲ ಮತಾಚಾರ 
ಸತ್ಸಂಪ್ರದಾಯಗಳು ಪ್ರತಿಯೊಂದು ಕೋಮಿನವರೂ ಕಟ್ಟು ನಿಟ್ಟಾಗಿ ಪರಿಪಾಲಿಸಿಕೊಂಡು 
ಬರುವಲ್ಲಿಯೂ ಈತನೇ ಮುಖ್ಯಾಧಿಕಾರಿಯಾಗಿದ್ದನು. ಈತನೂ ನ್ಯಾಯ ತಪ್ಪಿದರೆ ಅದರ 
ವಿಚಾರಣೆಗೆ ಮೇಲ್ಮನೆಗಳಿದ್ದುವು. ಒಂದು ಗ್ರಾಮಕ್ಕೆ ಒಬ್ಬ ಗೌಡ. ಹಲವು ಗ್ರಾಮಗಳಿಗೆ ಒಬ್ಬ 
ಮಂದೇಗೌಡ (ಮಾಗಣೀಗೌಡ), ನಾಲ್ಕಾರು ಮಂದೆಗಳಿಗೆ ಒಬ್ಬ ನಾಡಗೌಡ, ಮೂರು 
ನಾಲ್ಕು ನಾಡುಗಳಿಗೆ ಒಬ್ಬ ಮೊಖ್ರೇಸರಗೌಡ. ಇವರೆಲ್ಲರ ಸೀಮೆಗೆ ಒಬ್ಬ ಸೀಮೆಗೌಡ 
ಅಥವಾ ಪಾಳೇಗಾರ. ಅನೇಕ ಕಡೆಗಳಲ್ಲಿ ಪಾಳೇಗಾರನೋ ರಾಜಪ್ರತಿನಿಧಿಯಾದ 
ಮಾಂಡಲೀಕನೋ ಅಥವಾ ಹೆಗ್ಗಡೆಯೋ (ಶ8ಡಿಠಿಬಟಿಭಿಚಿಟ ಉಂಂತಜಡಿಟಿಜಡಿ) 
ಸೀಮೆಗೌಡರಾಗಿರುತ್ತಿದ್ದನು. ಮತಾಚಾರದಲ್ಲಿ ತಪ್ಪಿ ನಡೆದರೆ ದಂಡ ವಿಧಿಸುವ ಹಕ್ಕು ಗ್ರಾಮ 
ಗೌಡನಿಗಿತ್ತು ಇವರ ತೀರ್ಮಾನಕ್ಕೆ ಮಾನ್ಯತೆ ದೊರೆಯದಿದ್ದಾಗ, ಅಂಥವರ ವಿಚಾರದಲ್ಲಿ 
ಆಯಾ ಮತದ ಮಧಠಾಧಿಕಾರಿಗಳಿಗೆ ತಿಳಿಸಿ ಕುಲದಿಂದ ಹೊರಗೆ ಹಾಕಲು ಬಹಿಷ್ಕಾರ 
ನಿರೂಪಣೆ ಪಡೆಯುತ್ತಿದ್ದರು. 


ಗ್ರಾಮದೇವತೆಗಳ ಪೂಜಾಸ್ಥಾನಗಳೆಲ್ಲವೂ ಇವರ ಆಡಳಿತಕ್ಕೆ ಒಳಪಟ್ಟದ್ದವು. ಆ ಪದ್ಧತಿ 
ಈಗಲೂ ಸುಮಾರಾಗಿ ಮುಂದುವರಿದಿದೆ. ಅವುಗಳ ಪೂಜೆ, ಜಾತ್ರೆ, ಉತ್ಸವಗಳೆಲ್ಲವೂ 
ಕ್ರಮವಾಗಿ ನಡೆಯುವಂತೆ ನೋಡಿಕೊಳ್ಳುವುದು, ದೇವಸ್ಥಾನದ ಜೀರ್ಣೋದ್ಧಾರ, ಗೋ 
ಬ್ರಾಹ್ಮಣರ ರಕ್ಷಣೆ, ಗ್ರಾಮದಲ್ಲಿ ಅನಾಥರಾದವರ ರಕ್ಷಣೆ ಊರ ಗೌಡನಿಗೇ ಸೇರಿದ್ದುದಾಗಿ- 
ತ್ತು ಈ ಎಲ್ಲ ಹೊಣೆಗಾರಿಕೆಗೆ ಆಯಾ ರಾಜರು ಪಾಳೇಗಾರರಿಂದ "ಗೌಡಿಕೆ ಇನಾಮ್ಲಿ' 
(ಪಟೇಲಿ ಇನಾಮ್ಬಿ) ಎಂತ ಉಂಬಳಿ ಜಮೀನುಗಳಿದ್ದುವು. ಜೊತೆಗೆ ದೇವಮಾನ್ಯ 
ಭಟಮಾನ್ಯ ಜಮೀನುಗಳೂ ದಾನಿಗಳು ಬಿಟ್ಟ ದತ್ತಿ ಜಮೀನುಗಳೂ ಇದ್ದುವು. ಊರಗೌಡ 
ಮತ್ತು ಶ್ಯಾನುಭೋಗರ ಕೆಲಸ ಕಾರ್ಯಗಳಿಗೆ ಸಹಾಯಕನಾಗಿ ಕುಲುವಾಡಿ ಎಂಬ 
ಹರಿಜನನೊಬ್ಬನಿರುತ್ತಿದ್ದನು. ಆತನ ಬಳಿ ಮೂರು ನಾಲ್ಕು ಅಕ್ಷರಗಳಿರುವ ಬೆಳ್ಳಿ ಹಿಡಿಕೆಯ 
ದೊಡ್ಡ ದೊಣ್ಣೆ ಇರುತಿತ್ತು ಸರ್ಕಾರಿ ಕಾರ್ಯನಿಮಿತ್ತ ಎಲ್ಲಿಗಾದರೂ ಹೋಗಬೇಕಾದರೆ, 
ಬೆಳ್ಳಿ ಹಿಡಿ ದೊಣ್ಣೆ ಹಿಡಿದು ಹಲವಾರಿ. ಮಂದೇಗೌಡ, ಶ್ಯಾನುಭೋಗರು ಆತನ ಹಿಂದೆ 
ಹೋಗಬೇಕು. ಕುಲವಾಡಿಗಳಿಗೆ "ಕುಲವಾಡಿ ಇನಾಮ್ತಿ' ಎಂತ ಜಮೀನು ಇದೆ. ಈ 
ಕುಲವಾಡಿಗಳು ಈಗಲೂ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳ ಸಹಾಯಕರಾಗಿ 
ಇದ್ದಾರೆ. 


ಊರ ಗೌಡರುಗಳಲ್ಲಿ ರಾಜಸೇವೆ, ದೇವತಾಸೇವೆ, ಮತ್ತಿತರ ಸಾರ್ವಜನಿಕ 
ಸೇವಾಕಾರ್ಯದಲ್ಲಿ ವಿಶೇಷ ಆಸಕ್ತಿ ಪ್ರದರ್ಶಿಸಿದವರಿಗೆ “ರಾಜಾ' ಎಂಬ ಬಿರುದು, ಛತ್ರಿ, 


ಚಾಮರ, ಬಿಚ್ಚು ತ್ತಿ ಪಹರೆ, ಮುಖ ತೋರಣ, ಹಗಲು ದೀವಟ್ಟಿಗೆ, ಪಲ್ಲಕ್ಕಿ, ರಾಜರ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 241 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಖಾಸಾ ನಿಲುವಂಗಿ, ಪೇಟಾ ಮುಂತಾದವುಗಳ ಸನ್ನದೂ ದೊರೆತಿವೆ. ಅವನ್ನು ಮದುವೆ 
ಸಮಾರಂಭದಲ್ಲಿ ಮಾತ್ರ ಉಪಯೋಗಿಸುತ್ತಾರೆ. 


ರಾಜ್ಯದ ಅವಿಭಾಜ್ಯ ಅಂಗವಾಗಿ, ರಾಜಪ್ರತಿನಿಧಿಯಾಗಿ, ಮಾಂಡಲಿಕರಂತೆ 
ಆಡಳಿತಗಾರರಾದ ಮಂದೇಗೌಡರು, ನಾಡಗೌಡರು, ಮೊಖ್ತೇಸರಗೌಡರು, ಸೀಮೆಗೌಡರಿಗೆ 
ರಾಜಮರ್ಯಾದಿತವಾದ ಅರಮನೆಯ ಎಲ್ಲ ಗೌರವ ಸಂಪ್ರದಾಯಗಳು ಇದ್ದುವು. 
ಅದೂ ಅಲ್ಲದೆ ರಾಜರ ಪ್ರವಾಸ ಕಾಲದಲ್ಲಿ ಮಧ್ಯೆ ಎಲ್ಲಿಯಾದರೂ ರಾಜರಿಗೆ ಎದುರಾಗಿ 
ಕೈಮುಗಿದು ನಿಂತ ಮೊಖ್ತೇಸರ ಗೌಡರಿಗೆ ತಕ್ಷಣ ಹರಿವಾಣದಲ್ಲಿ ಎಲೆ, ಅಡಕೆ ಮೇಲೆ 
ಎರಡು ರೂಪಾಯಿ ಇಟ್ಟು ಕೈ ಮುಟ್ಟಿ ಮಹಾರಾಜರೇ ಕೊಡಬೇಕು. ಹಾಗೆ ಕೊಡುವವರೆಗೆ 
ಮುಗಿದ ಕೈ ತೆಗೆಯುವುದಿಲ್ಲ. ದಾರಿಯನ್ನೂ ಬಿಡುವುದಿಲ್ಲ. ಇದನ್ನು "ಮುಗಿದ ಕೈಗೆ 
ಹೊನ್ನು ವೀಳ್ಯ'ವೆನ್ನುತ್ತಾರೆ. ಇದರಿಂದ ಮೊಖ್ತೇಸರಗೌಡರು ರಾಜ ಪ್ರತಿನಿಧಿಗಳಲ್ಲ, ಅವರು 
ಜಗದ್ಗುರುಗಳ ನೇರ ಪ್ರತಿನಿಧಿಗಳು ಎಂದು ತಿಳಿಯಬಹುದು. ಹೀಗೆ ಕೊಡುವ ಎರಡು 
ರೂಪಾಯಿ ಕಾಣಿಕೆ ಜಗದ್ಗುರುಗಳ ಸನ್ನಿಧಿಗೆ ಗೌರವಾರ್ಥವಾಗಿರುತ್ತದೆ. 


ಕೇಂದ್ರದಲ್ಲಿ ರಾಜವಂಶವೇ ಬದಲಾದರೂ ಛತ್ರಿ, ಚಾಮರ, ಸೂರ್ಯ, ಚಂದ್ರಪಾನಿ, 
ಅಂದಲ, ಹಗಲು ದೀವಟಿಗೆ, ಮುಖ ತೋರಣ, ಬಿಚ್ಚುಗತ್ತಿ, ಜೋಡು ವಾದ್ಯ ಮುಂತಾದ 
ಇವರ ರಾಜಮರ್ಯಾದೆಗಳನ್ನು ಯಾರ ಅಡ್ಡಿ ಆತಂಕವೂ ಇಲ್ಲದೆ ಅನುಭವಿಸುತ್ತಾ 
ಬಂದಿರುತ್ತಾರೆ. ಅಲ್ಲದೆ ಕೆಲವು ಗೌಡ ಕುಟುಂಬಗಳಿಗೆ ಅವರ ಪೂರ್ವಿಕರು ಎಸಗಿದ 
ಅದ್ವಿತೀಯ ಸಾಹಸ ಕಾರ್ಯಗಳನ್ನು ಮೆಚ್ಚಿ ರಾಜರುಗಳು ಕೊಟ್ಟ ಬಿರುದಾವಳಿಗಳೂ 
ಅಲ್ಲಲ್ಲಿ ಕಂಡು ಬರುತ್ತಿವೆ. ಅಂತಹ ಬಿರುದಾವಳಿಯ ಒಂದು ಮಾದರಿ ಹೀಗಿದೆ೧ (೪.೮. 
Vol-v, Hassan, Manjarabad Tq. 0. 576 7೫0.10 Date 1670 A.D.)- 


“ನಮಸ್ತುಂಗ... ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕಾಬ್ದ ೧೫೯೩ನೇ 
ವರ್ತಮಾನಕ್ಕೆ ಸಲ್ಲುವ ಸಾಧಾರಣ ಸಂವತ್ಸರದ, ವೈಶಾಖ ಶುದ್ಧ ೩ ಯಲ್ಲು ಶ್ರೀಮದ್‌ 
ರಾಜಾಧಿರಾಜಪರಮೇಶ್ಪರ..... ಕಾಶ್ಯಪಗೋತ್ರದ ... ಬೇಲೂರು... ಪುತ್ರರ್‌ ಆದ 
ವೆಂಕಟಾದ್ರಿನಾಯಕರು ಕಣಿವೆಬಸವನಹಳ್ಳಿ ದಿಡ್ಡೆಯ ನೇಲಿಂಗೇಗೌಡರಿಗೆ ಪಾಲಿಸಿದ 
ಬಿರುದಾವಳಿಗಳು ನೀವು ಅಡವಿಯಿ೦ದ ನಿಮ್ಮ ಬಾಹುಬಲಗಳಿಂದ ವ್ಯಾಘನನ್ನು ಮುಷ್ಟಿ 
ಯುದ್ಧದಿಂದ ಜೈಸಿ, ನಮ್ಮ ಮಂದಿರದಲ್ಲಿ ತಂದು ನಿಲ್ಲಿಸಿದ ಧೀರಶೂರತ್ವಕ್ಕೆ ಮೆಚ್ಚಿ, ಛತ್ರಿ 
ಸೂರ್ಯಪಾನ ಅಂದಲಹಿವೆ, ಕುದುರೆ, ಒಂಟೆ, ಕಬಹಲೆ, ತಂಬಟೆ, ಕಂಚಿನಮರಪು, 
ಕಂಬಳಿ, ಚ್ಛಗೆ, ನೆಲ್ಲುಲ್ಲು, ಸರ್ವಿಗಗ್ಗರ, ಕರಿದಂಡೆ ಇಂಥ ಬಿರುದಾವಳಿಗಳನ್ನು ಕೊಟ್ಟು 
ಇರುತ್ತೇವೆ. ಈ ವೈಭೋಗ ಸುಖವನ್ನು ನೀವ್‌ ಆದಿಯಾಗಿ ಅನುಭವಿಸುತ್ತ ಬಹುದು 
ಎಂದು ಬೇಲೂರು ಚನ್ನಕೇಶವಸ್ಥಾಮಿ ಸನ್ನಿದಿಯಲ್ಲಿ ದಯಪಾಲಿಸಿದ ಬಿರುದಾವಳಿಗಳ 
ಈ ತಾಮ್ರಶಾಸನ...” 


ಹಬ್ಬಹರಿದಿನಗಳಲ್ಲಿ ರೈತರು ಬಿಡುವಿದ್ದಾಗ ಕೋಲಾಟ, ಮಾರ್ನೋಮಿ, ಸುಗ್ಗಿಕುಣಿತ, 
ದೀಪಾವಳಿಯಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ಹೋಗಿ ತಮ್ಮ ಕಲಾಪ್ರದರ್ಶನ ಮಾಡುವ 
ರೂಢಿ ಇತ್ತು. ಹಾಗೆ ಪರ ಗ್ರಾಮದಿಂದ ಬಂದವರು ಊರಗೌಡರ ಅಪ್ಪಣೆ ಮೊದಲು 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 242 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಪಡೆಯಬೇಕು ಮತ್ತು ಅನುಕ್ರಮವಾಗಿ ಗೌಡರ ಹಿರಿಯ ತಲೆಯಿಂದಲೇ ಪ್ರಾರಂಭವಾಗಿ 
ಆ ಮನೆತನ ವಿಭಾಗವಾದಂತೆ ಕ್ರಮ ತಪ್ಪದೆ ಆಯಾ ಮನೆಗಳಲ್ಲಿ ಪ್ರದರ್ಶನ ಕೊಡಬೇಕು; 
ಮತ್ತೆ ಎಲ್ಲ ಗೌಡ ಜನಾಂಗದ ಮನೆಗಳು ಮುಗಿದ ಮೇಲೆಯೇ ಉಳಿದವರ ಮನೆಗೆ 
ಹೋಗಬೇಕು. ಆಯಾ ಊರಲ್ಲಿ ಮದುವೆ ಶುಭಕಾರ್ಯದಲ್ಲಿ ಅಣ್ಣತಮ್ಮಂದಿರನ್ನು 
ಆಹ್ವಾನಿಸುವಾಗಲೂ ಹಣ್ಣುಕಾಯಿ, ವೀಳ್ಯ, ಅಕ್ಷತೆ, ಕಳಸ ಹಿಡಿದು ವಾದ್ಯ, ಛತ್ರಿಯೊಂದಿಗೆ 
ಇದೇ ಕ್ರಮ ಅನುಸರಿಸಿ ಫಲವೀಳ್ಯ ಅಕ್ಷತೆ ಕೊಟ್ಟು ಕರೆಯಬೇಕು. 


kkk ಟಟ ಎಂಡ ಜು ಜ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (೨) 243 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಆಧಾರ ಸೂಚಿ ಮತ್ತು ಅಡಿ ಟಪ್ಪಣಿಗಳು: 


56. Coorg District Gazetteer 1965 op.cit.pg.56 
1. Ganapathy Rao Igal 2004 


೪. “ಕೊಡಗಿನ ಹಾಲೇರಿ ರಾಜವಂಶವು ? ಎಂ.ಜಿ. ನಾಗರಾಜ್‌; ಪ್ರಕಾಶಕರು ಪ್ರಾಚ್ಯ 
ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ-೨೦೦೪ 


55. Pandana Muthanna, 1931, Coorg and the Coorgs P.P.30-31 


56C B.L. Rice 1909, Mysore and Coorg from inscriptions, New 
Delhi, Reprint 1986, AEs New Delhi P.133. 


57. M.N. Srinivas, 1989, Religion & Society among the Coorgs of 
South India, Bombay (3rd reprint of 1952 edn) P.12 


೫೮. ಕುಪ್ಪಚ್ಚಿರ ಮೊಣ್ಣಪ್ಪ, ೧೯೮೯, ಪೊಮ್ಮಾಲೆ ಕೊಡಗ್‌, ಮಡಿಕೇರಿ. ಪು.೧೦೧ 
೬. ಡಿ.ಎನ್‌. ಕೃಷ್ಣಯ್ಯ, ಕೊಡಗಿನ ಇತಿಹಾಸ, ಅದೇ ಪುಟ ೭೩. 

೭. ಎಂ.ಜಿ. ನಾಗರಾಜ್‌, ೧೯೮೨ ಕೊಡಗಿನ ಕೊಲೆಕಲ್ಲುಗಳು 

8. K.D. Swamynathan; 1977, The Nayakas of Ikkeri Madras, 0.39 
12. B.D. Ganapathy, 1980, Kodavas, Madikeri, P.65 


83 Conner’s Memories of the Codagu Survey cited by G.Richter, 
P.422. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 244 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಅಧಾರ ಗ್ರಂಥಗಳು: 


೧."ಗೌಡ ಸಂಸ್ಕೃತಿ'; ಸುಳ್ಯ ಪರಿಸರದ ಗೌಡ ಜನಾ೦ಗ; ಒಂದು ಸಾಂಸ್ಕೃಶಿಕ ಅಧ್ಯಯನ- 
ಡಾ.ಪುರುಷೋತ್ತಮ ಬಿಳಿಮಲೆ. 


೨."ಮೌಖಿಕ ಸಂಕಥನ'; ಡಾ. ಪೂವಪ್ಪ ಕನಿಯೂರು ಪ್ರಕಾಶಕರ "ತರಂಗಿನಿ ಪ್ರಕಾಶನ' 
೨೦೦೯ 


೩ ಪಾಶುಪತ ಶೈವರು ಮತ್ತು ಗೌಡ ಸಮಾಜ'- ದಿ. ಮಾಕೋನಹಳ್ಳಿ ದೊಡ್ಡಪ್ಪ ಗೌಡರು 
೧೯೯೫ 


೪.ಪ್ರೊ. ಪೂಜಾರಿ ಮೊನ್ನಪ್ಪ 

೫.ಡಾ.ಕಿರಿಭಾಗ ಚ೦ದ್ರಶೇಖರ 

೬."ಜನಮನದ ಕಂದ್ರಪಾಡಿ'-ಎ.ಕೆ. ಹಿಮಕರ ೨೦೦೧ 
೭."ಕಿನ್ನರಿ ಸ್ಮರಣ ಸಂಚಿಕೆ'-ಕಂದ್ರಪಾಡಿ ೨೦೧೧ 


8.N. Sham Bhat- South Kanara’ (1799-1860) a study of colonial 
administration-Regional response 


೯.ಕುಂಭಗೌಡನ ಉತ್ತಯ್ಯ, ಕೆ.ಎಂ. ಅರವಿಂದ, ಜಗದೀಶ್‌, ಸಬ್ಬಂಡ್ರ ಕುಶಾಲಪ್ಪ 
10.Conner’s Memories of the Codagu Survey cited by G.Richter, 


11.Mysore and Coorg Gazetteer, 01.111, Blr. Mysore Government 
Press, 1878 AD. 


12.Jamabandhi (RTC),Biligeri Village, 1808 to 1957 


೧೩.ಕೊಡಗಿನ ಹಾಲೇರಿ ರಾಜವಂಶವು, ಎಂ.ಜಿ.ನಾಗರಾಜ್‌, Director of Archae- 
ology and Museums, 2004. 


೧೪.ಕೊಡಗಿನ ಇತಿಹಾಸ, ಡಿ. ಎನ್‌. ಕೃಷ್ಣಯ್ಯ, Kannada Saahitya Parisad 
2014. 


೧೫.ಕೊಡಗು ಸಂಸ್ಥಾನದ ರಾಜೇಂದ್ರನಾಮೆ, Kannada Saahitya Parisad 2014, 


೧೬.ಕೊಡಗಿನ ಕೈಮಡಗಳು, ಎಂ.ಜಿ. ನಾಗರಾಜ್‌, Kannada Saahitya Parisad 
2004, 


೧೭.ಕರ್ನಾಟಕ ಕಾವೇರಿ ಸಂಸ್ಕೃತಿ , ಡಾ. ಕೋ.ವೆಂ. ರಾಮಕೃಷ್ಣ ಗೌಡ, ಕನ್ನಡ ಸಾಹಿತ್ಯ 
ಪರಿಷತ್‌, ೨೦೧೧. 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ಲಿ) 245 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


This logo is created by me . Artist is ೮೦೦07೦50 Wuluwarana. 
It represents Shiva & Aadishkti upasane by us (ದಕ್ಷಿಣ ಕನ್ನಡ ಮತ್ತು 
ಭಾಗಮಂಡಲ ಮತ್ತು ಅದರ ಸನಿಹದ ತಲಕಾವೇರಿ ಶೈವ-ಶಾಕ್ತ ಧರ್ಮಗಳ ಸಮನ್ವಯ 
ಸಂಕೇತದ (- Gowdas from time immemorial. Worshipping Venkat- 
aramana Started in arround 12 th century when our Hoysala King 
Bittideva accepted Ramaanujaacharyas Visisthadveitha and became 
Vishnuvardhana and declared Sreevaishnava faith as State Religion, 
eventually Hoysala Kingdom merged with Vijayanagara of which 
Venkataramana was the ಆರಾಧ್ಯದೈವ and that is when we became ar- 
dant worshippers of Tirupathi Venkataramana. Again under the 
rule of IKkeri Nayaka’s, we were sent (arround 1530) to Da. Ka. 
to revive Sheiva sampradaya & our Purusha Jogis & Jogini of ನಾಥ 
ಪರಂಪರೆಯ sited (arround 1540 AD)all over ದ.ಕ. and also Bhaga- 
mandala where they held pooja, Jaatre and ಸೂಳೆಯರ ಮೇಳ with ac- 
tive participation of Haleri King.Purusha Deivas are worshipped all 
over in Da. Ka. and Kodagu. 


ವಿಶ್ವ ಒತ್ತಅಗರ ಮಹಾ ವೇದಿಕೆ (ರ) 246 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

You might have observed “ಕಿನ್ನಿಮಾಣಿ ೬ ಪೂಮಾಣಿ” who represent, 
as per our scholars, Dhadiya & Madhava, the founders of Ganga 
Dynasty. 


Kinnimaani & Poomaani Deivas at the entrance to Bhagan- 
deshwara temple are the reprentatives of Ganga Dynasty founders 
“Dhadiya & Maadhava” brothers and respectfully addressed in Tulu 
18180880 ೩s “ಉಲ್ಲಾಕ್ಸು” (ಕನ್ನಡದಲ್ಲಿ ಒಡೆಯ). 


Even to this day Gowdas’ are worshippers of both Sheiva Param- 
pare and Tirupathi Venkataramana. 


Sword & Gun represents our ಯ್ಯೋಧ ಪರಂಪರೆ, ಭತ್ತದ ತೆನೆ ನಮ್ಮ ಕೃಷಿ 
ಮೂಲವನ್ನು ಪ್ರತಿಬಿಂಬಿಸುತ್ತದೆ. ಈ . ರೀತಿ ಯಾಗಿ ನಮ್ಮ ಧಾರ್ಮಿಕ,ಯ್ಯೋಧ ಹಾಗೂ 
ಕೃಷಿ ಪರಂಪರೆಯನ್ನು ಈ ಲಾಂಛನ ಬಿಂಬಿಸುತ್ತದೆ. 


-Puttur Anantharaja Gowda 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 247 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ನನ್ನ ಆಂಗ್ಲ ಕೃತಿ ೨೦೧೫ರಲ್ಲಿ ಬಿಡುಗಡೆಯಾದ 
“IN PURSUIT OF OUR ROOTS” ನ ಬಗ್ಗೆ ವಿಮರ್ಶಕರ ಅನಿಸಿಕೆಗಳು: 
™“IN PURSUIT OF OUR ROOTS” 
(NAMMA BERINA HUDUKATADALLID) 


By: Puttur Anantharaja Gowda 
INTRODUCTION: 


The present work is an attempt to study ‘“Hathu kutumba, Hadi- 
nentu Gothrada Gowdas,”” now settled in Dakshina Kannada and 
Kodagu Districts. 


This is an attempt to study their origin, their past connection 
with Vokkaliga Gowdas of Karnataka plains, their Political and re- 
ligious affiliations over the period, their re-allocation (migration) 
from Ikkeri Maha Samsthana, the circumstance in which the migra- 
tion took place, then existing political and religious scenario, their 
onward second re-allocation to Kodagu between 1799 to 1808 AD, 
their ascent under Keladi (1101011) Nayaka Royalty, later Halery Dy- 
nasty of Kodagu, their connection to these royalties and downfall 
consequent to their role in 1837 Rebellion (Kalyanappana Kateka- 
yee) against British. 


The objective ofthis book is to remind our youngsters about their 
ancestors and their glorious past, to be proud of their legacy, bench 
mark it and reach greater heights in their chosen field. A person 
without the knowledge of his “Roots” is without his identity and 
self esteem, derives very little recognition in the society. It may 
look like a tall order, but it would be worthwhile to go through the 
first kilometre at least. Why it is important to take the first step be- 
cause, "A people who are ignorant of their origin are condemned to 
remain faceless”. 


The foregoing chapters will briefly illustrate ““Hathu kutumba, 
Hadinentu Gothrada Gowdas” ancestral past. It is also indica- 
tive of how circumstances and situations had affected ? Political, 
Social, spiritual, cultural and economical or otherwise ? Indian 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 248 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
communities, groups and families in the past. 


As we are all aware, scientific research takes its first step for- 
ward with hypotheses. You then collect data to support or refute 
the hypotheses, examine and analyse them and come to conclu- 
sions. To start with, few hypotheses are listed in the foregoing 
chapters. 


There is enough work available by Historians and Scholars, in 
folklore (Padadhanas) in bits about the history of these people. This 
work is an attempt to link these historical events and incidents and 
narrate them in a chronological order through corroborating or sup- 
plementing the information contained therein. A sincere attempt has 
been made to link those people (Gowdas) to the history of the land 
that is Karnataka. 


Gowdas are known to be originally belonging to agrariarion 
community and on their journey they built Kingdoms and were rul- 
ers. Even after the downfall of their Royalty they continued to ೦೦- 
cupy a position of administration in the political system of the land. 
They have been referred as ‘‘Gauda Prabhu” in the inscriptions of 
Vijayanagara Royalty (Rajarama Heggade; Ashoka Shettar, 2001; 
221). It is known from the Rule of dynasties of Malnadu such as 
Hoysala, Keladi Nayakas that the Village administration was vested 
with Gaundas (Same P.20). They were the ““Samanthas, Mandalika 
Kings, Paleagars”, commanding Generals i.e. vassal to the Empires 
of the time. Prominent among them are Haleri (Kodagu) Rulers, 
Keladi Nayakas, Beluru Hoysalas, and Yalahanka Nadaprabhu 
Kempegowda who originated from Gowda (vokkaliga) roots, that is 
“Western Ganga Dynasty” ? Gangawadikara - Gangatikara. 


Gowdas’ of Dakshina Kannada and Kodagu do call themselves as 
““Hathu Kutumba Hadinentu gothrada Gowdaru”’. They have suc- 
cessfully managed to retain, to a greater extent, their ethnic identity. 
They migrated around 16th century AD, from the plains of Karnata- 
ka 1.0. Ikkeri Maha Samsthana (present Hassan, Chikkamagluru and 
Shimoga Districts). In their journey of past seven centuries there 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 249 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
has been several ups and down in their socio economic, political, 
spiritual and religious practices. 


Many of the Ballala families like Ashta Ballalthis of Sullia and 
Puttur Maganes got extinguished due to ““Santhathi heenaradaru” 
(Had no Progeny) and their lands were transferred 10 Gowda fami- 
lies. Over and above, the powerful Gowdas lead by Dhandanaya- 
kas (Chieftains of Ikkeri Maha Samsthana) Thimmanayaka, Purusha 
Jogi, Dhandanayaka Ullaklu of Balnadu, who with ““Sannadu” (Li- 
cence) from Sringeri ‘Guru Matha” (Guru Mutt) and tacit support 
and motivation of ‘“Aramane” 1.0. Ikkeri Nayakas, successfully ex- 
terminated some of Ballala clan and rest were driven these Ballala 
- Palegar- rulers towards (west wards) -Moodabidre and Karkala. It 
was ೩ “Jaithra Yathre” (Invading Army of an Emperor) and who- 
ever opposed their onward march were exterminated (Ref: Poet 
Linganna’s Kavya in Halegannada ““Nrupa Vijaya”. Thus Gowdas 
could establish their supremacy and occupy Lands in “villages after 
villages” up to the eastern bank of river Nethravathi in Paneman- 
galore. 


Place: Bengaluru 


15-05-2015 Puttur 
Anantharaja Gowda 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 250 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


Dr. Purushothama 8311117810, Director, American Institute of In- 
dian Studies, Delhi, in his FORWARD TO THE BOOK writes: 


My long-time friend, Mr. Anantharaja Gowda, Putter has pub- 
lished this small, but important and interesting book- “In pursuit 
of our roots’. For writing this, he has studied Karnataka history, 
done painful field work, interviewed hundreds of people, and vis- 
ited many places, libraries and archives. As a result, he was able to 
collect invaluable information on Gowda community prevailing at 
coastal Karnataka. Currently this book contains an introduction, 
historical background of Karnataka &Gowdas, western Ganga Dy- 
nasty, Hoyasala Dynasty, Vijayanagara Empire, Nayakas of Kela- 
di, Haleri Dynasty, history of Dakshina Kannada, Alupa Dynasty, 
background of Gowdas’ migration to Dakshina Kannada & Kodagu, 
entry of Gowdas to Amara Sullia, proclamations and licence, Ik- 
keri Nayaka’s Connection to Subrahamanya, Bacha Nayaka, history 
of Kandrapady, Purusha- Jogi Bhoota, entry of Gowdas to Puttur, 
Balnadu (Puttur) Kattemane, Administrative & Judicial set up of 
Gowdas, Amara Sullia and Puttur Seeme Connections to Kodagu, 
Rebellion of Gowdas of United Kodagu, reward for pro British and 
punishment to anti-British, socio ? economic &political revival of 
Gowdas, Mother Tongue of Gowdas, religious practices of Gowdas 
and changes over the period, system of gothra (bali) of Gowdas, 
Dos ಹ Don'ts and finally notable personalities of Kodagu& D.K. 
Gowdas’. 


Broadly, it covers the History of Karnataka, migration and settle- 
ment of Gowdas and their socio, economic and religious life. For 
bringing all these together, one must go to both written and oral mate- 
rials. This approach itself is very challenging as both needs different 
framework. However, 1 am delighted to notice that Mr.Anantharaja 
Gowda successfully managed all those challenges and put all mate- 
rials together in a different perspective. 


Iam not going to elaborate the findings of this book. During my 
young days, 1 heard all those stories of history, mythology, migra- 


ವಿಶ್ವ ಒತ್ಪಲಗರ ಮಹಾ ವೇದಿಕೆ (ಲಿ) 251 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

tion, Kalyanappa, Baccha Naika, Purusha 7310018, Kattemane, balls, 
etc from my elders. During 80s, I have travelled extensively listen- 
ing and documenting such remarkable narratives. But in the present 
days, young generation may not be aware of such stories as they 
belong to new age education. In this context, this book, I am sure, 
will help as a handbook for understanding their immediate past or 
deep roots. 7??? 


The importance of this book is mainly two folded- 
1. Shedding light on migration. 
2. Writing a community history based on oral tradition. 


Understanding a communities’ migration is more important than 
usually we think. It focuses on the way that cultural change and 
how its diversity is created, maintained and lost. Human culture is 
the inevitable result of the way our species acquires its behaviour. 
We are extremely social animals and an overwhelming proportion 
of our behaviour is socially learned. The behaviour of other ani- 
mals is largely a product of innate evolved determinants of behav- 
ior combined with individual learning. They make quite modest use 
of social learning while we acquire a massive cultural repertoire 
from the people we associate with. Expertise in exploiting our envi- 
ronment, values about what matters in life and even feelings about 
whom to trust and whom to hate are mostly “absorbed” from those 
around us. What’s more, we are very adept at transmitting cultural 
information to others, sometimes through frank teaching but also 
through the constant social interaction characteristic of human life: 
mutual observation and casual conversation during which behaviors 
and beliefs are seen, described, evaluated and generally gossiped 
about. 72772... 


In this book, Mr.Gowda used an approach to describing cultural 
change is to view it as an evolutionary process. However it 15 impor- 
tant to first point out that we do not use the word “evolution” in the 
sense first used by the nineteenth century founders of anthropology 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 252 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
to mean “progress” from fewer complexes to more complex soci- 
eties. The fact that cultural variation exists is important in its own 
right but these social scientists also want to explain how the varia- 
tions arise. Mr.Anantharaja Gowda’s great contribution in this book 
is he has filled the long pending gap of explaining such variations. 


The second important thing in this book is the way he used oral 
traditions to write a history of Gowda community. As we all know, 
“Oral History’ is a maddeningly imprecise term: it is used to refer 
to formal, rehearsed accounts of the past presented by culturally 
sanctioned tradition-bearers; to informal conversations about “the 
olden days” among family members, neighbours, or co-workers; to 
printed compilations of stories told about past times and present ex- 
periences; and to recorded interviews with individuals deemed to 
have an important story to tell. 


Each of these uses of the term has a certain currency. Unques- 
tionably, most people throughout history have learned about the past 
through the spoken word. Moreover, for generations history-con- 
scious individuals have preserved others firsthand accounts of the 
past for the record, often precisely at the moment when the histori- 
cal actors themselves, and with them their memories, were about to 
pass from the scene. 


Hence, oral history might be understood as a self-conscious, dis- 
ciplined conversation between two people about some aspect of the 
past considered by them to be of historical significance and inten- 
tionally recorded for the record. Although the conversation takes 
the form of an interview, in which one person--the interviewer--asks 
questions to another person--variously referred to as the interviewee 
or narrator--oral history is, at its heart, a dialogue. The questions 
of the interviewer, deriving from a particular frame of reference or 
historical interest, elicit certain responses from the narrator, deriv- 
ing from that person’s frame of reference, that person’s sense of 
what is important or what he or she thinks is important to tell the 
interviewer. The narrator’s response in turn shapes the interviewer’ 


ವಿಶ್ವ ಒಪ್ಪಲಗರ ಮಹಾ ವೇವಕೆ (ಲ) 253 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
subsequent questions, and on and on. 


For the historian, oral history interviews are valuable as sources 
of new knowledge about the past and as new interpretive perspec- 
tives on it. Interviews have especially enriched the work of a gen- 
eration of social historians, providing information about everyday 
life and insights into the mentalities of what are sometimes termed 
“ordinary people” that are simply unavailable from more traditional 
sources. Oral histories also eloquently make the case for the active 
agency of individuals whose lives have been lived within deeply 
constraining circumstances. The way Mr. Gowda constructed Bac- 
cha Nayaka, Purusha, Ullaklu are the best examples for the oral 
history. 


1 appreciate the efforts of Mr. Anantharaja Gowda for writing this 
book. I know, he is still continuing his research, and will come up 
with much more bigger book, bringing out many more new findings 
and images. 


February 23, 2015 Dr. Purushothama 
Bilimale 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 254 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


ಪೃಡಿ ಪಲಿಚಯ: 


“IN PURSUIT OF OUR ROOTS” 
(“ನಮ್ಮ ಬೇರುಗಳ ಹುಡುಕಾಟದಲ್ಲಿ”) 
ಕೃತಿಕಾರ : ಪುತ್ತೂರು ಅನಂತರಾಜ ಗೌಡ 


ತಮ್ಮ ತಮ್ಮ ಸಾಮಾಜಿಕ, ಸಾಂಸ್ಕೃತಿಕ ಮೂಲಗಳನ್ನು ಹುಡುಕುವ ಪ್ರಯತ್ನಗಳು 
ಇತ್ತೀಚೆಗಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಇತಿಹಾಸದ ಯಾವುದೇ ಕಾಲದಲ್ಲಿ ವಲಸೆಯಾದ, 
ಇಲ್ಲವೇ ವಿಸ್ತಾರಗೊಂಡ ಸಾಮಾಜಿಕ ಮೂಲವನ್ನು ಹುಡುಕುವ ತುಡಿತದೊಂದಿಗೆ 
ಅಮೇರಿಕಾದ ಕಪ್ಪು ಜನ ಆಫ್ರಿಕಾ ಖಂಡದೊಳಗೆ ಅಲೆದಾಡುತ್ತಿದ್ದಾರೆ. ಅಂತೆಯೇ 
ಇತ್ತೀಚೆಗೆ ಅಧ್ಯಕ್ಷ ಬರಾಕ್‌ ಒಬಾಮ ಕೂಡಾ ತಮ್ಮ ಪೂರ್ವಜರ ಊರನ್ನು ಆಫ್ರಿಕಾದಲ್ಲಿ 
ಭೇಟಿ ಮಾಡಿದರು. 


ಕೃತಿಕಾರ ತಾವೇ ಹೇಳಿಕೊಳ್ಳುವಂತೆ ತಮ್ಮ ೧೮ನೇ ವರ್ಷಕ್ಕೆ ತನ್ನ ಹುಟ್ಟೂರಾದ 
ಪುತ್ತೂರನ್ನು ಬಿಟ್ಟು ಬೆ೦ಗಳೂರಲ್ಲಿ ನೆಲೆಸಿರುವ ಅನ೦ತರಾಜ ಗೌಡರು, ಅಲ್ಲಿಯೇ ಶಿಕ್ಷಣ, 
ಉದ್ಯೋಗ, ಸಂಸಾರ ಎಲ್ಲದಕ್ಕೂ ನೆಲೆಕಂಡುಕೊ೦ಡರು. ಆದರೂ ತನ್ನದೇ ಕುಟುಂಬದ 
ಮೂಲ ಚರಿತ್ರೆಯನ್ನು ಅರಸುತ್ತಾ ಸುಳ್ಯ ಪುತ್ತೂರು, ಬೆಳ್ತಂಗಡಿ, ಕೊಡಗು, ಸಕಲೇಶಪುರ 
ಮೊದಲಾದ ಪ್ರದೇಶಗಳಲ್ಲಿ ಸುದೀರ್ಪ ಕ್ಷೇತ್ರಕಾರ್ಯ ನಡೆಸಿ ಈ ಪುಸ್ತಕವನ್ನು ಹೊರ 
ತಂದಿದ್ದಾರೆ. ಪುಸ್ತಕದ ವಸ್ತು, ವಿಚಾರ, ನಿರೂಪಣೆ, ಅದ್ಭುತ ಎನಿಸುವಷ್ಟು ಮಹತ್ವದ್ದು. 


ಇಂಜಿನಿಯರಿಂದ ಓದಿ ಬಿ.ಹೆಚ್‌.ಇ.ಎಲ್‌. ಮತ್ತು ಬಾಷ್‌ ಕಂಪೆನಿಗಳಲ್ಲಿ ಉನ್ನತ 
ಹುದ್ದೆಯಿಂದ ನಿವೃತ್ತಿಯಾದ ಅನ೦ತರಾಜಗೌಡರು ಇತಿಹಾಸಕಾರರಾದದ್ದು ವಿಶೇಷ. ಡಾ| 
ಪುರುಷೋತ್ತಮ ಬಿಳಿಮಲೆಯವರಿಂದ ಪ್ರೇರಣೆ ಪಡೆದು ಅವರ ಮಾರ್ಗದರ್ಶನದಲ್ಲಿ 
ಈ ಕೃತಿಯನ್ನು ರಚಿಸಿರುವುದಾಗಿಯೂ ಅವರು ಹೇಳಿಕೊಂಡಿದ್ದಾರೆ. ಪ್ರಸ್ತುತ ಕೃತಿಗೆ 
ಬಿಳಿಮಲೆಯವರದ್ದೇ ಮುನ್ನುಡಿ ಇದೆ. 


ಇಂದು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತಿರುವ ೧೦ ಕುಟುಂಬ, 
೧೮ ಗೋತ್ರದ ತುಳು + ಜರೆ ಭಾಜಕ ಗೌಡರ ಚರಿತ್ರೆಯೊಂದಿಗೆ ಬೆಸೆದುಕೊಂಡಿರುವ 
ಕರ್ನಾಟಕನ್ನಾಳಿದ ಗಂಗರು, ಹೊಯ್ಸಳರು, ವಿಜಯನಗರ, ಕೆಳದಿ ನಾಯಕರು, ಅಲೂಪರು, 
ಕೊಡಗಿನ ಹಾಲೇರಿ ಅರಸರು ಮತ್ತು ವಸಾಹುತಶಾಹಿ ಬ್ರಿಟಿಷ್‌ ಆಳ್ವಿಕೆಯವರೆಗಿನ 
ಸುದೀರ್ಫ್ಥ ಅವಧಿಯಲ್ಲಿನ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ವಿಚಾರಗಳ ಕುರಿತು 
ಬೆಳಕು ಹರಿಸಿದ್ದಾರೆ. 


ಕರ್ನಾಟಕ ಬಯಲು ಸೀಮೆಯಿಂದ ಘಟ್ಟವಿಳಿದು ಬಂದ ವಲಸೆಯ ಪ್ರಕ್ರಿಯೆಯನ್ನು 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 255 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

ಸವಿವರವಾಗಿ ವಿಶ್ಲೇಷಿಸಿದ್ದಾರೆ. ಸುಬ್ರಹ್ಮಣ್ಯಕ್ಕೆ ಇಕ್ಕೇರಿ ನಾಯಕರ ಸಂಬಂಧ, ಯೇನೆಕಲ್ಲಿಗೆ 
ಬಚ್ಚನಾಯಕನ 'ಪ್ರವೇಶ, “೦ದ್ರಪ್ಪಾಡಿಗೆ' "`ನುರುಷನ ಪ್ರವೇಶ, ಪುತ್ತೂರಿನ ಬಲ್ನಾಡು 
ಕಟ್ಟೆಮನೆ, ವಿಟ್ಲದ ಅಮೈ ಮಾಗಣೆ. 'ಗೋಳ್ಳಮಜಲು ಪಾಡಿ ಮನೆ ಚರಿತ್ರೆ, ಅಮರ ಸುಳ್ಯದ 
ಮತ್ತು ಪುತ್ತೂರು ಸೀಮಗಳೆ ಕೊಡಗಿನ "ಸಂಪರ್ಕ, ೧೮೩೭ರ ಅಮರ ಕ್ರಾಂತಿ ಜಟ 
ಪ್ರಸಿದ್ಧವಾಗಿರುವ ಬ್ರಿಟೀಷರ ಎರುದ್ಧ ದಂಗೆಯ ಕುರಿತಾದ ವಿವರಗಳಿವೆ. 


ಗೌಡರ ಮಾತೃಭಾಷೆ, ಗೌಡರ ಬಳಿ ಪದ್ಧತಿ, ಪುತ್ತೂರು ತುಳುಗೌಡರು, ಕಟ್ಟೆಮನೆ 
ಚರಿತ್ರೆ, ಹೀಗೇ ವಿವಿಧ ಕಾಲಘಟ್ಟಗಳಲ್ಲಿ ಇಲ್ಲಿಯ ಅರೆಭಾಷಿಕ ಗೌಡರ ಬದುಕಿನ 
ವಿವಿಧ ಆಯಾಮಗಳನ್ನು ಚಿತ್ರಿಸುವ ಪ್ರಯತ್ನ ಇಲ್ಲಿದೆ. ವಿಸ್ತಾರದಲ್ಲಿ ಕಳೆದ ಹತ್ತು 
ಶತಮಾನಗಳವರೆಗೂ ಕೃತಿಗೆ ವ್ಯಾಪ್ತಿ ಇದೆ. ಸದ್ಯದ ಇತಿಹಾಸ ಬರವಣಿಗೆಗಳು ೧೮೩೭ರ 
ಅಮರ ಕ್ರಾಂತಿಗೆ ಸೀಮಿತವಾಗಿದ್ದರೆ, ಅನಂತರಾಜರು ಅದರಾಚೇಗಿನ ಗಂಗ, ಹೊಯ್ಸಳ, 
ವಿಜಯನಗರ, ಇಕ್ಕೇರಿ ಕಾಲದ ಗೌಡರ ವಿವರಗಳನ್ನು ನೀಡಿದ ಮೊದಲಿಗರಾಗಿದ್ದಾರೆ. 


ಕರಾವಳಿ ಗೌಡರು ವಲಸೆಯಾಗಿರುವ ಬಗ್ಗೆ ಬಿಳಿಮಲೆಯಾದಿಯಾಗಿ ಹಲವಾರು 
ರಾಜಕೀಯ, ಸಾಮಾಜಿಕ, ಇತಿಹಾಸಕಾರರು, ಅಲ್ಲಲ್ಲಿ ಪ್ರಸ್ತಾಪಿಸಿದ್ದರೂ ಗರಿಷ್ಠ ಪ್ರಮಾಣದ 
ವಿವರಗಳನ್ನು ವಿಸ್ತಾರವಾಗಿ ನೀಡಿರುವುದೂ ಇದೇ ಕೃತಿಯಲ್ಲಿ. ಅದರಲ್ಲೂ ಬಲ್ನಾಡು 
ಕಟ್ಟೆಮನೆ, ಕೂಜುಗೋಡು ಕಟ್ಟೆಮನೆ, ಸ್ಥಪನೆಯಾದ ರೀತಿ, ಗೌಡರು ಹರಿದು ಬಂದ 
ರೀತಿ ಕುತೂಹಲವಾಗಿದೆ. ತದ ನಂತರದಲ್ಲಿ ಕರಾವಳಿಯ ಗೌಡರು ಕೊಡಗು ಪ್ರದೇಶಕ್ಕೆ 
ಮತ್ತೆ ಸ್ಥಳಾಂತರಗೊಂಡಿದ್ದು. ವಿಸ್ತರಿಸಿಕೊಂಡ ವಿವರಗಳೂ ಇವೆ. ಒಬ್ಬ ಶಾಸ್ತಬದ್ಧವಾಗಿ 
ಸಂತೋಧನಾ ವಿಧಾನಗಳನ್ನೂ “ (Historical method) ಅಭ್ಯಾಸ ಮಾಡದೆಯೇ 
ಫ್ರಿಲೆನ್ಸರ್‌ ಆಗಿ ಇತಿಹಾಸ ಸಂಶೋಧನೆ ಸಾಧ್ಯ ಎಂಬುದಕ್ಕೆ ಅನಂತರಾಜರ ಈ ಕೃತಿಯೇ 
ಸಾಕ್ಷಿ. ಅನಂತರಾಜ ಗೌಡರು ಸದಿ ಅಧ್ಯಯನಕ್ಕಾಗಿ ಠೇವ ಪರಿಶ್ರಮ ಪಟ್ಟಿರುವುದು 
ಓದುಗರಿಗೆ ವೇದ್ಯವಾಗುವಂತಿದೆ. ತಮ್ಮದೇ ಮನೆತನದ ಬೇರುಗಳನ್ನು ಅರಸುತ್ತಾ 
ಹೊರಟಿರುವ ಅನಂತರಾಜ ಗೌಡರು, ಕರಾವಳಿಯಲ್ಲಿ ಮತ್ತು ಕೊಡಗಿನಲ್ಲಿ ಇಂದು 
ನೆಲೆಸಿರುವ ಸಮಗ್ರ ಗೌಡ ಸಮುದಾಯದ ಬೇರನ್ನೇ "ಅಗೆದು "ತೋರಿಸಿದ್ದಾರೆ. ತಮಗೆ 
ಹೆಚ್ಚು ಹಿಡಿತವಿರುವ ಇಂಗ್ಲೀಷ್‌ ಭಾಷೆಯಲ್ಲೇ ಸುಮಾರು ೨೩೦ ಪುಟಗಳ ಮುದ್ರಿತ 
ಕೃತಿಯು ಈಗಾಗಲೇ ಅಂತರ್ಜಾಲದಲ್ಲಿ ೫೦೦೦ಕ್ಕೂ ಹೆಚ್ಚು ಓದುಗರನ್ನು ತಲುಪಿದೆ. 
ಈ ಕೃತಿಯು ಕಳೆದ ೪-೮-೨೦೧೫ ರಲ್ಲಿ ದೆಹಲಿಯಲ್ಲಿ ಬಿಡುಗಡೆಯಾಗಿದ್ದು, ಮುಂದೆ 
ಅರೆಭಾಷೆಯಲ್ಲಿ ರೂಪಾಂತರಾಗುವ ನಿರೀಕ್ಷೆ ಇರಿಸಿಕೊಂಡಿರುವ ಪುತ್ತೂರು ಅನಂತರಾಜ 
ಗೌಡರು ಸುತ್ಕಾರ್ಹ ಸಾಧನೆ ಮಾಡಿದ್ದಾರೆ. 


ಡಾ. ಎ.ಕೆ. ಹಿಮಕರ 
ಗುತ್ತಿಗಾರು, ಸುಳ್ಳ ತಾಲ್ಲೂಕು, ದ.ಕ. 
ಮೊಬೈಲ್‌:೯೪೮೧೨೬೭೧೨೧ 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 256 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 


Dear Mr. Anantharaja Gowda, 
7-3-2016 


With great pleasure, I received your excellent book “IN PUR- 
SUIT OF OUR ROOTS’ I thank you for sending me the book. I read 
it with all eagerness and want to do so again. Generally other people 
think the Gowdas are meek and humble tillers of land and don’t 
command respect and so on. Gowdas themselves were/are suffering 
from inferior comlex, especially in Kodagu area. Your book reveals 
the Royal background, tracing it from Ganga Dynasty. 


Gowdas migrated from Igoor sime; ikeri, but what prompted 
them to migrate?- 1 am not able to grasp. Another point Dandanaya- 
ka Ullaklu and his sister Ullalthi, who come to Balnad Katte mane. 
The names Ullakulu and Ullalthi are of Tulu language and as such 
how it is related to Ikkeri? 


Your narration of Sullia uprising is magnificient. You have 
brought not well the cunningren of other communities who joined 
hands with the British and exploited Gowdas, reducing them to be- 
come tenants in their own lands. 


You have taken much pain to write such a good book. I heartily 
congratulate you and wish that you continue your efforts with more 
vigour. May god give you good health and long life. 


Thanking you. 

Yours sincerely 

Sd/- 

Prof. K. Kushalappa Gowda, 

Rtd. Professor of Kannada of Madras University 


“Maanasa”, Jattipalla, Sullia, D.K.-574239 
ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 257 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
ಹ್‌ ಹ: ಇಡ: 0 ಹ 


Vasu 
Member of Legislative Assembly, 
Chamaraja Constituency, 
Mysore. 
No. MLA/Cha/B/57/2016 
Date: 3rd Nov 2016. 
Dear Sir, 


Iprofusely thank you for sparing IN PURSUIT OF OUR ROOTS 
authored by your goodself. At the outset I must congratulate you on 
your undertaking such a stupendous project - PURSUIT OF OUR 
ROOTS - the contents of which shed light on the community - 
Hathu Kutumba Hadinentu Gothrada Gowdas, now largely settled 
in South Kanara and Kodagu Districts of Karnataka. The attempt 
to study their origin , their past connection with Vokkaliga Gowdas 
of perticularly old Mysore areas, their Political and religious affili- 
tions over the period are very lucidly brought out. 

The objective of the book viz., to remind our youngsters about 
their ancestors and their glorious past, to be proud of their legacy is 
amply and lucidly brought out and thus the objective is adequately 
met. As you have rightly quoted “ a people who are ignorant of their 
origin are condemned to remain faceless” How true it is! 


The pain taking research work done by you is commendable, and 
I am sure that this would be a source for those who care to do more 
research on the subject besides enlightening the younger generation 
of their glorious past. 


With warm regards, 


Yours Sincierly, 


Sd/- 


ವಿಶ್ವ ಒತ್ಪಅಗರ ಮಹಾ ವೇದಿಕೆ (ಲಿ) 258 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
(VASU) 
Dear Anantha Raj Sir, 29-10-2015. 


In pursuit of our roots”, energises the quest to search. Further 
at times jsut as the rain attempts to search, that there would be some- 
thing elsewhere, if Universe was not there, the mind indeed a great 
God’s gift makes a sincere effort to find some answer, and is lost in 
wilderness. 


You have indeed made a sincere, pragmatic analysis, cum syn- 
thesis, to trace our roots. I sincerely thank you for educating our 
community and on a personnel front, I did get to know lot of things. 
I visualize that you have indeed painsraking effort to correlate the 
historical events. In this venture, you are not lost in wilderness and 
you have placed facts, to be considered and explored further by the 
bench marks by historians. 


It was a chance, that I came to know about your book, from 
Perbai Ravi, who is said to have got a copy of your book from his 
younger brother Inspector, Murali. I was in my village on the foot- 
hills of Cauvery Janma Bhoomi (Cherangala Village). Since I bor- 
rowed the book for a day, 1 went through the book, as fast 1 could 
of course, I read with a lot of concentration. I sincerely congratulate 
you for your crusade, to link the events of history. I appreciate your 
humbly assertion made candidly in the book, about the background 
you assert to say about you grooming and your occupation, while 
undertaking this stupendous task of bining a book concerning his- 
tory. 


I therefore request you to give me 2 books and I will pay for the 
same and collect the books. I want to make a library in my village, 
in course of time shortly. 


Well several suggestions about the deserving persons to occupy 
and shoulder the pillars of the Academy, is a welcome move. I am 
sure, the Government should at all times be countered by the com- 
munity at large, not to impose any person, who may not qualify to 


ವಿಶ್ವ ಒಪ್ಪಲಗರ ಮಹಾ ವೇದಿಕೆ (ಲಿ) 259 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 

hold the post. I am sure, aspirant people will also introspect about 
themselves before accepting such a noble post. History unfold the 
treasure of knowledge, which we need to know. 


History is a necessity, Swami Vivekananda, has said as 1 remem- 
ber reading his Colombo lectures, that we Indians to be proud of our 
country need to know the history. Unfortunately, the British have 
distorted the history either, suppressing or glorifying a hand few. 
Perhaps, they were of the view that over a century prople will ac- 
cept their version as a gospel truth. You, in your book have pinned 
holes into the G. Richter Gazetter, in as much as the Government 
publication of the gazetteer especially about the Gowdas of Tulu 
and Arebhashe lineage.” (Balnad & Kujugod Kattemane)”. 


May be, that you had focused on a specific area (Roots). In this 
regard, I being a illiterate on this subject, as such, entertain a doubt 
to be mere inquisitive to know which is as follows: There is a sect 
called ‘Badaga’’ somewhere in the Ooty belt. Their language is vir- 
tually Arebhashe. Language is a unique DNA test to know about 
lineage. There has to be some connection, as otherwise the language 
Arebhashe would not have flourished in that part of the sub-conti- 
nent. They have progressed, immensely in the State of Tamilnadu. 
For want of time, and element of carelessness, owing to the subject 
not being my food of thought and exploration, I could not lay my 
hands to the literature that may be prevailing in that Badaga com- 
munity. 1 am sure you may evine interest to know about it. 


Iin a way feel conviced with your analytical thought. The Bunts/ 
Havik Brahmins, spokenvernacular language, has lot many simi- 
larity, with Arebhashe. One such Bali, Gothra/Gundanna, you have 
made with reference to Bunts seems to near the corner stone of his- 
torical truth. 


The book is aptly titled. Language unites people, it makes one 
come closer to affiliate as the saying goes birds of the same feather 
flock together. We all together make a big family, with no malice or 
hatred towards one another. It makes to share our grief and sorrow, 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 260 ಪುತ್ತೂರು ಅನಂತರಾಜ ಗೌಡ. 


ರಾಜಪರಂಪರೆಯ ಕೊಡಗು ಮತ್ತು ದಕ. ಗೌಡರು 
equally the happiness, provided we remain humble and rooted to the 
mother earth. In this context, your book has given me the appetizer, 
and the quest to know more. Hence, I wish and pray the OM that 
you need not give a full stop, but go for a second addition, which 
would depend upon valid inputs that you may gather in future. 


The pride to speak ones mother tongue and to get involved and 
acquainted with the people of our roots gives a great pleasure. The 
younger generation should not be left without any roots, and get 
drifted away from their progeny whether or not we get any usufructs 
from our property, at the root level. We need to remain always con- 
nected to one way or the other. Getting totally disconnected and how 
so affluent and well settled we may become, settled far away from 
our roots, we still remain insignificant, and lonely for want of the 
warmth cozy, love and affection which we otherwise get amongst 
the people of our roots. Having read your book, I derive this inspi- 
ration! 


Well there are lot many things to assimilate and digest, it will be 
a pleasure to share, after I own the book from you. One reading is 
no enough. 


With Warm Regards, 
Yours sincerely, 
Sd/- 


Mottanna Cariappa Ravikumar 


Advocate, Near Minerva Circle, Bangalore. 


ವಿಶ್ವ ಒಪ್ಪಅಗರ ಮಹಾ ವೇದಿಕೆ (ಲಿ) 261 ಪುತ್ತೂರು ಅನಂತರಾಜ ಗೌಡ. 


ಕೃತಿಕಾರರು ಪುತ್ತೂರು ಅನಂತರಾಜ ಗೌಡರು ವೃತ್ತಿಯಲ್ಲಿ 
ತಂತ್ರಜ್ಞಧಾಗಿದ್ದು ಬಿ.ಯಚ್‌.ಇ.ಎಲ್‌(ಹೈದರಾಬಾದ್‌) ಮತ್ತು 
ಮೈಕೋ-ಬಾಶ್‌ ಕಂಪೆನಿಗಳಲ್ಲಿ ಉನ್ನತ ಹುದ್ದೆಗಳಿಂದ ನಿವೃತ್ತಿ 
ಪಡೆದಿರುತ್ತಾರೆ. ಮೂಲತಃ ಪುತ್ತೂರಿನವರಾದ ಇವರು ಕೊಡಗಿನ 
ಅಳಿಯರಾಗಿದ್ದು ದಕ್ಷಿಣ ಕನ್ನಡ, ಕೊಡಗು, ಮಲ್ಲಾಡು ಮತ್ತು 
ಬಯಲುಸೀಮೆಯ ಗೌಡ ಸಮುದಾಯದ ಅಧ್ಯಯನವನ್ನು 
ಸ್ಥೂಲಮಟ್ಟದಲ್ಲಿ ನಡೆಸಿದ್ದು, ಈ ಕೃತಿಯಲ್ಲಿ “ರಾಜಪರಂಪರೆಯ 
ಕೊಡಗು ಮತ್ತು ದಕ ಗೌಡರು” ಹಾಗೂ ಒಕ್ಕಲಿಗ 
ಸಮುದಾಯದೊಂದಿಗೆ ಇವರಿಗಿರುವ ಸಂಬಂಧವನ್ನು ಸೂಕ್ತ 
ಪುರಾವೆಗಳೊಂದಿಗೆ ಎಳೆಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವರ 
ಮೊದಲಿನ ಆಂಗ್ಲ ಭಾಷೆಯ ಕೃತಿ “ಇನ್‌ ಪರ್ಸ್ಕೂಟ್‌ ಆಫ್‌ 
ಅವರ್‌ ರೂಟ್ಸ್‌?” ಕ್ರಿಶ. 2015ರಲ್ಲಿ ಪ್ರಕಟಗೊಂಡಿದ್ದು ಉತ್ತಮ 
ಪ್ರತಿಕ್ರಿಯೆ ಬಂದಿರುತ್ತದೆ. ಇವರು ಈಗ ಕೊಡಗು ಮತ್ತು 
ಬೆಂಗಳೂರಿನ ನಿವಾಸಿಯಾಗಿರುತ್ತಾರೆ. ಗೌಡರು ಹಲವು ಸಂಘ- 
ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಕೊಡಗು ಮತ್ತು ದಕ್ಷಿಣ ಕನ್ನಡ 
ಗೌಡ ಸಮಾಜ, ಬೆಂಗಳೂರು ಇದರ ಉಪಾಧ್ಯಕ್ಷರಾಗಿ, 
ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ; INDIAN INSTITUTE OF 
PRODUCTION ENGINERS ಕಾರ್ಯದರ್ಶಿಯಾಗಿ; ಮೈಕೋ 
ಎಂಪ್ಲಾಯಿಸ್‌ ಹೌಸ್‌ ಬಿಲ್ಲಿಂಗ್‌ ಕೊ.ಒ. ಸೊಸೈಟಿಯ 

ನಿರ್ದೇಶಕರಾಗಿದ್ದರು. 
- ಎ. ಕೆ. ಹಿಮಕರ, ಸುಳ್ಯ 


